ಮಹಾಭಾರತ 


ಡಾ. ವಿಜಯಾ ಸುಬ್ಬರಾಜ್‌ 


MAHABHARATHA - Articles 


Written by 

Dr. Vijaya Subbaraj 

No. 51, Hams, Ist ‘A’ Cross 
35th Main 

Banagiri nagara 
Banashankari 3rd Stage 
Bangalore - 560 085 

Mobile : 99869 28876 


Published by 
Akshara Mandira 

No. 277/3, Sth Cross 
Vidhana Soudha Extn., 
Laggere 

Bangalore - 560 058 


© Reserved 
ಪುಸ್ತಕ ಮಾರಾಟದ ಹಕ್ಕು — ಪ್ರಕಾಶಕರದ್ದು 


First Impression : 2015 

Price: ¥ 150/- 

Pages: iv+ 188 ಎ 192 

Paper Used : 80 GSM Maplitho 
Book Size : 1/8"Demmy 


Printed by 
Shakthi Printers & Publishers 
Bengaluru- 560 058 


ಮೊದಲ ಮಾತು 


ರಾಮಾಯಣ ಮತ್ತು ಮಹಾಭಾರತಗಳು ನಮ್ಮ ಭಾರತೀಯ 
ಸಂಸ್ಕೃತಿಯ ಅವಿಚ್ಛಿನ್ನ ಭಾಗವಾಗಿವೆ. ರಾಮಯಣವು ತನ್ನ ನಡೆತೆ, 
ವ್ಯಕ್ತಿತ್ತಗಳಿಂದ ದೇವರ ಎತ್ತರಕ್ಕೆ ಏರಿದ ಒಬ್ಬ ಸದ್ದುಣಿಯಾದ ಆದರ್ಶ 
ಮಾನವನ ಕಥೆಯನ್ನು ನಿರೂಪಿಸುತ್ತದೆ. ಇದರ ನಂತರ ರಚಿತವಾದ 
ಮಹಾಭಾರತಕ್ಕೆ ಐದು ಸಾವಿರ ವರ್ಷಗಳ ಇತಿಹಾಸವಿದೆ. ಇಲ್ಲಿ ಒಬ್ಬ 
ವ್ಯಕ್ತಿಯನ್ನಲ್ಲ, ಹತ್ತು ಹಲವು ವಿಭಿನ್ನ ಸ್ವಭಾವಗಳ, ಶಕ್ತಿ, ಸಾಮರ್ಥ್ಯಗಳನ್ನು 
ಹೊಂದಿದ ಧೀರನಾಯಕರ ಮತ್ತು ಸಂಕೀರ್ಣ ಸಂದರ್ಬ, 
ಸನ್ನಿವೇಶಗಳನ್ನು ಬದುಕನ ಹಲವಾರು ಮುಖಗಳನ್ನು, ಮೌಲ್ಯಗಳ 
ಸಂಘರ್ಷವನ್ನು ಚಿತ್ರಿಸಲಾಗಿದೆ. ಸಂಕ್ಷೇಪವಾಗಿ ಹೇಳುವುದಾದರೆ ಇದು 
ಮನುಷ್ಯನ ವಿಸ್ತತವಾದ ಭಾವ, ಸ್ವಭಾವಗಳ ಜಗತ್ತನ್ನು ನಮ್ಮ ಮುಂದೆ 
ಅನಾವರಣಗೊಳಿಸತ್ತದೆ. 

ಮಹಾಭಾರತ ಸಮಕಾಲೀನವಾಗಿ ರಾಮಾಯಣಕ್ಕಿಂತ ಪ್ರಸ್ತುತವೆನಿ 
ಸುತ್ತದೆ. ಹಲವಾರು ಸೃಜನಶೀಲ ಮನಸ್ಸುಗಳಿಗೆ ಅದ್ಭುತ ಪ್ರೇರಣೆಯಾಗಿದೆ; 
ಆಕರವಾಗಿದೆ. ಅದ್ದರಿಂದಲೇ ಇಲ್ಲಿನ ಸಂದರ್ಭ, ಸನ್ನಿವೇಶ, ಪಾತ್ರಗಳನ್ನು 
ನೂತನ ದೃಷ್ಟಿಯಿಂದ ಮತ್ತೆ ಮತ್ತೆ ವ್ಯಾಖ್ಯಾನಿಸಿ ಬರೆಯಲಾಗಿದೆ. 


111 


ಇಂತಹ ಅದ್ಬುತವಾದ ಮಹಾಕಾವ್ಯವನ್ನು, ಕಥೆಯಾಗಿಸಿ ಮಕ್ಕಳಿಗೆ 
ಬರೆಯುವುದು ನಿಜಕ್ಕೂ ಒಂದು ಸವಾಲಾಗಿದೆ. ನೂರಾರು ಘಟನೆಗಳು, 
ಪಾತ್ರಗಳು ಎಲ್ಲವನ್ನು ಒಟ್ಟಿಗೆ ಒಂದೆಡೆ ತಂದು ಸಮರ್ಪಕವಾದ, ಸರಳವಾದ 
ರೀತಿಯಲ್ಲಿ ಬರೆಯುವುದು ಬಹುದೊಡ್ಡ ಸಾಹಸವೇ ಎನಿಸುತ್ತವೆ. ಆದರೂ 
ಮಕ್ಕಳಿಗೆ ನಮ್ಮ ಸಂಸ್ಕೃತಿಯ ಮತ್ತು ಕಾವ್ಯ ಪರಂಪರೆಯನ್ನು 
ಪರಿಚಯಿಸಬೇಕೆಂಬ ಉದ್ದೇಶದ ಜೊತೆಗೆ ನನ್ನ ಈ ಕೃತಿಯ ರಚನೆಗೆ 
ಒತ್ತಾಯ ಮಾಡಿದ ಪ್ರಕಾಶಕರಾದ ಅಕ್ಷರ ಮಂದಿರದವರಿಗಾಗಿ ನಾನು 
ಈ ಕೃತಿಯನ್ನು ಬರೆಯುವ ಸಾಹಸಕ್ಕೆ ಮುಂದಾಗಿದ್ದೇನೆ. ಅಲ್ಲದೆ 
ನಮ್ಮ ಕಿರಿಯ ಗೆಳೆಯರು ತಮ್ಮ ತಾಯಿ, ಅಜ್ಜಿಯರಿಂದ ಕೇಳಿರಬಹುದಾದ 
ಏಕಲವ್ಯ, ಅರ್ಜುನ, ಅಭಿಮನ್ಯು, ಭೀಮ ಮತ್ತು ಇತರರ ಕತೆಗಳನ್ನು 
ಮತ್ತೋಮ್ಮೆ ನೆನಪಿಸಿಕೊಳ್ಳಲಿ ಎಂಬ ಆಶಯವೂ ಇದರ ಹಿಂದಿದೆ. 
ಮಹಾಭಾರತದ ಇಡೀ ಕತೆಯನ್ನು ಆದಷ್ಟೂ ಸರಳವಾಗಿ 
ಕೊಡಬೇಕೆಂಬ ಕಾರಣಕ್ಕಾಗಿ, ಆಧ್ಯಾತ್ಮಿಕ ಮತ್ತು ತಾತ್ತಿಕ ಚರ್ಚೆಗಳನ್ನೂ, 
ಅನವಶ್ಯಕ ಪಾತ್ರಗಳನ್ನು ಅತಿಯಾದ ವಿವರಗಳನ್ನು ಹೊರತು ಪಡಿಸಿದ್ದೇನೆ. 
ಈ ಕೃತಿಯನ್ನು ಪ್ರಕಟಿಸುತ್ತಿರುವ ಅಕ್ಷರ ಮಂದಿರದ ಗೆಳೆಯರಿಗೆ 
ಮತ್ತು ಅಂದವಾಗಿ ಮುದಿಸಿದ ಮುದಕರಿಗೆ, ಮುಖಪುಟ ರಚಿಸಿಕೊಟ್ಟ 
ಕಲಾವಿದರಿಗೆ ಅಭಾರಿಯಾಗಿದ್ದೇನೆ. 
-ಡಾ. ವಿಜಯಾ ಸುಬ್ಬರಾಜ್‌ 


ಮಹಾಭಾರತ ಪ್ರವೇಶಕ್ಕೆ ಮೊದಲು 


ರಾಮಾಯಣದಂತೆ ಮಹಾಭಾರತವೂ ನಮ್ಮ ಭಾರತೀಯ ಸಾಂಸ್ಕೃತಿಕ 
ಪರಂಪರೆಯ ಒಂದು ಮಹತ್ವದ ಭಾಗ; ಅದು ನಮ್ಮ ಪವಿತ್ರ ಗ್ರಂಥ; 
ಸಾಹಿತ್ಯಕವಾಗಿ ಒಂದು ಮಹಾಕಾವ್ಯ. ಅಧಾತ್ಮಿಕ ಚಿಂತನೆಗೆ ಮತ್ತು 
ಬದುಕನ್ನು ಎದುರಿಸಲು ಬೇಕಾದ ಸತ್ತ ಸಾವರ್ಥ್ಯಗಳನ್ನು ರೂಢಿಸಿಕೊಳ್ಳಲು 
ಸ್ಫೂರ್ತಿ ಪ್ರಚೋದಕವಾಗಿ ಅನಿವಾರ್ಯವಾಗಿರುವ ಮಹತ್ವದ ಕೃತಿ. 
ಇದರ ಭಾಗವಾಗಿರುವ ಭಗವತ್‌ಗೀತೆಯಂತೂ ಜೀವನದರ್ಶನ, ಕರ್ತವ್ಣ 
ಭಕ್ತಿ ಜ್ಞಾನ, ವ್ಯರಾಗ್ಯ ಆತ್ಮ - ಇತ್ಯಾದಿ ಮಹತ್ವದ ವಿಚಾರಗಳ ಬಗ್ಗೆ 
ವಿಸ್ತಾರವಾದ ಅರಿವನ್ನು ಮೂಡಿಸುತ್ತದೆ. 


ಮ್‌ 


636540 


ಐದು ಸಾವಿರ ವರ್ಷಗಳ ಹಿಂದೆ ವ್ಯಾಸ ಮಹರ್ಷಿಗಳು ಬರದ 
"ಮಹಾಭಾರತ' ಕಾವ್ಯಕ್ಕೆ ಮೊದಲಿಗೆ "ಜಯ' ಎಂಬ ಹೆಸರಿತ್ತು. ಅಲ್ಲದೆ 
ಅದು ಬಹಳ ಸಂಕ್ಷೇಪವಾಗಿಯೂ ಇತ್ತು. ಆದರೆ ಕ್ರಮೇಣ ಕಾಲದಿಂದ 
ಕಾಲಕ್ಕೆ ಹೆಚ್ಚು ಹೆಚ್ಚು ಶ್ಲೋಕಗಳು ಸೇರುತ್ತಾ ಹೋಗಿ ಲಕ್ಷಕ್ಕಿಂತಲೂ 
ಹೆಚ್ಚು ಸಂಖ್ಯೆಯ ಶ್ಲೋಕಗಳನ್ನು ಒಳಗೊಂಡು ಬೃಹತ್ತಾಗಿ ಬೆಳದಿದೆ. 
ಕನಸಿನಲ್ಲಿ ಕಾಣಿಸಿಕೊಂಡು ಬ್ರಹ್ಮನು ಈ ಕಾವ್ಯವನ್ನು ಬರೆಯಲು 
ಕೋರಿದನೆಂದೂ ಅದನ್ನು ಬರೆಯಲು ಲಿಪಿಕಾರನಿಗಾಗಿ ಹುಡುಕಾಟ 
ನಡೆಸಿದಾಗ ವಿನಾಯಕ ತಾನು ಬರೆಯಲು ಮುಂದಾದನೆಂದೂ, 
ಅಭಿಪ್ರಾಯವು ಪ್ರಚಲಿತವಾಗಿದೆ. 

ಹೀಗೆ ವ್ಯಾಸರಿಂದ ಹೇಳಲ್ಲಟ್ಟು ಗಣೇಶನಿಂದ ಬರೆಯಲ್ಪಟ್ಟ 
ಮಹಾಭಾರತ ಮಹಾಕಾವ್ಯದ ಕಥಾ ವಿಸ್ತಾರ, ಪಾತ್ರ ಸಂಖ್ಯೆ, ಸನ್ನಿವೇಶ, 
ಘಟನೆಗಳು ಅಪಾರವಾಗಿದ್ದು, ವೈವಿಧ್ಯಮಯವಾಗಿದ್ದು, ಜನಪ್ರಿಯವಾಗಿದೆ. 
ಜಗತ್ತಿನಲ್ಲಿಯೇ ಮಹತ್ವದ್ದಾಗಿದೆ. 

ಮುಖ್ಯವಾಗಿ ಇದರಲ್ಲಿ ಕೌರವ ಪಾಂಡವರೆಂಬ ದಾಯಾದಿಗಳ ನಡುವೆ 
ನಡೆದ ಯುದ್ಧ ಅಥವಾ ಹೋರಾಟವೇ ಮುಖ್ಯ ಕಥೆಯಾದರೂ 
ಸಾಂಕೇತಿಕವಾಗಿ ಧರ್ಮ - ಅಧರ್ಮಗಳ ಸಂಘರ್ಷ ಕಡೆಗೆ ಧರ್ಮಕ್ಕೆ 
ಜಯ ಎಂಬುದನ್ನು ತಿಳಿಸುತ್ತದೆ. ಭರತವಂಶಕ್ಕೆ ಸೇರಿದ ಕೌರವ. - 
ಪಾಂಡವ ದಾಯಾದಿ ಸೋದರರ ನಡುವಿನ ಹಗೆತನ, ಅಸೂಯೆ, 
ದ್ವೇಷ, ಸ್ವಾರ್ಥ, ಕ್ರೌರ್ಯ, ಹಿಂಸೆ, ವಂಚನೆ, ದ್ರೋಹ ಇತ್ಯಾದಿಗಳ 
ಜೊತೆಗೆ ಸತ್ಯ, ಪ್ರೀತಿ, ಧರ್ಮ, ನಿಸ್ವಾರ್ಥತೆ, ತ್ಕಾಗ, ಭಕ್ತಿ ಮತ್ತು ಇತರೆ 
ಮೌಲ್ಯಗಳ ಚಿತ್ರಣವನ್ನೂ ಈ ಕಾವ್ಯ ಕಟ್ಟಿಕೊಡುತ್ತದೆ. ದುರ್ಯೋಧನ, 
ಶಕುನಿ, ದುಶ್ಯಾಸನ ಮೊದಲಾದವರು ದುಷ್ಟತನವನ್ನು ದೌರ್ಜನ್ಯವನ್ನು 
ಪ್ರತಿನಿಧಿಸಿದರೆ, ಧರ್ಮರಾಯ ಕರ್ಣ ಮತ್ತಿತರರು ಸತ್ಯ, ಸ್ನೇಹ, ತ್ಯಾಗ 
ಧರ್ಮ ಮೊದಲಾದವುಗಳನ್ನು ಪ್ರತಿನಿಧಿಸುತ್ತಾರೆ. ಇವುಗಳ ಜೊತೆ ಜೊತೆಗೇ 
ಶೌರ್ಯ, ಸಾಹಸ, ಪರಾಕ್ರಮಗಳ ರೋಮಾಂಚಕಾರಿ ಚಿತ್ರಣವೂ ಕಂಡು 
ಬರುತ್ತದೆ. 


2 / ಡಾ. ವಿಜಯಾ ಸುಬ್ಬರಾಜ್‌ 


ಎಲ್ಲಕ್ಕಿಂತ ಹೆಚ್ಚಾಗಿ, ದುರ್ಯೋಧನ, ಶಕುನಿಯರ ಕುತಂತ್ರ, 
ದುಷ್ಟತನಗಳ ಪರಿಣಾಮವಾಗಿ ಸಂಭವಿಸಿದ ಕುರುಕ್ಷೇತ್ರ ಯುದ್ಧದಲ್ಲಿ, 
ಕೌರವರ ಸೋಲು, ವಂಶ ನಾಶ, ಪಾಂಡವರ ವಿಜಯ (ಗೆಲುವು) 
ಒಂದು ಮಹತ್ತದ ಸಂದೇಶವನ್ನು ನಮ್ಮ ಮುಂದಿಡುತ್ತದೆ. "ಸತ್ಯ, ನ್ಯಾಯ, 
ಧರ್ಮಗಳಿಗೆ ಎಂದೂ ಸಾವಿಲ್ಲ; ಸೋಲಿಲ್ಲ' ಎಂಬುದನ್ನು ಸಾರಿ 
ಘೋಷಿಸುತ್ತದೆ. ಆದ್ದರಿಂಲೇ ಇದು ಒಂದು ನೈತಿಕ ಕಾವ್ಯವೂ ಆಗಿದೆ; 
ಮಾನವ ಚರಿತ್ರೆಯ ಕಾವ್ಯವೂ ಆಗಿದೆ. 


ಕ್ರ 
ಳಳ 


ಮಹಾಭಾರತ / 3 


ಶಂತನು - ಗಂಗೆಯರ ಭೇಟಿ 


ಒಮ್ಮೆ ವೀರನೂ ಶೂರನೂ ಸತ್ಯವಂತನೂ ಆದ ಶಂತನು ಮಹಾರಾಜ, 
ಗ೦ಗಾನದೀ ತೀರದಲ್ಲಿ ವಿಹರಿಸುತ್ತಿದ್ದಾಗ ದೂರದಲ್ಲಿ ಸುಂದರಳಾದ 
ಯುವತಿಯೊಬ್ಬಳು ನಿಂತಿರುವುದು ಕಣ್ಣಿಗೆ ಬೀಳುತ್ತದೆ. ಅಪ್ರತಿಮ 
ಸುಂದರಿಯಾಗಿದ್ದ ಆಕೆಯನ್ನು ನೋಡಿ ಅವನಿಗೆ ಆಶ್ಚರ್ಯವಾಗುತ್ತದೆ. 
ಅವಳಿಂದ ಕಣ್ಣು ಹೊರಳಿಸಲು ಸಾಧ್ಯವೇ ಆಗುವುದಿಲ್ಲ. ನೋಡ 
ನೋಡುತ್ತಲೇ ಅವಳಲ್ಲಿ ಅನುರಕ್ಷನಾಗುತಾನೆ. ಒಂದು ಕ್ಷಣವೂ ಕಣ್ಣನ್ನು 
ಅವಳಿಂದ ಸರಿಸಲಿಲ್ಲ. ನಿಧಾನವಾಗಿ ಅವಳನನ್ನು ಸಮೀಪಿಸುತ್ತಾ ಕೇಳಿದ, 
ಎಲೆ ಹಣ್ಣೆ ಅನುಪಮ ಸುಂದರಿಯಾದ ನೀನು ಯಾರು? ಇಲ್ಲೇಕೆ 
ಒಬ್ಬಳೇ ನಿಂತಿರುವೆ? ದಯವಿಟ್ಟು ನೀನ್ಯಾರೆಂಬುದನ್ನು ತಿಳಿಸು?” 


4 / ಡಾ. ವಿಜಯಾ ಸುಬ್ಬರಾಜ್‌ 


ಗಂಗೆ ಒಂದೆರಡು ಕ್ಷಣ ಮೌನವಾಗಿದ್ದಳು. ನಂತರ, “ಎಲೈ ಪುರುಷಸನೆ! 
ನಿನ್ನನ್ನು ನೋಡಿದರೆ ರಾಜನಂತೆ ಕಾಣುತ್ತಿರುವೆ. ಆದರೆ ನನ್ನ ಬಗ್ಗೆ 
ತಿಳಿದುಕೊಳ್ಳುವ ಕುತೂಹಲವೇಕೆ ನಿನಗೆ? ನೀನು ಒಬ್ಬ ಅಪರಿಚಿತ. 
ಆದ್ದರಿಂದ ನಿನ್ನೊಡನೆ ನನಗೇಕೆ ಮಾತು?” ಎಂದಳು. 

“ಎಲೆ ಸುಂದರಿಯೆ! ನಾನು ನಿನ್ನನ್ನು ಮೋಹಿಸಿದ್ದೇನೆ. ನಿನ್ನನ್ನು 
ನೋಡಿದ ಕ್ಷಣವೇ ನನ್ನ ಮನಸ್ಸನ್ನು ನಿನಗೆ ಕೊಟ್ಟು ಬಿಟ್ಟೆ! ನನ್ನನ್ನು 
ಶಂತನು ಎಂದು ಕರೆಯುತ್ತಾರೆ. ನಾನು ಹಸಿನಾಪುರದ ಅರಸ. ನೀನು 
ಒಪ್ಪುವುದಾದರೆ ನಾನು ನಿನ್ನನ್ನು ವರಿಸುತ್ತೇನೆ. ನೀನು ಬೇಡಿದ್ದೆಲ್ಲವನ್ನೂ 
ರಾಜ್ಯ ಸಂಪತ್ತು, ಕಡೆಗೆ ನನ್ನ ಪ್ರಾಣವನ್ನೂ ಕೊಡಲು ಸಿದ್ದನಿದ್ದೇನೆ. 
ದಯವಿಟ್ಟು ಕನಿಕರಿಸಿ ಒಪ್ಪಿಗೆ ನೀಡು” ಎಂದು ಬೇಡಿಕೊಂಡ. 

ಶಂತನುವಿನ ಪ್ರಾರ್ಥನೆಗೆ ಗಂಗೆ ಕರಗಿದಂತೆ ಕಾಣಿಸಿದಳು. “ದೊರೆಯೇ 
ನಿನ್ನನ್ನು ಮದುವೆಯಾಗಲು ನನ್ನ ಅಭ್ಯಂತರವಿಲ್ಲ. ಆದರೆ ಅದಕ್ಕೆ ನನ್ನ 
ಕೆಲವು ಷರತ್ತುಗಳಿವೆ. ನಿನ್ನ ಹೆಂಡತಿಯಾಗಿದ್ದರೂ, ನಾನು ಏನೇ 
ಮಾಡಿದರೂ ನೀನು ಪ್ರಶ್ನಿಸಬಾರದು, ಅದು ಒಳ್ಳೆಯದೇ ಇರಲಿ, ಕೆಟ್ಟದ್ದೇ 
ಇರಲಿ. ನನ್ನ ಮನಸ್ಸಿಗೆ ಹಿಡಿಸದ ಯಾವ ಕಲಸವನ್ನೂ ನೀನು 
ಮಾಡಬಾರದು. ಯಾವಾಗ ನೀನು ನನ್ನ ಷರತ್ತುಗಳನ್ನು ಸ್ಪಷ್ಟಪಡಿಸಿದಳು. 

ಗಂಗೆಯ ಪ್ರೀತಿಯಲ್ಲಿ ಮುಳುಗಿ ಹೋಗಿದ್ದ ರಾಜ ಒಂದು ಕ್ಷಣವೂ 
ಆಲೋಚಿಸದೆ ಅವಳ ಎಲ್ಲ ಷರತ್ತುಗಳನ್ನು ಒಪ್ಪಿಕೊಂಡ. ಅವರಿಬ್ಬರೂ 
ನಂತರ ವಿವಾಹವಾಗಿ ಸಂತೋಷದಿಂದ ಕೆಲವು ಕಾಲ ಬಾಳಿದರು. 

ಗಂಗೆಗೆ ಒಂದು ಮಗುವಾಯಿತು. ರಾಜನಿಗೆ ಸಂತೋಷವಾಯಿತು. 
ಆದರೆ ಗಂಗೆ ಕೂಡಲೇ ಆ ಮಗುವನ್ನು ಗಂಗೆಯಲ್ಲಿ ತೇಲಿಬಿಟ್ಟಳು. 
ನಿರ್ದಾಕ್ಷಿಣ್ಯವಾಗಿ ಕೆಲಸ ಮುಗಿಸಿ ಅರಮನೆಗೆ ಮರಳಿದ ಗಂಗೆಯನ್ನು 
ಕಂಡು ರಾಜ ದುಃಖಿಸಿದ; ಆಶ್ಚರ್ಯವನ್ನೂ ಪಟ್ಟ ಅವಳನ್ನು ತಡೆದು 
ಅವಳು ಮಾಡಿದ ಕೆಲಸದ ಬಗ್ಗೆ ಪ್ರಶ್ನಿಸಬೇಕೆಂದುಕೊಂಡ. ಆದರೆ 
ಅವನಿಗೆ ಅವಳ ಷರತ್ತುಗಳು ನೆನಪಾಗಿ ಸುಮ್ಮನಾದ. 

ಗಂಗೆ ಇದೇ ರೀತಿಯಲ್ಲಿ ಉಳಿದ ಆರು ಮಕ್ಕಳನ್ನೂ ನದಿಯಲ್ಲಿ 
ತೇಲಿಬಿಟ್ಟು ಬಂದಳು. ಎಂಟನೆಯ ಮಗು ಹುಟ್ಟಿದಾಗ, ಶಂತನುವಿಗೆ 


ಮಹಾಭಾರತ /5 


ಇನ್ನು ತಡೆದುಕೊಳ್ಳುವುದು ಸಾಧ್ಯವಾಗಲಿಲ್ಲ. ಇಷ್ಟು ದಿನದ ಸಹನೆ 
ಮುರಿದು ಹೋಗಿತ್ತು. ಅವನಿಗೆ ಅವಳು ಬಹು ಕ್ರೂರಿಯಾಗಿ ತನ್ನ 
ಮಕ್ಕಳು ಜೊತೆ ನಡೆದುಕೊಳ್ಳುತ್ತಿದ್ದಾಳೆನಿಸಿತು. ಈ ಬಾರಿ ಹೇಗಾದರೂ 
ಇದನ್ನು ನಿಲ್ಲಿಸಬೇಕನಿಸಿ, ಷರತ್ತುಗಳ ಮಾತನ್ನು ಮರೆತು, ಅವಳನ್ನು 
ತಡೆದು, “ಎಲೇ ಹೆಣ್ಣೇ ನಿನ್ನ ಸ್ಪಂತ ಮಕ್ಕಳನ್ನೇ ಇಷ್ಟೂಂದು ಕ್ರೂರವಾಗಿ 
ಕೊಲ್ಲುತ್ತಿರುವೆಯೇಕೆ? ಅವು ನಿನಗೇನು ಅನ್ಯಾಯ ಮಾಡಿವೆ? ಅಲ್ಲದೆ 
ಹುಟ್ಟಿದ ಗಂಡು ಮಕ್ಕಳನ್ನೆಲ್ಲ ಇದೇ ರೀತಿ ಕೊಲ್ಲುತ್ತಿದ್ದರೆ ನನ್ನ ವಂಶದ, 
ನನ್ನ ರಾಜ್ಯದ ಉತ್ತರಾಧಿಕಾರಿಗೆ ಏನು ಮಾಡಲಿ?” ಎಂದು ದುಃಖದಿಂದ 
ನಾಡ್ರಿಷ ಬ್‌ 

ಗಂಗೆ ತಾನು ಶಂತನುವನ್ನು ಷರತ್ತು ಮುರಿದದ್ದಕ್ಕಾಗಿ ಬಿಟ್ಟು 
ಹೋಗುವೆನೆಂದಳು. ಆದರೆಹೋಗುವುದಕ್ಕೆ ಮೊದಲು ಅವನಿಂದ ವಚನ 
ಪಡೆಯಲು ಅಪೇಕ್ಷಿಸಿದಳು. ಈ ಕಡೆಯ ಮಗುವನ್ನು ಇಲ್ಲಿಯೇ ಬಿಟ್ಟು 
ಹೋಗುವುದಾಗಿಯೂ, ಅದನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆಂದು 
ಮಾತುಕೊಡಬೇಕೆಂದಳು. 

ಶಂತನು ವಿಧಿಯಿಲ್ಲದೆ ಅವಳು ತನ್ನನ್ನು ಬಿಟ್ಟು ಹೋಗಲು ಒಪ್ಪಿಗೆ 
ಕೊಡಬೇಕಾಯಿತು. ಆದರೆ ಅವಳು ಹೋಗುವುದಕ್ಕೆ ಮೊದಲು ಅವಳು 
ಹಾಗೆ ಮಾಡಲು ಕಾರಣವೇನೆಂದು ತಿಳಿದುಕೊಳ್ಳಬೇಕೆನಿಸಿ ಕೇಳಿದ, 
“ರಾಣಿಯೇ, ನೀನು ಹೋಗಲೇಬೇಕೆಂದು ನಿರ್ಧರಿಸಿರುವೆ. ನಿನಗೆ 
ನಾನು ಅಡ್ಡಿ ಬರಲಾರೆ. ಆದರೆ ಹೋಗುವುದಕ್ಕೆ ಮೊದಲು ನೀನೇಕೆ 
ಹೀಗೆ ನಡೆದುಕೊಂಡೆ ಎಂಬುದನ್ನು ತಿಳಿಸಿ ಹೋಗು.” 

“ದೊರೆಯೇ ನಾನು ಗಂಗಾದೇವಿ. ನಮ್ಮಿಬ್ಬರಿಗೆ ಹುಟ್ಟಿದ ಮಕ್ಕಳು 
ಬೇರೆ ಯಾರೂ ಅಲ್ಲ, ಅವರು ಅಷ್ಟು ವಸುಗಳು. ಹಿ೦ದಿನ ಜನ್ಮದಲ್ಲಿ 
ಅವರು ಪಾಪವೆಸಗಿದ್ದರಿಂದ ಈ ಜನ್ಮದಲ್ಲಿ ನನ್ನ ಮಕ್ಕಳಾಗಿ ಹುಟ್ಟ 
ಸಾವನ್ನು ಅಪ್ಪುವುದು ಅನಿವರ್ಯವಾಗಿತ್ತು. ಒಮ್ಮೆ ಇವರು ವಸಿಷ್ಠರ 
ಆಶ್ರಮದಲ್ಲಿದ್ದ "ನಂದಿನಿ' ಎಂಬ ಹಸುವನ್ನು ಕದ್ದು ವಸಿಷ್ಠರ ಕೋಪ 
— ಶಾಪಕ್ಕೆ ಗುರಿಯಾದರು. ಅವರು ಮಾಡಿದ ತಪ್ಪಿಗಾಗಿ ಭೂಮಿಯಲ್ಲಿ 
ಜನಿಸುವ ಶಿಕ್ಷೆಯನ್ನು ವಿಧಿಸಿದರು. ಆಗ ವಸುಗಳಿಗೆ ತಾವು ಮಾಡಿದ 


6 / ಡಾ. ವಿಜಯಾ ಸುಬ್ಬರಾಜ್‌ 


ತಪ್ಪು ಅರ್ಥವಾಯಿತು. ಕ್ಷಮಿಸುವಂತೆ ವಸಿಷ್ಠರನ್ನು ಬೇಡಿಕೊಂಡರು. 
ಭೂಮಿಯಲ್ಲಿ ಹುಟ್ಟಿ ಇದದ ಮನುಷ್ಯದೇಹಗಳಿಂದ ತಮ್ಮನ್ನು ಆದಷ್ಟು 
ಬೇಗ ಮುಕಗೊಳಿಸುವಂತೆ ಪ್ರಾರ್ಥಿಸಿದರು. ವಸಿಷ್ಠರ ಮನಸ್ಸು ಕರಗಿ 
ಹೇಳಿದರು, “ಎಲೈ ವಸುಗಳೇ ಶಾಪವಂತು ಕೊಟ್ಟಾಯಿತು. ನೀವು 
ಅನುಭವಿಸಲೇಬೇಕು. ಆದರೆ ಅದಕ್ಕೆ ಒಂದು ಸರಿಹಾಶವನ ಇ ಹೇಳುತ್ತೇನೆ. 
ನೀವು ಹುಟ್ಟುತ್ತಿದ್ದಂತೆಯೇ. ನಿಮ್ಮ ಮನುಷ್ಯದೇಹಗಳನ್ನು 
ತೊರೆಯಬಹುದು” ಎಂದರು. ವಸುಗಳು ವಸಿಷ್ಠರ ಮಾತುಗಳಿಂದ 
ಸಮಾಧಾನ ಪಡೆದು, ನನ್ನ ಬಳಿಗೆ ಬಂದರು. ಯೋಗ್ಯವಾದ ಪುರುಷರನ್ನು 
ಮಾದುವೆಯಾಗಿ, ತಮಗೆ ನನ್ನ ಗರ್ಭದಲ್ಲಿ ಅವಕಾಶ ನೀಡಬೇಕೆಂದು 
ಬೇಡಿಕೊಂಡರು. ನಾನು ಕರುಣೆಯಿಂದ ಒಪ್ಪಿ ನನ್ನ ಗರ್ಭದಲ್ಲಿ ಅವರನ್ನು 
ಧರಿಸಲು ನಿನ್ನನ್ನು ಮದುವೆಯಾದೆ. ಮನುಷ್ಯ ಜನ್ಮದಿಂದ ಬಿಡುಗಡೆ 
ಮಾಡಲೆಂದೇ ಕೂಡಲೇ ಅವರನ್ನು ಕೊಲ್ಲುತ್ತಿದ್ದೆ, ಅಷ್ಟೇ. ಏನಾದರಾಗಲೀ 
ನನ್ನ ಷರತ್ತಿನಂತೆ ನಾನು ನಿನ್ನನ್ನು ತೊರೆದು ಹೋಗುತ್ತಿದ್ದೇನೆ. ಆದರೆ 
ದೊರೆಯೇ, ಹೋಗುವಾಗ ಈ ಮಗುವನ್ನೂ ನನ್ನ ಜೊತೆಯಲ್ಲಿ 
ಕೊ೦ಡುಯ್ಯಲು ಬಿಡು. ಈ ಪುಟ್ಟ ಕಂದನನ್ನು ನೋಡಿಕೊಳ್ಳುವುದು 
ನಿನಗೆ ಸಾಧ್ಯವಾಗುವುದಿಲ್ಲ. ಆದ್ದರಿ೦ದ ಇದನ್ನು ನನ್ನೊಡನೆ ತೆಗೆದುಕೊ೦ಡು 
ಹೋಗಿ ಸ್ವಲ್ಪ ದೊಡ್ಡವನಾದ ಮೇಲೆ ನಿನ್ನ ಬಳಿ ತಂದು ಬಿಡುತ್ತೇನೆ” 
ಎಂದು ಹೇಳಿ ಆ ಮಗುವನ್ನು ಎತ್ತಿಕೊಂಡು ಒಂದು ಕ್ಷಣವೂ ಅಲ್ಲಿ 
ನಿಲ್ಲದೆ ಹೊರಟೇ ಬಿಟ್ಟಳು. 

ಅವಳಿಂದ ದೂರವಾಗುವುದು ಅವನಿಗೆ ಕಷ್ಟವೆನಿಸಿತು. ಆದರೂ 
ಅವಳನ್ನು ತಡೆಯುವುದಕ್ಕೆ ದಾರಿಯೇ ಇಲ್ಲವಾಗಿತ್ತು. ಮಡದಿಯ 
ಅಗಲಿಕೆಯಿಂದ, ಮಕ್ಕಳ ಸಾವಿನಿಂದ ಮನಸ್ಸಿಗೆ ತೀರಾ ನೋವಾಗತ್ತು. 
ಅವನಿಗೆ ರಾಜ ಭಾರದಲ್ಲಿ. ಸುಖಭೋಗಗಳಲ್ಲಿ ಆಸಕ್ತಿಯೇ ಇಲ್ಲವಾಯಿತು. 
ಸದಾ ತತ್ವಚಿಂತನೆ. ಅಧ್ಯಾತ್ಮಗಳಲ್ಲಿ ನಿರತನಾಗಿ ಒಬ್ಬ ಯಷಿಯಂತೆ 
ಇರತೊಡಗಿದ 


ಮಹಾಭಾರತ / 7 


ದೇವವ್ರತ ಭೀಷ್ಮನಾದ 


ಕೆಲವು ವರ್ಷಗಳ ನಂತರ ಗಂಗೆ, ಕಾಂತಿ, ವರ್ಚಸುುಗಳಿಂದ ಕೂಡಿದ 
ಬಾಲಕನೊಬ್ಬನನ್ನು ಶಂತನುವಿನ ಬಳಿಗೆ ಕರೆತಂದಳು. “ದೊರೆಯೇ, 
ಇಗೋ ನಿನ್ನ ಸಂಪತ್ತು; ನಿನ್ನ ಮಗ. ಇವನಿಗೆ ದೇವವ್ರತನೆಂದು 
ಹೆಸರಿರಿಸಿದ್ದೇನೆ. ಇವನನ್ನು ತಾಜ! ಇಲ್ಲದಂತೆ ಇವನಿಗೆ 
ಶಸ್ತಾಸ್ತ್ರ ವಿದ್ಯೆಗಳನ್ನು ಕಲಿಸಿದ್ದೇನೆ. ಪರಶುರಾಮನೊಬ್ಬನಲ್ಲದೆ ಬೇರೆ 
ಯಾರೂ ಇವನಿಗೆ ಸಾಟಿಯಿಲ್ಲ Ei ವೇದಾಂತಶಾಸ್ತ್ರ ಪುರಾಣಗಳಲ್ಲದೆ 
ರಾಜನೀತಿ ಶಾಸ್ತ್ರದಲ್ಲೂ ಪಾಂಡಿತ್ಯ ಪಡೆದಿದ್ದಾನೆ. ನೌಗೆದುಕೊ. ನಿನ್ನ 
ಮಗುವನ್ನು ನಿನಗೆ ಒಪ್ಪಸುತ್ತಿದ್ದೇನೆ” ಎಂದು ಹೇಳಿದಳು. 

ಗಂಗೆ ಶಂತನುವಿನಿಂದ ಕೃತಜ್ಞತೆ ಸ್ವೀಕರಿಸಿ ಅಲ್ಲಿಂದ ಹೊರಟುಬಿಟ್ಟಳು. 
ರಾಜನಿಗೆ ಸಂತೋಷವಾಯಿತು. ತನ್ನ ಮಗನ ವಿದ್ಯೆ, ಬುದ್ಧಿ, ನಡತೆಗಳ 
ಬಗ್ಗೆ ಹೆಮ್ಮೆ ಎನಿಸಿತು. ದೇವವ್ರತ ಯುವಕನಾಗಿ ಬೆಳೆದ. ಶಂತನು 
ಅವನನ್ನು ಯುವರಾಜನಾಗಿ, ತನ್ನ ಉತ್ತರಾಧಿಕಾರಿಯಾಗಿ ಘೋಷಿಸಿದ. 

ಐದಾರು ವರ್ಷಗಳು ಕಳೆದವು. ಶಂತನು ಒಂಟಿತನದ ಅನುಭವದಲ್ಲಿ 
ಬದುಕುತ್ತಿದ್ದ. ಒಂದು ದಿನ: ಎಂದಿನಂತೆ ಯಮುನಾ ನದೀ ತೀರದಲ್ಲಿ 
ಓಡಾಡುತ್ತಿದ್ದ. ಅಷ್ಟರಲ್ಲಿ ಅವನಿಗ ಎಲ್ಲಿಂದಲೋ ಬ೦ದ ಒಂದು ಬಗೆಯ 
ಸುಗಂಧದ ಅನುಭವವಾಯಿತು. ಗಂಧಯುಕ್ತ ಗಾಳಿ ಬೀಸಿ ಬಂದ 
ದಿಕ್ಕಿನತ್ತ ಅಚ್ಚರಿಯಿಂದ ನೋಡಿದ. ಏನೂ ಕಾಣಲಿಲ್ಲ. ಮತ್ತೊಮ್ಮೆ 
ಸುತ್ತಲೂ ಕಣ್ಣಾಡಿಸಿ ಸೂಕ್ಷ್ಮವಾಗಿ ಗಮನಿಸಿದಾಗ ಹಣ್ಣೊಬ್ಬಳು 
ನಿಂತಿರುವುದನ್ನು ಕಂಡ. ಬಳಿಗೆ ನಡೆದು ನೋಡಿದಾಗ, ಅದ್ಭುತ 
ಸೌಂದರ್ಯದಿಂದ ಕೂಡಿದ ಯುವತಿಯ ದೇಹದಿಂದ ಸುಗಂಧ 
ಹೊರಸೂಸುತ್ತಿದೆ| ಒಂದು ಕ್ಷಣ ಅರ್ಥವಾಗದೆ ನಿಂತುಬಿಟ್ಟ. 


8 / ಡಾ. ವಿಜಯಾ ಸುಬ್ಬರಾಜ್‌ 


ಆ ಯುವತಿಯನ್ನು ನೋಡಿದ ಕ್ಷಣವೇ, ತನ್ನೆಲ್ಲ ಇಂದ್ರಯಗಳ 
ಮೇಲಿನ ಹತೋಟಿಯನ್ನು ಕಳೆದುಕೊಂಡು. ಅವಳ ಬಗ್ಗೆ ಆಸೆಯಾಯಿತು. 
ಒಂದಿಷ್ಟೂ ಸಂಕೋಚಕ್ಕೆ ಒಳಗಾಗದೆ ಅವಳನು, ತನ್ನನ್ನು 
ಮದುವರೆಯಾಗೆಂದು ಯಾಚಿಸಿದ. ಆದರೆ ಆ ಯುವತಿ, ಈ ವಿಚಾರದಲ್ಲಿ 
ತಾನೂ ಏನನ್ನೂ ಹೇಳಲು ಆಗದೆಂದೂ, ತನ್ನ ತಂದೆಯವರನ್ನು 
ಕಂಡು ಮಾತನಾಡಬೇಕೆಂದು ಸೂಚಿಸಿದಳು. ಕೂಡಲೇ ಶಂತನು ಅವಳ 
ತಂದೆಯ ಬಳಿಗೆ ಹೋದ. ಆತ ಬೆಸ್ತರ ಮುಖಂಡನಾಗಿದ್ದ ಆತನ 
ಮಗಳನ್ನು ತನಗೆ ಮದುವೆ ಮಾಡಿಕೊಡಬೇಕೆಂದು ಪ್ರಾರ್ಥಿಸಿದ. 

ಬೆಸ್ತನಾಗಿದ್ದ ಆತ ಶಂತನುವಿಗೆ, “ಎಲೈ ದೊರೆಯೇ! ನನ್ನ ಮಗಳನ್ನು 
ವರಿಸಲು ಬಯಸಿದುದರಲ್ಲಿ ಯಾವ ಆಶ್ಚರ್ಯವೂ ಇಲ್ಲ. ಒಂದಲ್ಲ 
ಒಂದು ದಿನ ಅವಳನ್ನು ಯಾರಿಗಾದರೂ ಯೋಗ್ಯನಾದವನಿಗೆ ಮದುವೆ 
ಮಾಡಿಕೊಡಲೇಬೇಕು. ಅದರಲ್ಲಿ ಯಾರಿಗಾದರೂ ಯೋಗ್ಯನಾದವನಿಗೆ 
ಮದುವೆ ಮಾಡಿಕೊಡಲೇಬೇಕು. ಅದರಲ್ಲಿ ಅನುವಾನವೇ ಇಲ್ಲ. ಆದರೆ 
ನನ್ನದೊಂದು ಷರತ್ತಿದೆ. ಅವಳಿಗೆ ನಿನ್ನಿಂದ ಹುಟ್ಟುವ ಮಗನಿಗೇ 
ರಾಜ್ಯವನ್ನು ಕೊಡಬೇಕು. ಅವನೇ ನಿನ್ನ ಉತ್ತಾರಾಧಿಕಾರಿಯಾಗಬೇಕು” 
ಎ೦ದು ವಿವರಿಸಿ ತಿಳಿಸಿದನು. 

ಈ ಮಾತುಗಳನ್ನು ಕೇಳಿದ ಶಂತನು ಸಂದಿಗ್ಗದಲ್ಲಿ ಸಿಲುಕಿದ. 
ದೇವವ್ರತ ನನಸು ಈಗಲಾಗಲೇ ೦ರಖವರಾಜನ್‌ಂದುು, 
ಉತ್ತರಾಧಿಕಾರಿಯೆಂದು ನಿರ್ಧರಿಸಲಾಗಿದೆ; ಘೋಷಿಸಲಾಗಿದೆ. 
ಅಂತಹುದರಲ್ಲಿ ಈ ಷರರತ್ತಿಗೆ ಹೇಗೆ ಒಪ್ಪಲು ಸಾಧ್ಯ ಎಂದು ಯೋಚಿಸಿದ. 

ನಿರಾಶನಾಗಿ ತನ್ನ ಅರಮನೆಗೆ ಹಿಂತಿರುಗಿದ. ಯಾರೊಂದಿಗೂ 
ಮಾತುಕತೆಯಿಲ್ಲದೆ ಏಕಾಂತದಲ್ಲಿ ಇರತೊಡಗಿದ. ಅನ್ನಾಹಾರಗಳನ್ನು 
ಬಿಟ್ಟ ರಾಜ್ಯಭಾರದಲ್ಲಿ ಆಸಕ್ತಿಯನ್ನು ಕಳೆದುಕೊಂಡು ಸವೆಯುತ್ತಿರುವಂತೆ 
ಕಾಣಿಸಿದ. 

ಯುವಕನಾಗಿದ್ದ ದೇವವ್ರತ ತಂದೆಯ ಸ್ಥಿತಿಯನ್ನು ಗಮನಿಸಿದ. 
ಒಂದು ದಿನ ಕೇಳಿಯೇ ಬಿಟ್ಟ. “ತಂದೆಯೇ ಯಾಕೆ ಹೀಗೆ ಸಂತೋಷ 


ಮಹಾಭಾರತ /9 


ವನ್ನು ಕಳೆದುಕೊಂಡು ಯಾವುದೋ ದುಃಖದಲ್ಲಿ ಮುಳುಗಿರುವಂತೆ 
ಕಾಣುತ್ತಿದ್ದೀರಿ ನಿಮ್ಮ ಜಿಂತೆಯೇನು? ಅದಕ್ಕೆ ಕಾರಣವೇನು? ದಯವಿಟ್ಟು 
ತಿಳಿಸಿದರೆ, ನಿಮ್ಮ ಆ ದುಃಖವನ್ನು ದೂರ ಮಾಡಲು ನಿಮಗೆ ಸಹಾಯ 
ಮಾಡುತ್ತೇವೆ; ನಿಮ್ಮ ಸಮಸೆ ಯನ್ನು ಪರಿಹರಿಸುತ್ತೇವೆ.” 

ಶಂತನುವಿಗೆ ನಾಚಿಕೆ ಬಿಟ್ಟು ಎಲ್ಲವನ್ನೂ ನೇರವಾಗಿ ಹೇಳುವುದು 
ಸಾಧ್ಯವಾಗಿರಲಿಲ್ಲ. ಅದಕ್ಕಾಗಿ ಪರೋಕ್ಷವಾಗಿ, ಇನ್ನೊಂದು ರೀತಿಯಲ್ಲಿ 
ತನ್ನ ಮನದ ಬಯಕೆಯನ್ನು ಹೇಳಿದ, “ಮಗು ನೀನು ಊಹಿಸಿದ್ದು 
ಸರಿಯಾಗಿದೆ. ನಾನು ನಿಜವಾಗಿಯೂ ಚಿಂತಿತನಾಗಿದ್ದೇನೆ. ಯಾಕೆಂದರೆ 
ನನಗೆ ಇರುವುದು ಒಬ್ಬನೇ ಮಗ. ಆ ಮಗನು ಸಕಲಶಾಸ್ತ್ರ ಪಾರಂಗತ. 
ಶೌರ್ಯ, ಸಾಹಸ, ಪರಾಕ್ರಮಗಳಲ್ಲಿ ಯಾರಿಗೂ ಕಡಿಮೆ ಇಲ್ಲ. ಆ 
ಇರುವ ಒಬ್ಬ ಮಗ ನೂರು ಮಕ್ಕಳಿಗೆ ಸಾಟಿ ಎಂಬುದರಲ್ಲಿ ಸಂದೇಹವಿಲ್ಲ. 
ಆದರೆ ಧರ್ಮಶಾಸ್ತ್ರಗಳಲ್ಲಿ " ಒಬ್ಬ "ಮಗನಿದ್ದರೆ, ಮಕ್ಕಳೇ (ಗ೦ಡು ಮಕ್ಕಳು) 
ಇಲ್ಲದಂತೆ' ಎಂದು ಹೇಳಿದೆ. "ಅಲ್ಲದೆ ವಂಶಾಭಿವ್ಯ ದ್ದಿಗೆ ಒಬ್ಬ ಮಗನು 
ಸಾಲುವುದಿಲ್ಲ. ಆದ್ದರಿಂದಲೇ ನನಗೆ ಚಿಂತೆಯಾಗಿದೆ. "ಹಾಗೆಂದು ನಾನು 
ಎರಡನೇ ಹೆಂಡತಿಯನ್ನು ತರಲಾರೆ” ಎಂದು ಹೇಳಿ ಮೌನ ತಳೆದ. 

ದೇವವ್ರತ ಬುದ್ದಿವಂತ. ತಂದೆಯ ವಿಷಯದಲ್ಲಿ ಏನೋ ಇರಬೇಕೆಂದು 
ಅನುಮಾನಿಸಿದ. ಅದನ್ನೆಲ್ಲ ಹೇಳಲು ತಂದೆ ಸಂಕೋಚಪಡುತ್ತಿರಬೇಕೆಂದು 
ಊಹಿಸಿದ. ಆದ್ದರಿಂದ ತಂದೆಯ ಸಾರಥಿಯನ್ನು ಕರೆದು ವಿಚಾರಿಸಿ, 
ನಡೆದ ಕತೆಯನ್ನೆಲ್ಲ ಕೇಳಿ ತಿಳಿದುಕೊಂಡ. 

ಮರು ದಿನ ಬೆಸ್ತರ ಮುಖ್ಯಸ್ತನ ಬಳಿಗೆ ಹೋದ. ಎಲ್ಲ ವಿಷಯವನ್ನೂ 
ಅವನೊಡನೆ ಮಾತಾಡಿ ತಿಳಿದುಕೊಂಡ. ಮುಖ್ಯಸ್ಥ ತಾನು ಹೇಳಿದ 
ಷರತ್ತುಗಳ ಬಗ್ಗೆ ತಿಳಿಸಿದ. ಅದಕ್ಕೆ ಒಪ್ಪುವುದಾದರೆ ತನ್ನ ಮಗಳನ್ನು 
ಮಹಾರಾಜನಿಗೆ ಮದುವೆ ಮಾಡಿಸಲು ತನ್ನ ಅಭ್ಯಂತರವಿಲ್ಲವೆಂದು. 
ಅದನ್ನು ಕೇಳಿದ ದೇವವತನಿಗೆ ಕೆಡುಕೆನಿಸಲಿಲ್ಲ. ಅವನಿಗೆ ಅವನ ತಂದೆಯ 
ಸುಖ, ಸಂತೊಷ ಮುಖ್ಯ. ಆದ್ದರಿಂದ ತಕ್ಷಣವೇ ಆ ಷರತ್ತುಗಳಲ್ಲಕ್ಕೂ 
ಒಪ್ಪಿದ್ದೇ ಅಲ್ಲದೆ, ಮು೦ದೆ ಅಣ್ಣ ತಮ್ಮಂದಿರ ನಡುವೆ ಉಂಟಾಗಬಹುದಾದ 


10 / ಡಾ. ವಿಜಯಾ ಸುಬ್ಬರಾಜ್‌ 


ಸಂಘರ್ಷವನ್ನು ತಪ್ಪಿಸಲು ತಾನು ಮದುವೆಯನ್ನೇ ಆಗುವುದಿಲ್ಲವೆಂದೂ 
ಭೀಷ್ಮ ಪ್ರ ಪ್ರತಿಜ್ಞೆ ಮಾಡಿ ಭೀಷ್ಮನೆಂದು ಹೆಸರುವಾಸಿಯಾದ. 

ಬೆಸ ಸನಾಯಕನ ಮನೆಯಿಂದ ಹಿಂತಿರುಗಿ ತಂದೆಯ ವಿವಾಹಕ್ಕೆ 
ಸಿದ್ಧತೆಗಳನ್ನು ಮಾಡಿದ. 

ಶಂತನು ದಂಪತಿಗಳು ಕೆಲಕಾಲ ಸುಖವಾಗಿದ್ದರು. ಭೀಷ್ಮನ 
ಮಲತಾಯಿಯಾದ ಸತ್ಯವತಿ ಇಬ್ಬರು ಗಂಡು ಮಕ್ಕಳಿಗೆ ಜನ್ಮವಿತ್ತಳು. 
ಚಿತ್ರಾಂಗದ, ವಿಚಿತ್ರವೀರ್ಯ ಎಂದು ಅವರಿಗೆ ನಾಮಕರಣ ಮಾಡಿದರು. 
ಮದುವೆಯಾಗದೆ ಹಾಗೆಯೇ ಉಳಿದಿದ್ದ ಭೀಷ್ಮ ತನ್ನಿಬ್ಬರು ತಮ್ಮಂದಿರನ್ನು 
ತನ್ನ ಸ್ವಂತ ಮಕ್ಕಳಂತೆಯೇ ನೋಡಿಕೊಂಡ. 

ಶಂತನು, ಅಷ್ಟರಲ್ಲಿಯೇ ಮುಪ್ಪಿನ ಕಾರಣದಿಂದ ಸಾವನ್ನಪ್ಪಿದ. 
ಸಂಪ್ರದಾಯಾನುಸಾರವಾಗಿ ಹಿರಿಯ ಮಗ ಚಿತ್ರಾಂಗದನಿಗೆ ರಾಜ್ಯಾಭಿಷೇಕ 
ನಡೆಯಬೇಕಿತ್ತು ಆದರೆ ಅವನು ಯುದ್ದದಲ್ಲಿ ಸಾವನ್ನಪ್ಪಿದ. ವಿಚಿತ್ರವೀರ್ಯ 
ಕಾಶಿರಾಜನ ಮಕ್ಕಳಾದ ಅಂಬಿಕಾ, ಅ೦ಬಾಲಿಕೆಯರನ್ನು ಮದುವೆಯಾದ. 
ಆದರೆ ಅವನಿಗೆ ಅವರಿ೦ದ ಮಕ್ಕಳಾಗಲಿಲ್ಲ. ಅಲ್ಲದೆ ಅವನೂ ಕೂಡಾ 
ತಂದೆಯಾಗುವುದಕ್ಕೆ ಮೊದಲೇ ಯುದ್ದದಲ್ಲಿ ಮಡಿದ. 

ಹಸ್ತಿನಾಪುರಕ್ಕೆ ಈಗ ಉತ್ತರಾಧಿಕಾರಿ ಯಾರೂ ಇರಲಿಲ್ಲ. ಶಂತನು 
ವಂಶ ಅಲ್ಲಿಗೇ ಮುಗಿಯುವಂತೆ ಕಾಣಿಸಿತು. ಅದಕ್ಕಾಗಿ ಸತ್ಯವತಿ 
ಹೇಗಾದರೂ ವಂಶವನ್ನು ಮುಂದುವರಿಸ ಆಟದ ನಿಶ್ಚಯಿಸಿ 
ಪರಾಶರರನ್ನು ಕರೆಸಿ ಅಜರ ಅನುಗ್ರಹದಿಂದ ಅಂಬಿಕೆ. 
ಆಂಕಾಲಿಕೆಯರಿಗೆ ಮಕ್ಕಳಾಗುವಂತೆ ಮಾಡಿದಳು. ಇಬ್ಬರು ರಾಣಿಯರೂ 
ಧೃತರಾಷ್ಟ್ರ ಮತ್ತು ತಯ ಎಂದು ಒಬ್ಬೊಬ್ಬ ಮಗನಿಗೆ ಜನ್ಮ ನೀಡಿದರು. 

ಆ ಇಬ್ಬರು "ಮಕ್ಕಳಲ್ಲಿ ಒಬ್ಬನಾದ ಧೃತರಾಷ್ಟ್ರ ಹುಟ್ಟು ಕುರುಡೆಂದು 
ತಿಳಿದು ಬರಲು ಅಂಬಿಕೆಯನ್ನು ಎರಡನೇ ಬಾರಿ ಪರಾಶರರ ಅನುಗಹಕ್ಕೆ 
ಒಳಗಾಗಿಸಲು ಪ್ರಯತ್ನಿಸಿದಳು. ಅದಕ ಅಂಬಿಕೆ ಒರಟು ಗಡ್ಡದ ಪರಾಶರರ 
ಬಳಿಗೆ ಹೋಗಲು ಹೇಸಿ, ತನ್ನ ದಾಸಿಯನ್ನು ಕಳಿಸಿಕೊಟ್ಟಳು. ಭಕ್ತಿ, 
ಶ್ರದ್ಧೆ, ವಿನಯಳಿಂದ ಪರಾಶರರ ಬಳಿ ಬಂದ ದಾಸಿಗೆ ವಿದುರನಂತಹ 

ಜನಿಸಿದ. 


ಪ್ರಾಜ್ಞನ 


ಮಹಾಭಾರತ / 1] 


ಹಿರಿಯನಾದ ಧೃತರಾಷ್ಟ್ರ ಹುಟ್ಟು ಕುರಡನಾದ ಕಾರಣ ಕಿರಿಯನಾದ 
ಪಾಂಡುವಿಗೆ ರಾಜ್ಯಾಭಿಷೇಕ ಮಾಡಿದರು. ಪಾಂಡು ಹಸಿನಾಪುರದ 
ಅರಸನಾಗಿ ರಾಜ್ಯಭಾರ ಮಾಡಿದ. ಭೀಷ್ಮ ತನ್ನ ತಮ್ಮಂದಿರ ಮಕ್ಕಳನ್ನು 
ಚೆನ್ನಾಗಿ ನೋಡಿಕೊಂಡ. ರಾಜ್ಯಭಾರ ಮಾಡುವಲ್ಲಿ ಸಹಕರಿಸಿದ. ವಿದುರ, 
ವಿದ್ಧಾಂಸನೂ ಪ್ರಾಜ್ನನೂ ರಾಜನೀತಿ ವಿಶಾರದನೂ ಮೌಲ್ಯಗಳಲ್ಲಿ ನಂಬಿಕೆ 
ಇಟ್ಟವನೂ ಆದುದರಿಂದ ಅವನನ್ನು ಪ್ರಧಾನಮಂತ್ರಿಯನ್ನಾಗಿ 
ನೇಮಿಸಲಾಯಿತು. 


9, 
ಕ್ಕಿ 


12 / ಡಾ. ವ್ಹಿಜಯಾ ಸುಬ್ಬರಾಜ್‌ 


ಪಾಂಡು ಮತ್ತು ಧೃತರಾಷ್ಟರ ವಿವಾಹ 


ಧೃತರಾಷ್ಟ್ರ ಮತ್ತು ಪಾಂಡು ಪ್ರಾಪ್ತವಯಸ್ಕರಾಗಲು ಭೀಷ್ಮ ಅವರ 
ವಿವಾಹದ ಬಗ್ಗೆ ಚಿಂತಿಸಿದ. 

ಕುಂತಿಭೋಜನ ಮಗಳಾದ ಕುಂತಿಯನ್ನು ಪಾಂಡುವಿಗೆ ಮತ್ತು 
ಗಾಂಧಾರ ರಾಜನ ಮಗಳಾದ ಗಾಂಧಾರಿಯನ್ನು ಧೃತರಾಷ್ಟನಿಗೂ ಕೊಟ್ಟು 
ವಿವಾಹವನ್ನು ನೆರವೇರಿಸಿದರು. 

ಕುಂತಿ 'ಕುಂತಿಭೋಜ'ನ ಸ್ವಂತ ಮಗಳಾಗಿರಲಿಲ್ಲ. ಕೃಷ್ಣನ ಅಜ್ಜನಾದ 
ಶೂರಸೇನನ ಮಗಳು. ಶೂರಸೇನನ ಬಂಧು ಕುಂತಿಭೋಜ. ಈತನಿಗೆ 
ಮಕ್ಕಳಿರಲಿಲ್ಲವಾದ ಕಾರಣ, ಮಾತಿಗೆ ಬಂದು ತನಗೆ ಹುಟ್ಟುವ ಮೊದಲ 
ಮಗುವನ್ನು ಭೋಜನಿಗೆ ಕೊಡುವುದಾಗಿ ಮಾತುಕೊಟ್ಟಿದ್ದ. ಆದ್ದರಿ೦ದ 
ತನ್ನ ಮಾತಿನಂತೆ ತನಗೆ ಹುಟ್ಟಿದ ಮಗಳನ್ನು ಕುಂತಿಭೋಜನಿಗೆ 
ದತ್ತುಕೊಟ್ಟುಬಿಟ್ಟ. 

ದತ್ತುವಾಗಿ ಪಡೆದ ಮಗಳು ಕುಂತಿಯನ್ನು ಬಹಳ ಅಕ್ಕರೆಯಿಂದ 
ಸಾಕಿ ಸಲಹಿದ. ಕುಂತಿ ಅನುಪಮ ಸುಂದರಿಯಾಗಿದ್ಳು. ಒಳ್ಳೆಯ 
ನಡತೆಯುಳ್ಳವಳಾಗಿದ್ದಳು. ಗುರುಹಿರಿಯರಲ್ಲಿ ಭಕ್ತಿ ವಿನಯಗಳನ್ನು 
ಇರಿಸಿಕೊಂಡಿದ್ದಳು. 

ಸದ್ಗುಣೆಯೂ, ಸುಂದರಿಯೂ ಆಗಿದ್ದ ಕುಂತಿ ಕ್ರಮೇಣ ಸುಂದರ 
ಯುವತಿಯಾಗಿ ಬೆಳದಳು. ಕುಂತಿಯನ್ನು ಎಲ್ಲರೂ ತುಂಬ ಪ್ರೀತಿಯಿಂದ 
ಮೆಚ್ಚಿಕೊಳ್ಳುತ್ತಿದ್ದರು. 

ಒಂದು ದಿನ ದೂರ್ವಾಸ ಮಹರ್ಷಿಗಳು ಕುಂತಿಭೋಜನನ್ನು ಕಂಡು 
ಆಶೀರ್ವದಿಸಲೆಂದು ಬಂದರು. ಬಂದವರು ಅತಿಥಿಯಾಗಿ ಅಲ್ಲಿಯೇ 
ಉಳಿದುಕೊಂಡರು. ಮಹರ್ಷಿಗಳನ್ನು ನೋಡಿಕೊಳ್ಳಲು, ಅವರ ಸೇವೆ 


ಮಹಾಭಾರತ / 13 


ಮಾಡಲು ಕುಂತಿಗೆ ಜವಾಬ್ದಾರಿಯನ್ನು ಒಪ್ಪಿಸಿದ. ಕುಂತಿಯೂ ತಂದೆಯ 
ಮಾತಿನಂತೆ ಭಕ್ತಿ ಶ್ರದ್ಧೆಗಳಿಂದ ದೂರ್ವಾಸರ ಸೇವೆಯನ್ನು ಮಾಡಿ 
ಅವರ ಪ್ರೀತಿ, ವೆಚ್ಚುಗೆ ಅನುಗ್ರಹಗಳಿಗೆ ಪಾತ್ರಳಾದಳು. ದೂರ್ವಸರು 
ಕುಂತಿಯನ್ನು ಬಳಿಗೆ ಕರೆದು ಮಂತ್ರೋಪದೇಶ ಮಾಡಿ ತಮ್ಮ 
ಸಂತೋಷವನ್ನು ವ್ಯಕ್ತಪಡಿಸಿದರು. “ಮಗಳೇ ಈ ಮಂತ್ರಗಳನ್ನು ನಿನಗೆ 
ವರವಾಗಿ ಕೊಡುತ್ತಿದ್ದೇನೆ. ಒಂದೊಂದು ಮಂತ್ರಕ್ಕೂ ಒಬ್ಬೊಬ್ಬ ಅಧಿದೇವತೆ, 
ಯಾರನ್ನು ಸರಿಸಿ ಈ ಮಂತ್ರೋಚ್ಛಾರ ಮಾಡುತೀಯೋ ಆ ದೇವತೆ 
ಬಂದು ನಿನಗೆ ಸಂತಾನವನ್ನು ಅನುಗ್ರಹಿಸುತ್ತಾನೆ” ಎಂದು ಹೇಳಿ 
ಆಶೀರ್ವದಿಸಿದರು. ಈ ಪಸಕ ಕುಂತಿಗೆ ತುಂಬ ಸಂತೋಷವಾಯಿತು. 

ಒಂದು ದಿನ, ಕುತೂಹಲದಿಂದ, ತನಗೆ ನೀಡಿರುವ ಮಂತ್ರ 
ಪರೀಕ್ಷೆಯನ್ನು ಮಾಡಲು ಸಿದ್ಧಳಾದಳು. ಹೊಳೆ ಹೊಳೆಯುವ 
ಸೂರ್ಯನನ್ನು ಮನಕ್ಕೆ ತಂದುಕೊಂಡು, ಅವನಂತಹ ಕಾಂತಿಯುಕ್ತ 
ಸಂತಾನವನ್ನು ಬಯಸಿ ಮಂತ್ರವನನು ಹೇಳಿಕೂಂಡಳು. ಕೂಡಲೇ 
ಸೂರ್ಯನು ಪ್ರತ್ಯಕ್ಷನಾಗಿ ತನ್ನಂತೆ ಪ್ರಕಾಶಮಾನವಾದ ಮಗುವನ್ನಿತ್ತು 
ಆಶೀರ್ವದಿಸಿ, ಅದೃಶ್ಯನಾದ. ಮಂತ್ರಶಕ್ತಿಯ ಸತ್ಯ ಕಣ್ಣ ಮುಂದಿತ್ತು 
ಆದರೆ ಈಗ ಕುಂತಿ ಭಯದಿಂದ ಕಂಪಿಸಿದಳು. ಅವಿವಾಹಿತಳಾದ 
ತಾನು, ಈ ಮಗುವನ್ನು ಇರಿಸಿಕೊಂಡು ಸಾಕುವುದು ಹೇಗೆ? ಈ 
ರಹಸ್ಯವನ್ನು ಹೇಗಾದರೂ ಮಾಡಿ ಮರೆಮಾಚಬೇಕೆಂದುಕೊ೦ಡಳು 
ಅದಕ್ಕಾಗಿ ಆ ಮಗುವನ್ನು ಅಮೂಲ್ಯ ವಸ ಸ್ರಗಳಿಂದ ಸುತ್ತಿ ಒಂದು 
ಪೆಟ್ಟಿಗೆಯಲ್ಲಿಟ್ಟು ಗುಟ್ಟಾಗಿ ತೆಗೆದುಕೊಂಡು ಹೋಗಿ ನದಿಯಲ್ಲಿ ತೇಲಿಬಿಟ್ಟು 
ಧಾನ್‌ ತ ಅವಳಿಗೆ ಈಗ ನಿರಾಳವೆನಿಸಿತಾದರೂ ಆ ಪುಟ್ಟ 
ಮಗುವಿಗೆ ಕೊಟ್ಟ ಶಿಕ್ಷೆಗೆ ಮರುಗಿದಳು. 

ನಂತರ ಕುಂತಿ ತೇಲಿಬಿಟ್ಟ ಪೆಟ್ಟಿಗೆಯನ್ನು ಸೂತನೊಬ್ಬನು ನೋಡಿ 
ಅಚ್ಚರಿಯಂದ ಅದನ್ನು ತೆಗೆದುಕೊಂಡು ಮುಚ್ಚಳ ತೆರೆದು ನೋಡಲು 
ಮತ್ತಷ್ಟು ಬೆರಗಾದ. ಕವಚ ಕುಂಡಲಗಳಿಂದ ಕೂಡಿದ ತೇಜೋಮಯವಾದ 
ಮಗು!! ಅವನ ಸಂತೋಷ, ಸಂಭ್ರಮಗಳಿಗೆ ಎಣೆಯಿಲ್ಲವಾಯಿತು. 


14 / ಡ್ಮಾವಿಜಯಾ ಸುಬ್ಬರಾಜ್‌ 


ಮಕ್ಕಳಿಲ್ಲದ ತಮಗೆ ದೇವರುಕೊಟ್ಟ ವರವೆಂದು ಭಾವಿಸಿ ಮಗುವನ್ನು 
ತಂದು ಮಡದಿಯ ಕೈಯ್ಯಲ್ಲಿರಿಸಿದ. ಅವಳಿಗೂ ಅವನಲ್ಲೇ ಅಲ್ಲ. 
ಅದಕ್ಕಿಂತ ಹೆಚ್ಚು ಸ೦ತೋಷವೆನಿಸಿತು. 

ಕುಂತಿಯ ವಿವಾಹ ಸಮಯಕ್ಕೆ ಈ ರಹಸ್ಯವೆಲ್ಲ ಮರೆತು ಹೋಗಿತ್ತು 
ಆದ್ದರಿಂದ ವಿವಾಹಕ್ಕೆ ಯಾವುದೇ ಸಮಸ್ಯೆ ಅಡ್ಡಿ ಬಂದಿರಲಿಲ್ಲ. 

ಪಾಂಡು ಕುಂತಿಯ ಜೊತೆಗೆ ಮದ್ರಾಧಿಪತಿಯ ಮಗಳಾದ 
ಮಾದ್ರಿಯನ್ನೂ ವಿವಾಹವಾದ. ಮಾದ್ರಿಯೂ ಅದ್ಭುತ ಸೌಂದರ್ಯವತಿ 
ಯಾಗಿದ್ದಳು. ಇಬ್ಬರು ಹೆ೦ಡತಿಯರೊಂದಿಗೆ ಪಾಂಡುರಾಜ ಸುಖವಾಗಿ 
ಬಾಳಿದ; ಬಹಳ ದಕ್ಷತೆಯಿ೦ದ ರಾಜ್ಯವಾಳಿದ. 

ಒಮ್ಮೆ ಪಾಂಡು ಮೃಗಯಾ ವಿಹಾರಿಯಾಗಿ ಕಾಡಿನಲ್ಲಿ ಅಡ್ಡಾಡುತ್ತಿದ್ದ; 
ಯಾವುದಾದರೂ ಬೇಟೆ ಸಿಗುವುದೇನೋ ಎಂದು ಕಾಯುತ್ತಿದ್ದ. 
ಬೇಟೆಯಾಡುವ ಭರದಲ್ಲಿ ಮೃಗಗಳ (ಜಿಂಕೆಗಳ) ಜೋಡಿಯೊಂದನ್ನು 
ಕಂಡು ಬಾಣ ಹೊಡೆದ. ಮೃಗ ಮಿಥುನಗಳು ಕಾಮು 
ಕ್ರೀಡೆಯಲ್ಲಿತೊಡಗಿದ್ದವು. ಅವುಗಳು ಪಾಂಡುವಿನ ಬಾಣದಿಂದ ತೀವ್ರವಾಗಿ 
ಗಾಯಗೊಂಡು ಸಾವಿನ ಸ್ಥಿತಿಯನ್ನು ತಲುಪಿದವು. ಮೃಗಗಳು ಈಗ 
ಮೃಗಗಳಾಗಿರಲ್ಲಿಲ್ಲ. ಅವು ಖಷಿ ದಂಪತಿಗಳಾಗಿದ್ದವು. ಕಿ೦ದಮನೆಂಬ 
ಯಷಿ ತನ್ನ ಮಡದಿಯೊಡನೆ ಜಿಂಕೆಗಳ ರೂಪ ಧರಿಸಿ ಕ್ರೀಡಿಸುತ್ತಿದ್ದ. 
ಪಾಂಡುವು ಮಾಡಿದ ಕೆಲಸದಿಂದ ಸಾಯುವಂತಾದಾಗ, ಕೋಪ, 
ರೋಷಗಳಿಂದ ಪಾಂಡುವಿನತ್ತ ತಿರುಗಿ, “ಎಲೈ ದೊರೆಯೇ, ಏನೂ 
ಅಪರಾಧ ಮಾಡದ ನಮ್ಮನ್ನು, ನಾವು ರತಿಸುಖಾಸಕ್ತನಾಗಿರುವ ಕ್ಷಣದಲ್ಲ 
ನಿನಗೆ ಸಾವು ಬರಲಿ” ಎಂದು ಶಾಪ ನುಡಿದು ಸಾವನ್ನಪ್ಪಿದ. ಪಾಂಡುವಿಗೆ 
ಭಯವಾಯಿತು; ಪಶ್ಚಾತ್ತಾಪವಾಯಿತು. 

ತನ್ನ ಶಾಪದ ನೆನಪು ಅವನನ್ನು ಪದೇ ಪದೇ ಕಾಡಿತ್ತು. ಆ 
ಶಾಪದಿಂದ ಪರಿಹಾರ ಸಾಧ್ಯವಿರಲಿಲ್ಲ. ಆದ್ದರಿಂದ ರಾಜ್ಯ, ರಾಜ ಸುಖ 
ಭೋಗಗಳನ್ನೆಲ್ಲ ತ್ಯಜಿಸಿ ಕಾಡಿಗೆ ಹೊರಟ ತಪಸ್ಸಿನಲ್ಲಿ ನಿರತನಾದ. 
ಧೃತರಾಷ್ಟನೇ ರಾಜ್ಯದ ಜವಾಬ್ದಾರಿಯನ್ನು ಹೂತ್ತ. ಕುಂತಿ, ಮಾದ್ರಿಯರೂ 


ಮಹಾಭಾರತ / 15 


ಪಾಂಡುವಿನ ಜೊತೆಗೇ ಕಾಡಿಗೆ ಹೊರಟರು. ಎಲ್ಲರೂ ತಪಸ್ವಿಗಳಂತೆ 
ಬಾಳಿದರು. ಆದರೆ ವಂಶೋದ್ದಾರಕ್ಕ ಮಕ್ಕಳು ಬೇಕೆನಿಸಿ, ಪಾಂಡು 
ಕುಂತಿಗೆ, ಅವಳಿಗಿದ್ದ ಮಂತ್ರಶಕ್ತಿಯ ನ ಮಕ್ಕಳನ್ನು ಪಡೆಯಲು 
ಆದೇಶಿಸಿದ. ಕುಂತಿಯೂ ಪಂಡುವಿನ ಮಾತಿನಂತೆ ಜ್‌ ಇಂದ್ರ 
ವಾಂಯು ದೇವತೆಗಳನ್ನು ಆಹ್ವಾನಿಸಿ ಮಕ್ಕಳನ್ನು ಪಡೆದಳು. 
ಅಶ್ವಿನಿಕುಮಾರರನ್ನು ಆಹ್ವಾನಿಸಿ ಮಾದ್ರಿಯಿ೦ದ ಇಬ್ಬರ ಮಕ್ಕಳಾಗುವಂತೆ 
ನೋಡಿಕೊಂಡಳು. ಈ ಮಕ್ಕಳಿಗೆ ಕ್ರಮವಾಗಿ ಯುಧಿಷ್ಠಿರ, ಅರ್ಜುನ, 
ಬೀಮ, ನಕುಲ, ಸಹದೇವರೆಂದು ನಾಮಕರಣ ಮಾತಾಡಿದರು. 
ಮಕ್ಕಳೊಂದಿಗೆ ಕೆಲಕಾಲ ಪಾಂಡು, ಕುಂತಿ, ಮಾದ್ರಿಯರು ಸಂತೋಷದಿಂದ 
ಬದುಕಿದರು. 

ಒಮ್ಮೆ ವಸಂತಾಗಮನವಾಯಿತು. ಪ್ರಕೃತಿಯಲ್ಲಿನ ಪ್ರತಿಯೊಂದು 
ವಸ್ತವೂ ಚಲುವಿನಿಂದ ಕಂಗೊಳಿಸಿತು.ಬಣ್ಣಬಣ್ಣದ ಅರಳಿದ ಹೂಗಳ 
ಆನಂದೋಲ್ಲಾಸ; ತಂಪಾಗಿ ಬೀಸಿ ಗಂಧಗಾಳಿಯ ಮಾದಕತೆ; ಮಧುರ 
ಮಂಜುಳ ನಾದದಿಂದ ರುುಳುರುುಳು ಹರಿವ ಹೊಳೆಗಳು; ಮಾವು 
ಮಲ್ಲಿಗೆಯ ಕಂಪು; ಮದವೇರಿಸುತ್ತಿದ್ದ ಕೋಗಿಲೆಯ ಇಂಪು ಈ 
ವಸಂತದ ಮೋಹಕತೆ ಯಾರನ್ನು ಬಿಡದೆ ಸೆಳೆಯುತ್ತಿತ್ತು. 

ಮಾದ್ರಿ ಚೆಲುವನ್ನು ನಿಸರ್ಗದಲ್ಲಿ ನೋಡಿ ಆನಂದಿಸಲು ಬಂದಳು. 
ತಾನೂ ವಿಶೇಷವಾದ ರೀತಿಯಲ್ಲಿ ಪುಷ್ಸಾಭರಣಗಳಿಂದ ಅಲಂಕರಿಸಿ 
ಕೊಂಡು ಅಡ್ಡಾಡಿದಳು. 

ಪಾಂಡು ದೂರದಲ್ಲೆಲ್ಲೋ ಇದ್ದವನು ಆಕಸ್ಮಿಕವಾಗಿ ಮಾದ್ರಿಗೆ 
ಎದುರಾದ. ಅವಳ ಈ ಸೌಂದರ್ಯಕ್ಕೆ ಸಂಭಿಸಿ ಹೋದ. ಎಂದೂ 
ಕಾಣದ ಚೆಲುವನ್ನು ಇಂದು ಅವಳಲ್ಲಿ ಗುರುತಿಸಿದ. ಅಲ್ಲಿಯವರೆಗೂ 
ನಿಯಂತ್ರಿಸಿ ಇರಿಸಿಕೊಂಡಿದ್ದ ಇಂದ್ರಿಯಗಳು ಹತೋಟಿಯಿಂದ ಹೊರಗೆ 
ಬರಲು ಚಡಪಡಿಸಿದವು. ಆ ಕ್ಷಣಕ್ಕೆ ಪಾಂಡು ಹಿಂದಿನ ತನ್ನ ಶಾಪ, 
ಸಂಯಮ ಎಲ್ಲವನ್ನೂ ಮರೆತು, ಮಾದ್ರಿಯನ್ನು ಬರಸೆಳೆದು ಬಿಗಿದು 
ಅಪ್ಪಿಕೊ೦ಡ. ಮಾದ್ರಿ ಚಿಟ್ಟನೆ ಚೀರಿದಳು; ಬಿಡಿಸಿಕೊಳ್ಳಲು ಪ್ರಯತ್ನಿಸಿದಳು. 
16 / ಡಾ. ಬ್ಹಜಯಾ ಸುಬ್ಬರಾಜ್‌ 


ಅವನಿಗೆ ಅವನ ಶಾಪವನ್ನು ನೆನಪಿಸಿದಳು. ಆದರೂ ಪಾಂಡು ಬಿಡದೆ 
ಅವಳನ್ನು ಅಪ್ಪಿಕೊ೦ಡ. ಕ್ಷಣಾರ್ಧದಲ್ಲಿ ಕುಸಿದು ಕೆಳಗೆ ಉರುಳಿದ. 
ಶಾಪ ತನ್ನ ಪರಿಣಾಮವನ್ನು ತೋರಿಸಿತ್ತು. ಕುಂತಿ, ಮಾದ್ರಿಯರಿಗೆ 
ದಿಕ್ಕೇ ತೋಚದಾಯಿತು. ಮಾದ್ರಿ ತನ್ನ ಮಕ್ಕಳನ್ನು ಕುಂತಿಗೆ ಒಪ್ಪಿಸಿ 
ಪಾಂಡುವಿನೊಂದಿಗೆ ಸಹಗಮನಕ್ಕೆ ಸಿದ್ದಳಾದಳು. 

ಪಾಂಡುವಿನ ಸಾವಿನ ಸುದ್ದಿ ಹಸ್ಮಿನಾಪುರವನ್ನು ತಲುಪಿತು. 
ಹಸ್ಕಿನಾಪುರದಿ೦ದ ರಾಜ ಕುಟುಂಬದವರು ಪ್ರಜೆಗಳು, ದುಃಖದ ಕಡಲಿನಲ್ಲಿ 
ಮುಳುಗಿದರು. 

ಧೃತರಾಷ್ಟ್ರ ಕಣ್ಣಿಲ್ಲದಿದ್ದರೂ ರಾಜ್ಯಭಾರವನ್ನು ವಹಿಸಿಕೊಂಡ. ಅವನಿಗೆ 
ನೂರು ಜನ ಮಕ್ಕಳು. ಕೌರವರೆಂದು ಅವರನ್ನು ಕರೆದರು. ಒಬ್ಬಳೇ 
ಒಬ್ಬಳು ಮಗಳು ದುಶ್ಮಲೆ. 

ಪಾಂಡುವಿನ ಮರಣಾನಂತರ ಪಾಂಡವ ಸೋದರರು ಮತ್ತು ಕುಂತಿ 
ಅರಮನೆಗೆ ಬಂದು ಇರತೊಡಗಿದರು. ಆದರೆ ಕೌರವರಿಗೆ ಅವರನ್ನು 
ಕಂಡರೆ ಆಗುತ್ತಿರಲಿಲ್ಲ. ಜೊತೆಗೆ ಶಕುನಿಯ ದುರ್ಬೋಧೆಯಿಂದ ಮತ್ತಷ್ಟು 
ದ್ವೇಷ, ಅಸೂಯೆ ಬೆಳೆಸಿಕೊಂಡಿದ್ದರು. ಕಾಲು ಕೆರೆದು ಸಣ್ಣ ಪುಟ್ಟ 
ವಿಷಯಗಳಿಗೆಲ್ಲ ಜಗಳ ತೆಗೆಯುತ್ತಿದ್ದರು. 

ಮಕ್ಕಳಾಗಿರುವಾಗಿನಿಂದಲೂ, ಆಟ ಪಾಠಗಳ ಸಮಯದಲ್ಲೂ 
ಬಲಾಬಲ ಪ್ರದರ್ಶನ ನಡೆಯುತ್ತಿತ್ತು. ಪಾಂಡವರು ಆಟ ಪಾಠಗಳಲ್ಲೂ 
ಸಾಹಸದಲ್ಲೂ ಮುಂದಿದ್ದರು. ದುರ್ಯೋಧನನ ಅಸೂಯೆಗೆ ಇದೂ 
ಒಂದು ಕಾರಣವಾಗಿತ್ತು. ಅವರನ್ನು ಹೇಗಾದರೂ ಸೋಲಿಸಬೇಕೆಂದು 
ಅವಕಾಶಕ್ಕಾಗಿ ಎದುರು ನೋಡುತ್ತಿದ್ದರು. ಆದರೆ ದುರಾದೃಷ್ಟ ಅವನಿಗೆ 
ಅವಕಾಶವೆ ದೊರೆಯುತ್ತಿರಲಿಲ್ಲ. 

ಪಾಂಡವರನ್ನು ಯಾವ ರೀತಿಯಲ್ಲೂ ಸೋಲಿಸಲು ಆಗದಿದ್ದಾಗ, 
ಕೊಲೆಯ ಯೋಚನೆಗೆ ಹೊರಟ. ಭೀಮನಿಗೆ ಊಟ, ತಿಂಡಿಯೆಂದರೆ 
ಬಲು ಪ್ರಾಣ. ಅವನೊಬ್ಬ ಹೊಟ್ಟೆಬಾಕನಾಗಿದ್ದ. ಭೀಮನ ಈ 
ದೌರ್ಬಲ್ಯವನ್ನು ಬಳಸಿಕೊಳ್ಳಲು ಯೋಚಿಸಿದ. ಒಂದು ದಿನ ಅವನು 


ಮಹಾಭಾರತ / 1? 


ಲಡ್ಡುಗೆಗಳನ್ನು ಮಾಡಿಸಿದ. ಪಾಂಡವರನ್ನೂ ತಮ್ಮೊಡನೆ ಊಟಕ್ಕೆ 
ಬರುವಂತೆ ಆಹ್ವಾನಿಸಿದ. ಭೀಮನಿಗೆಂದೇ ಪ್ರತ್ಯೇಕವಾಗಿ ಎರಡು 
ಲಡ್ಡುಗೆಗಳನ್ನು ವಿಷ ಹಾಕಿ ಸಿದ್ದಪಡಿಸಿದ. ಪಾಂಡವರು ದುರ್ಯೋಧನನ 
ಕುತಂತ್ರವನ್ನು ತಿಳಿಯದೆ ಒಪ್ಪಿಕೊ೦ಡರು. 

ದುರ್ಯೋಧನನ ಹಾಗೂ ಹೀಗೂ ಮಾಡಿ ಯಾರಿಗೂ ತಿಳಿಯದ 
ರೀತಿಯಲ್ಲಿ ವಿಷದ ಲಡ್ಡುಗೆಗಳನ್ನು ಭೀಮನೇ ತಿನ್ನುವಂತೆ ಮಾಡಿದ. 
ವಿಷಯದ ಲಡ್ಡುಗೆಗಳಂದು ತಿಳಿಯದೆ ಭೀಮ ತಿಂದು ಮುಗಿಸುತ್ತಿದ್ದಂತೆ, 
ಕೆಳಗುರುಳಿ ಪ್ರಾಣ ನೀಗಿದ. ದುರ್ಯೋಧನ ರಹಸ್ಯವಾಗಿ ಭೀಮನ 
ಕಳೇಬರವನ್ನು ನೀರಿಗೆ ಎಸೆದ. 

ಆಟ, ಊಟ ಎಲ್ಲ ಮುಗಿದ ಮೇಲೆ ಮಕ್ಕಳು (ಕೌರವರು, ಪಾಂಡವರು) 
ಅರಮನೆಗೆ ಹಿಂತಿರುಗಿದರು. ಸ್ವಲ್ಪ ಸಮಯದ ನಂತರ ಭೀಮನು 
ತಮ್ಮ ಜೊತೆಗೆ ಇಲ್ಲದ್ದನ್ನು ಗಮನಿಸಿ ಎಲ್ಲರೂ ಗಾಭರಿಗೊಂಡವರು, 
ಅವನನ್ನು ಹುಡುಕಲಂದು ಒಬ್ಬೊಬ್ಬರು ಒಂದು ಕಡೆ ಹೋದರು. 

ಈ ಕಡ ಭೀಮ ನೀರಿನಲ್ಲಿ ಬಿದ್ದು ವಿಷಪೂರಿತ ಹಾವುಗಳಿಂದ 
ಕಚ್ಚಿಸಿಕೊ೦ಡಾಗ ಅವನ ದೇಹದಲ್ಲಿನ ವಿಷವೆಲ್ಲಾ ದೂರವಾಗಿ ಅವನು 
ಎಚ್ಚೆತ್ತುಕೊಂಡು. ಈಜುತ್ತಾ ದಡವನ್ನು ಸೇರಿದ. ಅಲ್ಲಿ ಯಾರೊಬ್ಬರನ್ನೂ 
ಕಾಣದೆ ಅರಮನೆಗೆ ಹಿಂತಿರುಗಿದ. 

ಭೀಮನನ್ನು ಕಾಣದೆ ದುಃಖ ನಿರಾಸೆಗಳಿಂದ ಹಿಂತಿರುಗಿದ 
ಪಾಂಡವರಿಗೆ, ಭೀಮ ಜೀವಂತವಾಗಿ, ಸುರಕ್ಷಿತವಾಗಿ ಹಿಂತಿರುಗಿದ್ದನ್ನು 
ನೋಡಿ ಸಂತೋಷವಾಯಿತು. 

ಪಾಂಡವ ಸೋದರರಿಗೆ ಇದೆಲ್ಲವೂ ದುರ್ಯೋಧನನಿಂದಲೇ 
ಆಯಿತೆಂಬುದು ನಂತರ ತಿಳಿಯಿತು. ಇನ್ನು ಮುಂದೆ ಇಂತಹ ಅಪಾಯ 
ಗಳು ಆಗದಂತೆ ಎಚ್ಚರ ಹಿಸಿಬೇಕೆಂದುಕೊಂಡರು. ದುರ್ಯೋಧನನ 
ಸಹವಾಸದಿಂದ ಆದಷ್ಟೂ ದೂರವಿರಲು ಪ್ರಯತ್ನಿಸುತ್ತಿದ್ದರು. 


18 / ಡಾ. ಬ್ವಜಯಾ ಸುಬ್ಬರಾಜ್‌ 


ದ್ರೋಣರು ಗುರುಗಳಾದರು 


ಮಕ್ಕಳು ಬೆಳೆದು ದೊಡ್ಡವರಾದರು. ಅವರಿಗೆ ಶಸ್ತಾಭ್ಯಾಸವನ್ನೂ 
ಎದ್ಯಾಭ್ಯಾಸವನ್ನು ಮಾಡಿಸಬೇಕಿತ್ತು. ಅದಕ್ಕಾಗಿ ಒಬ್ಬ ಒಳ್ಳಯ ಗುರುಗಳ 
ಹುಡುಕಾಟ ನಡೆದಿತ್ತು 

ಒಮ್ಮೆ ಮಕ್ಕಳು ಆಡುತ್ತಿದ್ದಾಗ ಅಕಸ್ಮಾತ್ತಾಗಿ ಅವರಾಡುತ್ತಿದ್ದ ಚೆಂಡು 
ಹೋಗಿ ಅಲ್ಲಿಯೇ ಹತ್ತಿರದಲ್ಲಿದ್ದ ಬಾವಿಯಲ್ಲಿ ಬಿತ್ತು. ಬಾವಿಯೊಳಗಿಂದ 
ಚೆಂಡನ್ನು ಹೇಗೆ ತೆಗೆಯಬೇಕೆಂದು ತಿಳಿಯದೆ ಅಸಹಾಯಕರಂತೆ 
ನಿಂತಿದ್ದರು. ಅದೇ ಸಮಯಕ್ಕೆ ಸರಿಯಾಗಿ ಒಬ್ಬ ಬ್ರಾಹ್ಮಣನು ಬಾವಿಯಿಂದ 
ಸ್ವಲ್ಪ ದೂರದಲ್ಲಿ ನಿಂತಿದ್ದು ಮಕ್ಕಳ ಕಷ್ಟವನ್ನು, ಅವರ 
ಅಸಹಾಯಕತೆಯನ್ನು ಗಮನಿಸಿ, ಒಳಗೊಳಗೇ ನಗುತ್ತಿದ್ದವನು, ಅವರ 
ಬಳಿಗೆ ಬಂದು, ಅವರ ದುಃಖಕ್ಕೆ ಕಾರಣವೇನೆಂದು ವಿಚಾರಿಸಿದ. 
ಮಕ್ಕಳು ಕಾರಣವನ್ನು ತಿಳಿಸಿದ ಮೇಲೆ "ರಾಜಕುಮಾರರೇ ಇಷ್ಟಕ್ಕೇ 
ದುಃಖಿಸಬೇಕೇ? ಅಸಹಾಯಕರಂತೆ ನಿಂತಿರುವ ಬದಲು ನಿಮ್ಮ ಬಿಲ್ಲು 
ಬಾಣಗಳನ್ನು ಬಳಸಿ ಚೆಂಡನ್ನು ತೆಗೆದುಕೊಳ್ಳಬಾರದೇಕೆ? ನಿಮಗಾಗದಿದ್ದಲ್ಲಿ 
ಹೇಳಿ, ನಾನೇ ತೆಗೆದುಕೊಡುತ್ತೇನೆ'' ಎಂದನು. ಅವರು 
ತೆಗೆದುಕೊಡುವುದರಲ್ಲಿ ಪೂರ್ತಿ ನಂಬಿಕೆ ಇಲ್ಲದಿದ್ದರೂ ಕಡಗ 
ತೆಗೆದುಕೊಡಲು ಹೇಳಿದರು. 

ದ್ರೋಣ ಹುಲ್ಲಿನ ಎಸಳೊಂದನ್ನು ತೆಗೆದು ಬಾಣದಂತೆ ಹೂಡಿ 
ಚೆಂಡಿನೆಡೆಗೆ ಬಿಟ್ಟ್ಟ ಅದು ನೇರವಾಗಿ ಹೋಗಿ ಚೆಂಡಿಗೆ ನಾಟಿತು. 
ಮತ್ತೊಂದು ಹುಲ್ಲನ್ನು ಅದರೆಡೆಗೆ ಕಳಿಸಿದ. ಹೀಗೆ ಒಂದಾದ ಮೇಲೊಂದು 


po (3 


ಲ್ಲಿನ ಎಸಳನ್ನು ಕಳಿಸುತ್ತಾ ಹೋದಾಗ ಸರಪಳಿಯೊಂದು 


ಮಹಾಭಾರತ / 19 


ಸಿದ್ಧವಾಯಿತು. ಸುಲಭವಾಗಿ ಮೇಲಕ್ಕೆ ಎಳೆದಾಗ ಚೆಂಡು ಹೊರಗೆ 
ಬಂತು. ಮಕ್ಕಳು ಬ್ರಾಹ್ಮಣನತ್ತ ಬೆರಗಿನಿಂದ ನೋಡಿದರು. ಅವರನ್ನೇ 
ಗುರುಗಳನ್ನಾಗಿ ಪಡೆಯಲು “ಬಯಸಿದರು. ಆತನ ಪರಿಚಯವನ್ನು 
ಕೇಳಿದರು. ಆದರೆ ದ್ರೋಣ ತನ್ನ ಪರಿಚಯ ಹೇಳಲಿಲ್ಲ. ಬದಲಾಗಿ 
ಹೋಗಿ, ತನ್ನ ಬಗ್ಗೆ ಭೀಷ್ಠರನ್ನು ಕೇಳಲು ಹೇಳಿದ. 

ರಾಜಕುಮಾರರು ಅರಮನೆಗೆ ಹಿಂತಿರುಗಿ ಇಲ್ಲಿ ನಡೆದುದೆಲ್ಲವನ್ನೂ 
ವಿವರಿಸಿದರು. ದ್ರೋಣರ ವಿವರ ನೀಡಿದರು. ತಮಗೆ ಚೆಂಡನ್ನು ಪಡೆಯಲು 
ಹೇಗೆ ಸಹಕರಿಸಿದರು ಎಂಬುದನ್ನೂ ತಿಳಿಸಿದರು. ಭೀಷ್ಮರು ಎಲ್ಲವನ್ನೂ 
ಕೇಳಿಸಿಕೊಂಡ ಮೇಲೆ ಇಂತಹ ವಿದ್ಯೆಯು ದ್ರೋಣರಿಗಲ್ಲದೆ ಬೇರೆಯವರಿಗೆ 
ಸಾಧ್ಯವಿಲ್ಲವಾದ್ದರಿಂದ ಆ ಬಾಹ್ಮಣ, ದ್ರೋಣರೇ ಇರಬೇಕೆಂದು 
ಅಭಿಪ್ರಾಯ ಪಟ್ಟ. ಕೂಡಲೇ ದ್ರೋಣಾಚಾರ್ಯರನ್ನು ಕಂಡು 
ರಾಜಕುಮಾರರಿಗೆ ಬಿಲ್ದಿದ್ಯೆಯನ್ನು ಕಲಿಸಲು ಬೇಡಿಕೊಂಡ. 

ದ್ರೋಣರೂ ರಾಜಕುಮಾರರಿಗೆ ಗುರುಗಳಾಗಲು ಒಪ್ಪಿದರು. ದ್ರೋಣರ 
ಖ್ಯಾತಿ ಎಲ್ಲಡೆಗೂ ಹಬ್ಬಿತ್ತು ರಾಜಕುಮಾರರಂತೂ ದ್ರೋಣಾಚಾರ್ಯರಲ್ಲಿ 
ವಿದ್ಯೆ ಕಲಿಯಲು ಉತ್ಸುಕತೆಯಿಂದ ಮುಂದಾದರು. ದ್ರೋಣರು 
ರಾಜಕುಮಾರರ ಜೊತೆ ತಮ್ಮ ಮಗನಾದ ಅಶ್ವತ್ಥಾಮನಿಗೂ ಮನಸ್ಸಿಟ್ಟು 
ಬಿಲ್ಲಿದ್ಯೆಯನ್ನು ಕಲಿಸಿದರು. ತಮಗೆ ತಿಳಿದ ಎಲ್ಲ ಬಾಣ ಪ್ರಯೋಗ 
ತಂತ್ರಗಳನ್ನೂ ನಿಸ್ನಹತೆಯಿಂದ ಕಲಿಸಿದರು. 


20 / ಡಾ. ವಿಜಯಾ ಸುಬ್ಬರಾಜ್‌ 


ಅರ್ಜುನನ ಬಿಲ್ಜಿದ್ಯಾ ಪ್ರಾವೀಣ್ಯತೆ 


ರಾಜಕುಮಾರರಿಗೆ ಉಪನಯನ ಸಂಸ್ಕಾರವನ್ನು ಮಾಡಿ, ವಿದ್ಯ 
ಕಲಿಯಲು ಅರಮನೆಯನ್ನು ಬಿಟ್ಟು ಗುರುಕುಲಕ್ಕೆ ನಡೆದರು. ದ್ರೋಣರಲ್ಲಿ 
ಯುದ್ಧಕ್ಕೆ ಬೇಕಾದ ಎಲ್ಲ ಬಗೆಯ ಶಸ್ತಾಸ್ತ ಪ್ರಯೋಗ ತಂತ್ರಗಳನ್ನು, 
ಕತ್ತಿವರಸೆ. ಮಲ್ಲಯುದ್ಧ ಮೊದಲಾದ ವಿಡ್ಡೆಗಳನ್ನು ಕಲಿತರು. ಜೊತೆಗೆ 
ವೇದಶಾಸ್ತ್ರ: ರಾಜನೀತಿಶಾಸ್ತ್ರ ಮುಂತಾದವುಗಳನ್ನೂ ಕಲಿತರು. 

ದ್ರೋಣರು ರಾಜಕುಮಾರರಿಗೆ ಯಾವುದೇ ಪಕ್ಷಪಾತವಿಲ್ಲದೆ ತಮಗೆ 
ತಿಳಿದಿದ್ದೆಲ್ಲವನ್ನೂ ಎಲ್ಲರಿಗೂ ಕಲಿಸಿಕೊಟ್ಟರಾದರೂ ಅರ್ಜುನ 
ಕಲಿಯುವುದರಲ್ಲಿ ಎಲ್ಲರಿಗಿಂತಲೂ ಮುಂದಿದ್ದ. ಅವನ ಚುರುಕುತನ, 
ಜಾಣ್ಮೆ ಕುಶಲತೆ ಮತ್ತು ಕಲಿಯುವಲ್ಲನ ಏಕಾಗ್ರತೆಗಳನ್ನು ಕಂಡು 
ಬಹಳವಾಗಿ ಮೆಚ್ಚಿಕೊಂಡಿದ್ದರು. ಅವನು ಅವರ ಖಾಸಾ ಶಿಷ್ಕನಾಗಿದ್ದ. 
ಅವನ ಮೇಲೆ ದ್ರೋಣಾಚಾರ್ಯರು ತುಂಬ ಭರವಸಗಳನ್ನು 
ಇರಿಸಿಕೊ೦ಡಿದ್ದರು. ಅದನ್ನು ಆಗಾಗ ವ್ಯಕ್ತಪಡಿಸುತ್ತಿದ್ದರು. ಮತ್ತು ಅವನ 
ಬಗ್ಗೆ ಸ್ಪಲ ಕಾಳಜಿ ವಹಿಸಿದ್ದರು. ಇದು ದುರ್ಯೋಧನಾದಿಗಳಿಗೆ ಸಹಿಸಲು 
ಆಗಲಿಲ್ಲ. ಅವನ ಬಗ್ಗೆ ಅಸೂಯೆಯನ್ನು ಬೆಳೆಸಿಕೊಂಡರು. ವಿಶೇಷವಾಗಿ 
ದುರ್ಯೋಧನನಿಗೆ ಹೆಚ್ಚಿನ ಅಸೂಯೆಯುಂಟಾಯಿತು. ದ್ರೋಣರು 
ಇದನ್ನು ಗಮನಿಸಿದರು. ತಾನು ಅರ್ಜುನನ ಬಗ್ಗೆ ಆಸಕ್ತಿ ತೋರಿಸಲು 
ಕಾರಣವೇನೆಂಬುದನ್ನು ಅವರಿಗೆ ಮನದಟ್ಟು ಮಾಡಿಕೊಡಲು 
ಯೋಚಿಸಿದರು. ಆದ್ದರಿಂದ ಒಂದ ದಿನ ಎಲ್ಲ ಶಿಷ್ಕರಿಗೆ ಒಂದು ಪರೀಕ್ಷೆ 
ಇಟ್ಟರು. ಅವರೆಲ್ಲರನ್ನು ಕರೆದು ಮರದ ಕೊಂಬೆಯೊಂದರ ಮೇಲಿದ್ದ 
ಕೃತಕ ಹಕ್ಕಿಯನ್ನು ತೋರಿಸಿ, ಅದರ ಕಣ್ಣಿಗೆ ನೇರವಾಗಿ ಗುರಿಯಿಟ್ಟು 
ಹೊಡೆಯಬೇಕೆಂದರು. ಒಬ್ಬೊಬ್ಬರನ್ನೇ ಕರೆದು ಮಾಡಬೇಕಾದ್ದನ್ನು ವಿವರಿಸಿ 
ಳಿದರು. 


ಮಹಾಭಾರತ / 21 


ಗುರುಗಳ ಆದೇಶದಂತೆ ಒಬ್ಬೊಬ್ಬರಾಗಿ ಬಂದು ಹಕ್ಕಿಯ ಕಣ್ಣಿಗೆ 
ಒಂದೇ ಬಾರಿಗೆ ಗುರಿಯಿಟ್ಟು ಹೊಡೆಯುವಲ್ಲಿ ವಿಫಲರಾದರು. 
ಕಡೆಯದಾಗಿ ಅರ್ಜುನನ ಸರದಿ ಬಂತು. ಎಲ್ಲರನ್ನೂ ಕೇಳಿದಂತೆ 
ಅವನನ್ನೂ ಏನೇನು ನೋಡುತ್ತಿರುವೆಯೆಂದು ಪ್ರಶ್ನಿಸಿದರು. ಅರ್ಜುನ 
ತನಗೆ ಹಕ್ಕಿಯ ಕಣ್ಣೊಂದು ಕಾಣುತ್ತಿದೆಯೇ ಹೊರತಾಗಿ ಮತ್ತೇನು 
ಕಾಣುತ್ತಿಲ್ಲವೆ೦ದು ಉತ್ತರಿಸಿದ. ದ್ರೋಣಾಚಾರ್ಯರು, “ಹಾಗಾದರೆ 
ಹೊಡಿ” ಎಂದು ಆದೇಶಿಸಿದರು. ಆದೇಶ ಮುಗಿಯುತ್ತಿದ್ದಂತೆಯೇ 
ಕಣ್ಣಿಗೆ ನಾಟದ್ದ ಬಾಣದೊಂದಿಗೆ ಹಕ್ಕಿ ಕೆಳಗೆ ಬಿತ್ತು. ಈ ಸಾಹಸಕ್ಕೆ, 
ಗೆಲುವಿಗೆ ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟ ಮೆಚ್ಚುಗೆ ಸೂಚಿಸಿದರು. 
ಈ ರೀತಿಯಾಗಿ ದ್ರೋಣಾಚಾರ್ಯರು ಅರ್ಜುನ ಎಲ್ಲರಿಗಿಂತಲೂ 
ಸಮರ್ಥನಾದ ಬಿಲ್ಲುಗಾರನೆಂಬುದನ್ನು ತೋರಿಸಿಕೊಟ್ಟರು. 


22 / ಡಾ. ವಿಜಯಾ ಸುಬ್ಬರಾಜ್‌ 


ಅರ್ಜುನ ಏಕಲವ್ಯರ ಭೇಟಿ 


ಅರ್ಜುನ ಅತ್ಕಂತ ಕುಶಲನಾದ ಬಿಲ್ಲುಗಾರನೆಂಬುದರಲ್ಲಿ ಸಂದೇಹವಿಲ್ಲ. 
ಆದರೆ ಇದರಿಂದ ಅವನಲ್ಲಿ ವಿನಯಕ್ಕಿಂತ ಅಹಂಕಾರ ಮನೆ ಮಾಡಿತು. 
ದ್ರೋಣಾಚಾರ್ಯರೂ ಕೂಡಾ ಅವನನ್ನು ಹೊಗಳಿ ಅಟ್ಟಕ್ಕೇರಿಸಿ 
ಕೂರಿಸಿದ್ದರು. ಅವನನ್ನು ಮೀರಿಸುವ ಬಿಲ್ಲುಗಾರರು ಮೂರು 
ಲೋಕಗಳಲ್ಲಿಯೂ ಇಲ್ಲದಂತೆ ಮಾಡುತ್ತೇನೆಂದು ಮಾತು ಬೇರೆ 
ಕೊಟ್ಟುಬಿಟ್ಟದ್ದರು. ಇದರಿಂದ ಅವನ ಜಂಬಕ್ಕೆ ಕೊನೆಯಿಲ್ಲವಾಗಿತ್ತು 

ದ್ರೋಣಾಚಾರ್ಯರು ಆಶ್ರಮದಿಂದ ಸ್ವಲ್ಪದೂರದಲ್ಲಿ, ಕಾಡಿನ 
ಒಳಭಾಗದಲ್ಲಿ ಬೇಡರ ಒಂದು ಸಣ್ಣ ಹಳ್ಳಿಯಿತ್ತು. ಅಲ್ಲಿ ಏಕಲವ್ಯನೆಂಬ 
ಬೇಡರ ಯುವಕನೊಬ್ಬ ಬಿಲ್ವಿದ್ಯೆಯಲ್ಲಿ ಮಹಾಕುಶಲನಾಗಿದ್ದ. ಆದರೂ 
ದ್ರೋಣಾಚಾರ್ಯರ ಬಳಿ ಇನ್ನಷ್ಟು ಕಲಿತು ಸಮರ್ಥನಾಗಬೇಕೆಂದು 
ಯೋಚಿಸಿ, ಒಮ್ಮೆ ಅವರನ್ನು ಭೇಟಿಯಾಗಿದ್ದ. ಆದರೆ ಅವನು ಕೀಳು 
ಜಾತಿಯವನಾಗಿದ್ದ ಕಾರಣ ಬಿಲ್ಲಿದ್ದೆಯನ್ನು ಕಲಿಸಲು ನಿರಾಕರಿಸಿದ್ದರು. 
ಆದರೂ ಏಕಲವ್ಯ ದ್ರೋಣಾಚಾರ್ಯರನ್ನೆ ಮನಸ್ಸಿನಲ್ಲಿ ಗುರುವೆಂದು 
ಭಾವಿಸಿ, ಅವರ ಪ್ರತಿಮೆಯನ್ನು ಸ್ಥಾಪಿಸಿ, ಅದರ ಮುಂದೆ ನಿಂತು 
ತಾನಾಗಿಯೇ ಬಿಲ್ಡಿದ್ಯೆಯನ್ನು ಕಲಿತು ಪಾರಂಗತನಾದ. ಅದರಲ್ಲಿಯೂ 
ಶಬ್ದವೇದಿ ತಂತ್ರದಲ್ಲಿ ಅವನನ್ನು ಮೀರಿಸುವವರೇ ಇರದಂತಾದರು. 

ಒಮ್ಮೆ ದ್ರೋಣಾಚಾರ್ಯರು ಅರ್ಜುನನನ್ನು ಜೊತೆಯಲ್ಲಿ 
ಕರೆದುಕೊ೦ಡು ಏಕಲವ್ಯನ ಗುಡಿಸಲಿನ ಮುಂದೆ ಹಾದು ಹೋಗುತ್ತಿದ್ದರು. 
ಅದೇ ಸಮಯದಲ್ಲಿ ಏಕಲವ್ಯ ಬಿಲ್ಲಿದ್ಯೆಯನ್ನು ಅಭ್ಯಾಸ ಮಾಡುತ್ತಿದ್ದ. 
ಹತ್ತಿರದಲ್ಲಿಯೇ ನಾಯಿಯೊಂದು ಬೊಗಳುತ್ತಿತ್ತು. ಏಕಲವ್ಯನ ಏಕಾಗತೆಗೆ 
ಇದರಿಂದ ಭಂಗ ಉಂಟಾಗುತ್ತಿತ್ತು. ಅದಕ್ಕಾಗಿ ಅವನು ತಾನಿದ್ದೆಡೆ 


ಮಹಾಭಾರತ / 23 


ಘಾ 2 
ಕ್‌ ಇ 


ಯಿಂದಲೇ ಬಾಣಗಳನ್ನು ಬಿಟ್ಟು ನಾಯಿ ಬಾಯಿ ಮುಚ್ಚಿಸಿದ. 


ದ್ರೋಣಾಚಾರ್ಯ ಮತ್ತು ಅರ್ಜುನ ಈ ಅದ್ಭುತವನ್ನು ನೋಡಿ 
ಮೆಚ್ಚಿದರು. ಆದರೆ ಅರ್ಜುನನಿಗೆ ಆಗಲೇ ಅಸೂಯೆ ಪ್ರಾರಂಭವಾಗಿತ್ತು. 
ಗುರುಗಳ ಮುಖ ನೋಡಿದ. ದ್ರೋಣರಿಗೆ ಅರ್ಥವಾಯಿತು. ಏಕಲವ್ಯನು 
ಅಭ್ಯಾಸ ಮಾಡಿತ್ತಿದ್ದ ಜಾಗಕ್ಕೆ ಬಂದು ನಿಂತರು. 

ಅಭ್ಯಾಸ ನಿರತನಾಗಿದ್ದ ಏಕಲವ್ಯನನ್ನು ದ್ರೋಣಾಚಾರ್ಯರು 
ಮಾತನಾಡಿಸಿದರು. “ಮಗು ನಿನ್ನ ಈ ಶಬ್ದವೇದಿ ವಿದ್ಯೆಯ ಕೌಶಲ್ಯವನ್ನು 
ನೋಡಿ ಬೆರಗಾಗಿದ್ದೇನೆ. ಹೇಳು ಮಗು ನಿನ್ನಂಥ ಶಿಷ್ಕನನ್ನು ಪಡೆದ 
ಗುರು ಯಾರು?” ಎಂದು ವಿಚಾರಿಸಿದರು. 

ಏಕಲವ್ಯ ದ್ರೋಣಾಚಾರ್ಯರನ್ನು ದಿಟ್ಟಿಸಿ ನೋಡುತ್ತಾ, ಸಂತೋಷ, 
ಸಂಭ್ರಮಗಳಿಂದ ಕೂಡಿದ ದನಿಯಲ್ಲಿ. “ಗುರುಗಳೇ, ನೀವಲ್ಲದೆ ನನಗೆ 
ಇನ್ಯಾರು ತಾನೇ ಗುರುಗಳಾಗಲು ಸಾಧ್ಯ? ಇಷ್ಟು ದಿನಕ್ಕೆ ಇಂದು ನನಗೆ 
ಗುರುಗಳ ಅನುಗ್ರಹ ದೊರೆತಿದೆ. ಎಷ್ಟೋ ಕಾಲದಿಂದ ಇಂತಹ 
ಕ್ಷಣಗಳಿಗಾಗಿ ಕಾಯುತ್ತಿದ್ದೆ? ಎಂದು ಉತ್ತರಿಸಿದ. 

ದ್ರೋಣಾಚಾರ್ಯರಿಗೆ ಅವನ ಮಾತುಗಳನ್ನು ಕೇಳಿ ಆಶ್ಚರ್ಯ 
ವಾಯಿತು. ಜೊತೆಗೆ ಅರ್ಜುನನನಿಗೆ ಪ್ರತಿಸ್ಪರ್ಧಿಯೊಬ್ಬ ಹುಟ್ಟಿಕೊಂಡನಲ್ಲ! 


24 / ಡಾ. ಬೃಜಯಾ ಸುಬ್ಬರಾಜ್‌ 


ಎಂಬ ಚಿಂತೆಯೂ ಆಯಿತು. ದ್ರೋಣರು ಸಂದಿಗ್ಗದಲ್ಲಿ ಸಿಲುಕಿದರು, 
ಅರ್ಜುನನಿಗೆ ಕೊಟ್ಟ ಭರವಸೆಯ ಮಾತಿಗೆ ಏನು ಮಾಡುವುದೆಂದು 
ಯೋಚನೆಯಾಯಿತು. ಏನಾದರೂ ಮಾಡಿ ಏಕಲವ್ಯನ ವರ್ಚಸ್ಸನ್ನು 
ಕಡಿವು ವರಾಡಜಬೇಕು. ಹೇಗಾದರೂ ಅವನ ಬಿಲ್ವಿದ್ಯೆ 
ನಿಷ್ಟಯೋಜಕವಾಗುವಂತೆ ಮಾಡಬೇಕೆಂದುಕೊಂಡು, ಒಂದು 
ಉಪಾಯವನ್ನು ಯೋಚಿಸಿದರು. ತಮ್ಮ ಮನಸ್ಸಿನ ಆಲೋಚನೆಯ 
ಸುಳಿವು ಬಾರದಂತೆ ಎಚ್ಚರಿಕೆಯಿಂದ, "ಮಗು "ಏಕಲವ್ಯ ನಿನ್ನಂಥ 
ಶಿಷ್ಠನಿಗೆ ಗುರು ಎನಿಸಿಕೊಳ್ಳಲು ನನಗೆ ಹೆಮ್ಮೆ ಎನಿಸಿದೆ, ನ ನಿನ್ನನ್ನು 
ಶಿಷ್ಕನೆಂದು ಸ್ವೀಕರಿಸಿದ್ದೇನೆ. ಅದಕ್ಕಾಗಿ ಸಂಪ್ರದಾಯದಂತೆ ನೀನು ನನಗೆ 
ಗುರು ದಕ್ಷಿಣೆಯನ್ನು ಕೊಡಬೇಕಾಗುವುದು” ಎಂದು ತಿಳಿಸಿದರು. 

ತನ್ನನ್ನು ಶಿಷ್ಯನೆಂದು ಒಪ್ಪಿಕೊಂಡ ಸಂತೋಷದ ಭರದಲ್ಲಿ, ಹಿಂದು 
ಮುಂದು "ಆಲೋಚಿಸದೆ ಮುಗ್ಧತೆಯಿಂದ, “ಗುರುಗಳೇ ಇಂದು ನನ್ನ 
ಜನ್ಮ ಸಾರ್ಥಕವಾಯಿತು. ಹೇಳಿ ಗುರುಗಳೇ, ನೀವೇನು ಕೇಳಿದರೂ 
ನಾನು ಕೊಡಲು ಸಿದ್ಧನಾಗಿದ್ದೇನೆ” ಎಂದು ಆವೇಶದಿಂದ ಹೇಳಿದ. 

ದ್ರೋಣರಿಗೆ ಮನಸ್ಸಿನಲ್ಲೇ ಸ೦ಕೋಚವಾಯಿತು. ಏಕಲವ್ಯನ ಬಗ್ಗೆ 
ಪಾಪ! ಎನಿಸಿತು. ಮನಸ್ಸಿಲ್ಲದ ಮನಸ್ಸಿನಿಂದಲೇ, “ಏಕಲವ್ಯ ನಿಜವಾಗಿ 
ನೀನು ನನಗೆ ಗುರುದಕ್ಷಿಣೆ ಕೊಡುವುದಾದರೆ ನಿನ್ನ ಬಲಗೈ ಹೆಬ್ಬೆರಳನ್ನು 
ನೀಡು” ಎಂದು. ಆದೇಶಿಸಿದರು. 

ಏಕಲವ್ಯ ಕ್ಷಣಾರ್ಧದಲ್ಲಿ, ಒ೦ದಿಷ್ಟೂ ಹಿ೦ಜರಿಕೆಯಿಲ್ಲದೆ, ಮೊನಚಾದ 
ಬಾಣದಿಂದ ಕತ್ತರಿಸಿ ಹೆಬ್ಬೆರಳನ್ನು ಗುರುಗಳ ಪಾದಗಳ ಬಳಿ ಇರಿಸಿದ. 
ದ್ರೋಣಾಚಾರ್ಯರಿಗೆ ತಾನೆಂತಹ ಅಪರಾಧ ಮಾಡಿದೆನಲ್ಲಾ! ಎನಿಸಿ 
ಒಳಗೇ ದುಃಖಿಸಿದರು. ಆದರೆ ಅರ್ಜುನ, ಇಲ್ಲಿಯವರೆಗೆ ಅಸೂಯೆ, 
ಅಸಮಾಧಾನಗಳಿಂದ ಕುದಿಯುತ್ತಿದ್ದವನು, ಖುಷಿಪಟ್ಟ ಅವನಿಗೆ ಏಕಲವ್ಯನ 
ಈ ಕೃತ್ಯದಿ೦ದ ನಿರಾಳವೆನಿಸಿತು. 


ಮಹಾಭಾರತ / 25 


ದ್ಗಾ ಪ್ರದರ್ಶನ - ಅಂಗರಾಜನಾದ ಕರ್ಣ 


ಕೌರವ ಪಾಂಡವರ ಶಸ್ತ್ರಾಸ್ತ್ರ ಎದ್ಕೆಯು ಪೂರ್ಣವಾಯಿತು. ಸಮರ 
ಕಲೆಯಲ್ಲಿ ಮತ್ತು ಅನ್ಯ ಜ್ಞಾನ ಶಾಖೆಗಳಲ್ಲಿ ನಿಷ್ಟಾತರಾದರು. 
ದ್ರೋಣಾಚಾರ್ಯರು ಭೀಷ್ಟರನ್ನು ಕಂಡು, ರಾಜಕುಮಾರರ. ವಿದ್ಯಾಭ್ಯಾಸ, 
ಶಸ್ತ್ರಾಭ್ಯಾಸ ಪೂರ್ಣವಾದ ವಿಚಾರವನ್ನು ತಿಳಿಸಿದರು. ಹಾಗೆಯೇ ಹ 
ಕಲಿತ ವದ್ಯ ಗಳ ಪ್ರಾವೀಣ್ಯತೆಯ ಪ್ರದರ್ಶನವೊಂದನ್ನು ಏರ್ಪಡಿಸುವಂತೆ 
ಕೇಳಿಕೊಂಡರು. 

ದ್ರೋಣಾಚಾರ್ಯರ ಮಾತು ಭೀಷ್ಮನಿಗೆ ಹಿಡಿಸಿತು. ಧೃತರಾಷ್ಟ್ರ 
ವಿದುರ ಮೊದಲಾದವರೊಂದಿಗೆ ಚರ್ಚಿಸಿ ಕಡೆಗೆ, ವಿದ್ಯಾ ಪ್ರದರ್ಶನಕ್ಕೆಂದು 
ಒ೦ದು ದಿನ ಗೊತ್ತು ಮಾಡಿದರು. 

ರಾಜರು, ಮನ್ನೆಯರು, ಸಾಮಂತರು, ಪ್ರಜಾ ಪ್ರತಿನಿಧಿಗಳು 
ಮಂತ್ರಿವರ್ಯರು, ರಾಜ ಕುಟುಂಬದವರು ಹೀಗೆ ಎಲ್ಲರನ್ನೂ ಪ್ರದರ್ಶನ 
ವೀಕ್ಷಿಸಲು ಆಹ್ವಾನಿಸಿದರು. 

ಬಿಲ್ಲು, ಬಾಣ, ಕತ್ತಿ ಗದೆ, ಈಟಿ ಮೊದಲಾದವುಗಳ ಪ್ರಯೋಗ 
ಪ್ರದರ್ಶನ ನಡಯಿತು. ನಂತರ ಮಲ್ಲಯುದ್ಧ, ಕುದುರೆ ಸವಾರಿ 
ಮುಂತಾದವುಗಳಲ್ಲಿಯೂ ರಾಜಕುಮಾರರು ತಮ್ಮ ಪ್ರತಿಭೆ ಕೌಶಲ್ಯಗಳನ್ನು 
ತೋರಿಸಿದರು. ಅಲ್ಲಿ ನೆರೆದಿದ್ದವರೆಲ್ಲ ಎಲ್ಲವನ್ನೂ ವೀಕ್ಷಿಸಿ ಅರ್ಜುನನನ್ನು 
ಮೆಚ್ಚಿಕೊಂಡು ಹೊಗಳಿದರು. 

ಇನ್ನೇನು ಎಲ್ಲ ವಿದ್ಯೆಗಳ ಪ್ರದರ್ಶನ ಮುಗಿಯಿತು ಎಂದು 
ಕೊಳ್ಳುವಷ್ಪರಲ್ಲಿ . ನರದ ಜೂ ಮಧ್ಯೆ ಸ್ವಲ್ಪ ಗಲಿಬಿಲಿ ಕಾಣಿಸಿತು. 
ಅದರ. ಮಧ್ಯದಿಂದ ಒಬ್ಬ ಯುವಕ ಎದ್ದು ಬ೦ದ. ಅರ್ಜುನನನೊಡನೆ 
ಸ್ಪರ್ಧಿಸಲು "ಅಪ್ಪಣೆ ಕೇಳಿದ. ದ್ರೋಣ ಮತ್ತು ಇತರರಿಗೆ ಅವನು 


26 / ಡಾ. ಜಯಾ ಸುಬ್ಬರಾಜ್‌ 


ಯಾರೆಂದು ತಿಳಿದಿದ್ದ ಕಾರಣ, "ಎಲೈ ಯುವಕನೇ ನೀನಾರಂದು 
ನಮಗೆ ತಿಳಿದಿದೆ. ಸೂತ ಪುತ್ರನಾದ ನಿನಗೆ ರಾಜವಂಶದವರೊಂದಿಗೆ 
ಸ್ಪರ್ಧಿಸಲು ಸಾಧ್ಯವಿಲ್ಲ. ಅರ್ಜುನನೊಡನೆ ಸ್ಪರ್ಧೆಯ ಮಾತನ್ನು ಮರೆತು 
ಬಿಡು”. ಎಂದರು. 

ಇದೆಲ್ಲವನ್ನು ಗಮನಿಸುತ್ತಿದ್ದ ದುರ್ಯೋಧನ ತಕ್ಷಣವೇ ಮಧ್ಯೆ ಪ್ರವೇಶಿಸಿ, 
“ರಾಜವಂಶವೇ ಸ್ಪರ್ಧೆಯ ಪ್ರವೇಶಕ್ಕೆ ಅರ್ಹತೆಯಾದರೆ, ಈಗಲೇ ಇಲ್ಲಿಯೆ 
ಈ ಕರ್ಣನನ್ನು ಅಂಗದೇಶಕ್ಕೆ ಅಧಿಪತಿಯನ್ನಾಗಿ ಮಾಡುತ್ತೇನೆ. 
ಇಂದಿನಿಂದ ಇವನು ಅಂಗರಾಜನೆಂದು ಗುರುತಿಸಿಕೊಳ್ಳುತ್ತಾನೆ” ಎಂದು 
ಘೋಷಿಸಿದನು. ಜನರಲ್ಲಿ ಗುಜು ಗುಜು ಪ್ರಾರಂಭವಾಯಿತು. ಕೆಲವರು 
ಒಪ್ಪಿದರು ಮತ್ತೆ ಕೆಲವರು ವಿರೋಧಿಸಿದರು. 

ಅಷ್ಟರಲ್ಲಿ ಸಂಜೆಯಾಗುತ್ತ ಬಂದುದರಿಂದ ಸ್ಪರ್ಧೆಗಳು ಮತ್ತು 
ಪ್ರದರ್ಶನಕ್ಕೆ ತೆರೆ ಎಳೆದರು. 

ದುರ್ಯೋಧನ ಅಸಮಾಧಾನದಿಂದ ಕರ್ಣನನ್ನು ಜೊತೆಗೆ 
ಕರೆದುಕೊಂಡು ಅರಮನೆಯ ಕಡೆಗೆ ನಡೆದ. 


+, 
ಕ್ಕಿ 


ಮಹಾಭಾರತ / 27 


ಸಾವಿನ ಗೂಡಾದ ಅರಗಿನ ಮನೆ (ಸಾವಿನ ಕೂಪದಲ್ಲಿ ಪಾಂಡವರು) 


ಪಾಂಡವರು ಮತ್ತು ಕೌರವರು ಈಗ ಪ್ರಾಪ್ತ ವಯಸ್ಕರಾಗಿದ್ದರು. 
ರಾಜ್ಯಭಾರದ ಹೊಣೆಯನ್ನು ಹೊರಬಲ್ಲವರಾಗಿದ್ದರು. ಭೀಷ್ಮ ದ್ರೋಣ, 
ವಿದುರ, ಧೃತರಾಷ್ಟ್ರ ಮೊದಲಾದವರು ಪರಸರ ಚರ್ಚಿಸಿ, ಯುಧಿಷಿರನನ್ನು 
ಯುವರಾಜನನ್ನಾಗಿ ಮಾಡಲು ಯೋಚಿಸಿದರು. ಈ ಸುದ್ದಿ 
ದುರ್ಯೋಧನನಿಗೆ ತಿಳಿದದ್ದೇ ಅವನ ದ್ವೇಷ, ಅಸೂಯೆಗಳು ಮುಗಿಲು 
ಮುಟ್ಟಿದವು. ತನ್ನ ತಂದು ನಂತರ ರಾಜ್ಯ ಖಂಡಿತವಾಗಿಯೂ 
ಯುಧಿಷ್ಠಿರನ ಕ್ಸ ಸೇರುತ್ತದೆ. ತಾವೆಲ್ಲರೂ ಪಾಂಡವರ ಗುಲಾಮರಾಗಿ 
ಬಾಳಬೇಕಾಗಿ ಬರುತ್ತದೆ, ಎನ್ನುವ ವಿಚಾರದಿಂದ ಅಸ್ಪಸ್ಥನಾದ. ಪಾಂಡವರು 
ಜೀವದಿಂದ ಇರಬಾರದೆಂದು ಯೋಚಿಸಿ ಸೋದರ ವಾವ 
ಶಕುನಿಯೊಂದಿಗೆ ಮಾತಾಡಿದ. ಆ ಶಕುನಿಯೋ ದುರ್ಯೋನಧನನಿಗಿಂತ 
ಹತ್ತು ಪಟ್ಟು ದುಷ್ಪನಾಗಿದ್ದ. ಉರಿವ ಬೆಂಕಿಗೆ ತುಪ್ಪ ಹಾಕಿದಂತೆ, ಅವನ 
ಅಸಮಾಧಾನವನ್ನು ತನ್ನ ಚಾಡಿ ಮಾತುಗಳಿಂದ ಮತ್ತಷ್ಟು ಹೆಚ್ಚಿಸಿದ. 
ಪಾಂಡವರ ಸಾವಿನ ತಂತ್ರಕ್ಕೆ ತನ್ನ ಆಲೋಚನೆಯನ್ನೂ ಸೇರಿಸಿದ. 
ಮಹತ್ವದ ಉಪಾಯವೊಂದನ್ನು ಸೂಚಿಸಿದ. 

ದುರ್ಯೋಧನ ತಮ್ಮ ಕೆಲಸದಿಂದ ಅಸಂತೋಷಗೊಂಡಿದ್ದಾನೆಂಬ 
ವಿಷಯ ತಿಳಿದು ಧೃತರಾಷ್ಟ ಮಗನನ್ನು ಬಟ ಟ್‌: ಹಾ 
ಅಸಮಾಧಾನಕ್ಕೆ ಸಿನ ಜಾಶ್ಪಾದೂ Ma ದುರ್ಯೋಧನ, ಮಾವನ 
ಧೂರ್ತ ಆಲೋಚನೆಯನೂ )ಿ ಮನಸಿನಲ್ಲಿರಿಸಿಕೊಂಡು, ಪ್ರತಿಭಟಿಸಿ ತನ್ನೆಲ್ಲ 
ಅಸಮಾಧಾನ, ಅಳಲುಗಳನ್ನು ತೋಡಿಕೊಂಡ, ಅಂಧನಾದ ಧೃತರಾಷ್ಟ್ರ 
ಮಗನ ಮೇಲಿನ ಪ್ರೀತಿ, ವ್ಯಾಮೋಹಗಳಿ೦ದ ಮತ್ತಷ್ಟು ಅಂಧನಾಗಿ, 
ಮಗನ ಪಾಂಡವರ ಸಾವಿನ ಉಪಾಯವನ್ನು ಒಪ್ಪಿ ಪ್ರೋತ್ಸಾಹಿಸಿದ. 


28 / ಡಾ. ಏಜಯಾ ಸುಬ್ಬರಾಜ್‌ 


ಧೃತರಾಷ್ಟ್ರ ಪಾಂಡವರನ್ನು ಕರೆಸಿದ. ಎಲ್ಲಿಲ್ಲದ ಪ್ರೀತಿಯನ್ನು 
ತೋರಿಸಿಕೊಂಡ. ಅವರ ಬಗ್ಗೆ. ಅವರ ಕ್ಷೇಮದ ಬಗ್ಗೆ ಅತಿಯಾದ 
ಕಾಳಜಿ ತೋರಿಸಿದ. ಯುಧಿಷ್ಠಿರನೊಂದಿಗೆ ಪ್ರೀತಿಯಿಂದ, "ಮಗು 
ಯುಧಿಷ್ಠಿರ. ನನ್ನ ಮಕ್ಕಳು ಬಹಳ ದುಷ್ಟರು. ನಿಮ್ಮನ್ನು ಕಂಡರೆ ಅವರಿಗೆ 
ಅಸೂಯೆ. ನಿಮ್ಮ ಕ್ಷೇಮದ ಬಗ್ಗೆ ನನಗೆ ಬಹಳ ಚಿಂತೆಯಾಗಿದೆ. 
ಆದ್ದರಿ೦ದ ನಾನೊಂದು ದಾರಿ ಯೋಚಿಸಿದ್ದೇನೆ. ನೀವು ಹಸ್ತಿನಾಪುರವನ್ನು 
ಬಿಟ್ಟು ಬೇರೆಲ್ಲಾದರೂ ನೆಲೆಸುವುದು ಒಳ್ಳೆಯದು. ಅದಕ್ಕಾಗಿ ನಾನು 
ನಿಮಗೆ ವಾರಣಾವತವನ್ನು ನೀಡುತ್ತೇನೆ. ಅದು ಬಹಳ ಸುಂದರವಾದ 
ಪ್ರದೇಶ. ಅಲ್ಲಿಗೆ ಹೋಗಿ ಇರುವುದರಿಂದ ನನ್ನ ಮಕ್ಕಳಿಂದ ನಿಮಗೆ 
ಯಾವುದೇ ಅಪಾಯ ಬರುವುದಿಲ್ಲವೆಂದು ಭಾವಿಸುತ್ತೇನೆ” ಎಂದು 
ಹೇಳಿದ. ಧೃತರಾಷ್ಟ್ರನ ಮಾತುಗಳನ್ನು ನಿಜವೆಂದೇ ನಂಬಿದ ಪಾಂಡವರು, 
ಯಾವುದೇ ಅನುಮಾನವಿಲ್ಲದೆ, ವಾರಣಾವತಕ್ಕೆ ಪ್ರಯಾಣ ಬೆಳಸಲು 
ಸಿದ್ದತೆ ನಡೆಸಿದರು. 

ದುರ್ಯೋಧನ ಅವರಿಗಾಗಿ ಸುಂದರವಾದ ಅರಮನೆಯನ್ನು ಕಟ್ಟಿಸಿದ. 
ಆದರೆ ಅದಕ್ಕೆ ಬಳಸಿದ್ದು ಬೇಗನೆ ಬೆಂಕಿ ಹತ್ತಿಕೊಳ್ಳುವ ಅರಗನ್ನು! 
ಪಾಂಡವರು ಅದರಲ್ಲಿದ್ದಾಗ ಉಪಾಯಾಂತರದಿಂದ ಬೆಂಕಿಹಚ್ಚಿ 
ಆಕಸ್ಮಿಕವೆನ್ನುವ ಹಾಗೆ ಮಾಡಿ ಪಾಂಡವರನ್ನು ಸಾಯಿಸುವ ಉದ್ದೇಶ 
ಅವನದಾಗಿತ್ತು ಆದರೆ ಗೂಢಚಾರರಿಂದ ವಿದುರನಿಗೆ, ವಿಷಯ ತಿಳಿದು 
ಗುಟ್ಟಾಗಿ ಪಾಂಡವರಿಗೆ ಎಚ್ಚರಿಕೆಯಿಂದ ಇರಲು. ಸೂಚನೆ ಕಳಿಸಿದ. 

ದುರ್ಯೋಧನನ ಕೆ ಒ೦ದು ವೇಳೆ ಸಫಲವಾದರೆ, ಅಲ್ಲಿಂದ 
ತಪ್ಪಿಸಿಕೊಂಡು ಹೋಗಲು, ಒಂದು ಸುರಂಗವನ್ನು ರಹಸ್ಯವಾಗಿ 
ನಿರ್ಮಿಸಲಾಯಿತು. ೦ಶರಾರಿಗೂ ಬಾರದಷು 
ಕುಶಲತೆಯಿಂದ ಇದನ್ನು ನಿರ್ಮಿಸಲಾಗಿತ್ತು ಅಲ್ಲಿಂದ ಹೇಗಾದರೂ 
ಪಾರಾಗಿ ಎಲ್ಲಿಯಾದರೂ ತಲೆಮರೆಸಿಕೊಂಡು ಇರುವುದೆಂದು 
ನಿರ್ಧರಿಸಿದರು. 


ಮಹಾಭಾರತ / 29 


ದುರ್ಯೋಧನನ ತಂತ್ರದಂತೆ ಎಲ್ಲವನ್ನೂ ವ್ಯವಸ್ಥ ಮಾಡಲಾಯಿತು. 
ಸೇವಕನ ಹೆಸರಿನಲ್ಲಿ ದುರ್ಯೋಧನನ ಗುಪ್ತಚರರನ್ನು ಅಲ್ಲಿ 
ಇರಿಸಲಾಯಿತು. ಅವಕಾಶವನ್ನು ನೋಡಿಕೊಂಡು ಅರಮನೆಗೆ ಬೆಂಕಿ 
ಇಡುವ ಕೆಲಸಕ್ಕೆ ಅವನನ್ನು ನೇಮಿಸಲಾಗಿತ್ತು. 

ಸಮಯವನ್ನು ನೋಡಿಕೊಂಡು, ಅವರು ನಿದಿಸುತ್ತಿದ್ದಾರಂದು ಭಾವಿಸಿ 
ಆ ಸೇವಕ ಅರಮನೆಗೆ ಬೆಂಕಿ ಇಟ್ಟ ಪಾಂಡವರಿಗೆ ಮೊದಲೇ ಎಲ್ಲವು 
ತಿಳಿದಿದ್ದರಿಂದ ಬೆಂಕಿ ಬೀಳುವ ಮೊದಲೇ ಸುರಂಗ ಮಾರ್ಗದ ಮೂಲಕ 
ಹೊರಗೆ ಬಂದು ಅಪಾಯದಿಂದ ತಪ್ಪಿಸಿಕೊಂಡರು. ಭೀಮ ತಾಯಿ 
ಮತ್ತು ಸೋದರರನ್ನು ಹೊತ್ತು ಹೊರಗೆ ಬಂದು ಏಕಚಕ್ರ ನಗರದ 
ದಾರಿ ಹಿಡಿದರು. | 

ಎಲ್ಲಿ ಪಾಂಡವರ ಗುರುತು ಸಿಗುವುದೋ ಎಂದು ಹೆದರಿದ ಕುಂತಿ 
ಮಕ್ಕಳಿಗೆ ವೇಷಾಂತರದಲ್ಲಿ ಇರಲು ಸೂಚಿಸಿದಳು. ಅವರೆಲ್ಲರೂ ಬ್ರಾಹ್ಮಣ 
ವೇಷಧಾರಿಗಳಾದರು. 

ಸಾಕಷ್ಟು ದೂರ ನಡೆದ ಮೇಲೆ ಏಕಚಕ್ರ ನಗರವನ್ನು ತಲುಪಿದರು. 
ಆದರೆ ತಲುಪುವುದಕ್ಕೆ ಮೊದಲು ಕಾಡಿನ ಹಾದಿಯಲ್ಲಿ ಅನೇಕ 
ಅಪಾಯಗಳನ್ನು ಎದುರಿಸಿದರು. ಹಿಡಿಂಬಾಸುರನನ್ನು ಎದುರಿಸಿದ ಭೀಮ 
ಅವನನ್ನು ಕೊಂದು ಹಾಕಿದ. ಸೋದರನನ್ನು ಕಳದುಕೊಂಡಿದ್ದ ಹಿಡಿಂಬೆ 
ಈಗ ಅನಾಥಳಾಗಿದ್ದಳು. ಅವಳು ಭೀಮನಲ್ಲಿ ಮೋಹಿತಳಾದಳು. ತನ್ನ 
ಆಸೆಯನ್ನು ಕುಂತಿ ಮತ್ತು ಯುಧಿಷ್ಠಿರನಲ್ಲಿ ತೋಡಿಕೊಂಡಳು. ಅವರೆಲ್ಲರೂ 
ಅವಳ ಆಸೆಯನ್ನು ಪೂರೈಸಲು ಭೀಮನನ್ನು ಒತ್ತಾಯಿಸಿದರು. ಭೀಮ 
ಒಂದು ಷರತ್ತನ್ನು ಮುಂದಿಟ್ಟು ಮದುವೆಂರಾದ. ಒಂದು 
ಮಗುವಾಗುವವರೆಗೂ ಹಿಡಿಂಬೆಯ ಜೊತೆಯಲ್ಲಿದ್ದು, ನಂತರ ಅವಳನ್ನು 
ಬಿಟ್ಟು ಹೋಗಲು ಅನುಮತಿ ನೀಡಬೇಕೆಂದ. ಅವನ ಷರತ್ತಿಗೆ ಹಿಡಿಂಬೆ 
ಒಪ್ಪಿದಳು. 


+, 
ಕ್ಕಿ 


30 / ಡಾ.ವಿಜಯಾ ಸುಬ್ಬರಾಜ್‌ 


ಬಕಾಸುರ ವಧೆ 


ಬ್ರಾಹ್ಮಣವೇಷಧಾರಿಗಳಾಗಿ ಕಾಡಿನ ಮೂಲಕ ಹೊಕ್ಕು ಹಿಡಿಂಬೆಯನ್ನು 
ಮದುವೆಯಾಗಿ, ಸ್ವಲ್ಲ ಕಾಲ ಅಲ್ಲಿದ್ದು, ಕಡೆಗೆ ಏಕಚಕ್ರ ನಗರವನ್ನು 
ತಲುಪಿ ಅಲ್ಲೊಂದು ಬ್ರಾಹ್ಮಣ ಕುಟುಂಬದ ಜೊತೆಯಲ್ಲಿ ವಾಸಿಸುತ್ತಿದ್ದರು. 
ಪ್ರತಿದಿನ ಭಿಕ್ಷೆಗೆ ಹೋಗಿ, ಭಿಕ್ಷೆಯಲ್ಲಿ ಬಂದ ಆಹಾರವನ್ನು ಎಲ್ಲರೂ 
ಹಂಚಿಕೊಂಡು ತಿನ್ನುತ್ತಿದ್ದರು. ಬ೦ದದ್ದರಲ್ಲಿ ಅರ್ಧಭಾಗ ಭೀಮನಿಗೆ, 
ಉಳಿದರ್ಧದಲ್ಲಿ ಮಿಕ್ಕವರು ಸಮಾನವಾಗಿ ಹಂಚಿ ತಿನ್ನುತ್ತಿದ್ದರು. ಏಕಚಕ್ರ 
ನಗರದಲ್ಲಿ ಈ ಕುಟುಂಬದ ಬಗ್ಗೆ ಬಹಳ ಒಳ್ಳೆಯ ಅಭಿಪ್ರಾಯ ಬೆಳೆದಿತ್ತು 
ಸಜ್ಜನರು, ಧರ್ಮನಿಷ್ಠರು ದಯಾವಂತರು ಎಂದು ಅವರನ್ನು ಭಾವಿಸಿ 
ಗೌರವಿಸುತ್ತಿದ್ದರು. 
ಒಂದು ದಿನ ಕುಂತಿ, ತಾವಿದ್ದ ಕುಟುಂಬದ ಸದಸ್ಯರು ದುಃಖದಿಂದ 
ಅಳುತ್ತಿದ್ದುದನ್ನು ಕೇಳಿಸಿಕೊಂಡಳು. ಯಾಕೆಂಬುದು ಅವಳಿಗೆ ತಿಳಿದಿರಲಿಲ್ಲ. 
ಆದ್ದರಿಂದ ತಾನೇ ಅವರ ಬಳಿಗೆ ಹೋಗಿ ವಿಚಾರಿಸಲು ಯೋಚಿಸಿ, 
ಮನೆಯೊಳಕ್ಕೆ ಹೋದಳು. ಮನೆಯವರನ್ನು ಕಂಡು ಮಾತನಾಡಿಸಿ, 
ಅವರೇಕೆ ದುಃಖಿಸುತ್ತಿದ್ದಾರೆಂದು ಕೇಳಿದಳು. ಮನೆಯೊಡತಿಗೆ ಈ 
ಪ್ರಶ್ನೆಯಿಂದ ಮತ್ತಷ್ಟು “ಳು ಬಂತು. "ಅಮ್ಮಾ ಇದೆಲ್ಲ ನಮ್ಮ ಕರ್ಮ, 
ಈ "ಎಕಚಕ ನಗರಕ್ಕೆ" ರಾಹು ಬಡಿದಿದೆ. ಬಕಾಸುರನೆಂಬ ರಾಕ್ಷಸ ಪದೇ 
ಪದೇ ಗೂರೊಳಕ್ಕೆ ಬಂದು ಜನರನ್ನು ಹಿಂಸಿಸಿ ಕೊಂದು ತಿನ್ನುತ್ತಿದ್ದುದನ್ನು 
ಮತ್ತು ಅದನ್ನು ತಡೆಯಲು ತಾವು ಒಂದು ಷರತ್ತಿಗೆ ಅವನನ್ನು 
ಸಖನ ಟಂಡನ್‌ ಪ್ರತಿದಿನ ಒಬ್ಬೊಬ್ಬರ ಮನೆಯಿಂದ, 
ಕಾಸುರನಿಗೆ ಬೇಕಾಗುವಷ್ಟು ಬಂಡಿ ತುಂಬ ಆಹಾರವನ್ನು ಜೊತೆಗೆ 
ಒಬ್ಬ ಮನೆ ಯಾಳನ್ನು ಕಳಿಸು ತ್ತಿದ್ದ ಪರಿಪಾಠವನ್ನು ವಿವರಿಸಿ ಹೇಳಿದಳು. 


ಮಹಾಭಾರತ / 3] 


ಸರದಿಯ ಪ್ರಕಾರ ಇಂದು ತಮಗೆ ಕಳಿಸಬೇಕಾಗಿದೆ. ಬಕಾಸುರನ 
ಬಳಿಗೆ ಯಾರನ್ನು ಕಳಿಸುವುದು ಎಂಬ ವಿಷಯದಲ್ಲಿ ದುಃಖಿಸುತ್ತಿದ್ದೇವೆ” 
ಎ೦ದಳು. 

ಕಥೆಯನ್ನೆಲ್ಲ ಕೇಳಿದ ಮೇಲೆ ಕುಂತಿ ಅವರನ್ನು ಸಮಾಧಾನ ಪಡಿಸುತ್ತ. 
“ಅಮ್ಮ ನೀವು ಈ ವಿಷಯದಲ್ಲಿ ಯಾವ ಚಿಂತೆಯನ್ನೂ ಇಟ್ಟುಕೊಳ್ಳಬೇಡಿ. 
ನಿಮ್ಮ ಮನೆಯಲ್ಲಿನ ಯಾವ ಸದಸ್ಯನೂ ಹೋಗಬೇಕಾದ ಅಗತ್ಯವಿಲ್ಲ. 
ನೀವು ಅಡಿಗೆ ಮಾಡಿಸಿ, ಬಂಡಿ ತುಂಬಿ, ಎಲ್ಲವನ್ನೂ ಸಿದ್ಧಮಾಡಿ. 
ನನಗಿರುವ ಐದು ಮಕ್ಕಳಲ್ಲಿ ಒಬ್ಬನಾದ ಭೀಮನನ್ನು ಕಳಿಸುತ್ತೇನೆ, 
ಅವನು ಮಹಾಬಲಶಾಲಿ. ಬಕಾಸುರನನ್ನು ಖಂಡಿತವಾಗಿಯೂ ಕೊಂದು 
ಬರುತ್ತಾನೆ.” ಎಂದು ಹೇಳಿ ಭರವಸೆ ತುಂಬಿ ಹೊರಟಳು. 

ಆ ಬ್ರಾಹ್ಮಣ ಕುಟುಂಬದವರಿಗೆ ಕುಂತಿಯ ಮಾತುಗಳಿಂದ ಧೈರ್ಯ 
ಬಂತು. ಸಂತೋಷವಾಯಿತು. ಮರುದಿನ ಅಡಿಗೆಯಲ್ಲವನ್ನೂ ಸಿದ್ಧಮಾಡಿ 
ದೊಡ್ಡ ದೊಡ್ಡ ಪಾತ್ರೆಗಳಲ್ಲಿ ತುಂಬಿ ಬಂಡಿಗೇರಿಸಿದರು. ಭೀಮ 
ಬ೦ಡಿಯೇರಿ ಕುಳಿತು, ಬಂಡಿಯನ್ನು ಬಕಾಸುರನಿದ್ದ ಕಾಡಿನ ಕಡೆಗೆ 
ಹೊಡೆದ. ದಾರಿಯಲ್ಲಿ ಅವನಿಗೆ ಬಂಡಿಯಲ್ಲಿದ್ದ ಬಗೆ ಬಗೆಯ ಪಂಚಭಕ್ಷ್ಯ 
ಪರಮಾನ್ನಗಳ ಪರಿಮಳ, ಬಾಯಿ ನೀರೂರುವಂತೆ ಮಾಡಿತ್ತು ಬಹಳ 
ದಿನಗಳಿಂದ ರುಚಿಯಾದ ಊಟವೂ ಇರಲಿಲ್ಲ. ಆದ್ದರಿಂದ ಸ್ವಲ್ಪ ದೂರ 
ಹೋದ ಮೇಲೆ ಒಂದು ಕಡೆ ಬಂಡಿ ನಿಲ್ಲಿಸಿ, ಬ೦ಡಿಯಲ್ಲಿದ್ದ ಪಾತ್ರೆಗಳನ್ನು 
ಒಂದೊಂದಾಗಿ ತಿಂದು ತಿಂದು ಖಾಲಿ ಮಾಡಿದ. ಹೊಟ್ಟೆ ಭಾರವಾಯಿತು. 
ಹಾಗೆಯೇ ಒಂದು ನಿದ್ದೆ ತೆಗೆದ. 

ಇತ್ತ ಕಾಡಿನಲ್ಲಿ ಬಕಾಸುರ ತನಗೆ ಬರಬೇಕಾಗಿದ್ದ ಊಟ ತಡವಾದರೂ 
ಇನ್ನೂ ಯಾಕೆ ಬರಲಿಲ್ಲವೆಂದು ಚಿಂತಿಸಿದ; ಚಡಪಡಿಸಿದ. ಹಸಿವಿನಿಂದ 
ಹುಚ್ಚನಾದ. ಕಾದು ಕಾದು ಸಾಕಾಗಿ ಸಿಟ್ಟಿನಿಂದ ಊರಿನ ಕಡೆಗೆ ಹೊರಟು 
ಬಂದ. ದಾರಿಯಲ್ಲ ಬಂಡಿ, ಖಾಲಿಯಾದ ಪಾತ್ರೆಗಳು ನಿದಿಸುತ್ತಿದ್ದ 
ಬೀಮ ಕಣ್ಣಿಗೆ ಬೀಳಲು ಅವನಿಗೆ ಕೋಪ ತಡೆಯಲಾಗಲಿಲ್ಲ. ಅಬ್ಬರಿಸುತ್ತ 
ನಿದ್ರಿಸುತ್ತಿದ್ದ ಭೀಮನ ಮೇಲೆ ಬಿದ್ದ ಭೀಮ ಎಚ್ಚರಗೊಂಡು ಕಣ್ಣು 


32 / ಡಾ. ಎಜಯಾ ಸುಬ್ಬರಾಜ್‌ 


) 


NS Ne 


ಬಿಟ್ಟ ಬಕಾಸುರ ಹೂಂಕರಿಸುತ್ತ “ಎಲವೋ ಯಾರೋ ನೀನು? ನನಗೆಂದು 
ಕಳಿಸಿರುವ ಇದನ್ನೆಲ್ಲ ತಿ೦ದು ಮುಗಿಸಲು ನಿನಗೆಷ್ಟು ಧೈರ್ಯ? ನಿನ್ನನ್ನು 
ಸುಮ್ಮನೆ ಬಿಡುವುದಿಲ್ಲ. ಮೊದಲುನಿನ್ನನ್ನು ತಿಂದು ಮುಗಿಸುತ್ತೇನೆ” 
ಎಂದು ಭೀಮನ ಮೇಲೆ ಬಿದ್ದ. ಭೀಮ ತಣ್ಣಗೆ ಎದ್ದು ಮೈ 
ಕೊಡವಿಕೊಂಡು ಬಕಾಸುರನ ಜೊತೆಗೆ ಯುದ್ಧಕ್ಕೆ ನಿಂತ. ಇಬ್ಬರ 
ನಡುವೆಯೂ ಭಯಂಕರ ಯುದ್ಧವಾಯಿತು. ಭೀಮ ಬಕಾಸುರನನ್ನು 
ಎತ್ತಿ ಒಗೆದು ಸಾಯಿಸಿದ. ತನ್ನ ಕೆಲಸಕ್ಕೆ ತಾನೇ ಹಿಗ್ಗಿ ಸಂಭ್ರಮದಿಂದ, 
ಉತ್ಸಾಹದಿಂದ, ಬಕಾಸುರನ ಕಳೇಬರವನ್ನೂ ಗಾಡಿಯಲ್ಲಿ ಇರಿಸಿಕೊಂಡು 
ಹಿಂತಿರುಗಿದ. ಊರಿನ ಜನಕ್ಕೆ ಭೀಮನು ಬಕಾಸುರನ ಮೇಲೆ ಸಾಧಿಸಿದ 
ವಜಯದ ಸುದ್ದಿ, ಬಕಾಸುರನ ಸಾವಿನ ಸುದ್ದಿ ತಲುಪಿದ್ದೇ ಓಡಿ 
ಬ೦ದು ಭೀಮನನ್ನು ಸುತ್ತುವರಿದು ಕೊಂಡಾಡಿದರು. ಇಂತಹ ಬಲಶಾಲಿ, 
ಪರಾಕ್ರಮಶಾಲಿ ಮಗನನ್ನು ಪಡೆದಿರುವ ಕುಂತಿಯ ಅದೃಷ್ಟವನ್ನು 
ಕೊಂಡಾಡಿದರು. ಅಂದಿನಿಂದ ಏಕಚಕ್ರ ನಗರದ ಜನ ನೆಮ್ಮದಿಯಿಂದ 
ಉಸಿರಾಡಿದರು. 


ಳೀ 


ಮಹಾಭಾರತ / 33 


ದ್ರೌಪದಿ ಸ್ವಯಂವರ 

ಪಾಂಡವರು ಇನ್ನೂ ಏಕಚಕ್ರದಲ್ಲಿಯೇ ಉಳಿದುಕೊಂಡಿದ್ದರು. ಆ 
ಸಮಯದಲ್ಲಿ ದ್ರೌಪದಿ ಸ್ವಯಂವರದ ಸಮಾಚಾರ ತಿಳಿದು ಬಂತು. 
ಅಷ್ಟರಲ್ಲಿ ಕೃಷ್ಣನೂ ಅವರನ್ನು ಸ್ವಯಂವರದಲ್ಲಿ ಭಾಗವಹಿಸಿ ದ್ರೌಪದಿಯನ್ನು 
ವಿವಾಹವಾಗಬೇಕೆಂದು ಸಂದೇಶ ಕಳಿಸಿದ. ಅವನಿಗೆ ಪಾಂಡವರ ಮೇಲೆ 
ಅತಿಯಾದ ಪ್ರೀತಿ. ಅವರಿಗೆ ಕಷ್ಟ ಬಂದಾಗಲೆಲ್ಲ ಸಹಾಯಕ್ಕಂದು, 
ಸಲಹೆಗೆಂದು ಧಾವಿಸುತ್ತಿದ್ದ. 

ದ್ರೌಪದಿ ಒಂದು ರೀತಿಯಲ್ಲಿ ಕೃಷ್ಣನ ಸೋದರಿಯಾಗಿದ್ದಳು. ಅವಳು 
ಪಾಂಡವರನ್ನೇ ವರಿಸಬೇಕೆಂಬುದು ಅವನ ಆಸೆಯಾಗಿತ್ತು ಅದರಲ್ಲಿಯೂ 
ಅರ್ಜುನನೇ ಅವಳ ಗಂಡನಾಗಬೇಕೆಂದು ಬಯಸಿದ. ಆದ್ದರಿಂದಲೇ 
ಪ್ರತ್ಯೇಕವಾಗಿ ಅರ್ಜುನನನ್ನು ಸ್ವಯಂವರದಲ್ಲಿ ಪಾಲ್ಗೊಳ್ಳುವಂತೆ ಹೇಳಿ 
ಕಳಿಸಿದ. 

ಪಾಂಚಾಲದಲ್ಲಿ ಸ್ವಯಂವರದ ಏರ್ಪಾಟಾಗಿತ್ತು. ದ್ರೌಪದಿ ಅನುಪಮ 
ಸುಂದರಿ ಮತ್ತು ದಿಟ್ಟೆಯಾಗಿದ್ದಳು. ಸಾಮಾನ್ಕರಾದ ರಾಜಕುಮಾರರನ್ನು 
ಒಪ್ಪುವ ಸಾಧ್ಯತೆಯೇ ಇರಲಿಲ್ಲ. ಶಕ್ತಿ, ಸಾಮರ್ಥ್ಯಗಳಿರುವ 
ರಾಜಕುಮಾರನನ್ನು ವರಿಸಬೇಕೆಂದುಕೊಂಡು ಒಂದು ಷರತ್ತನ್ನು ಒಡ್ಡಿದ್ದಳು. 
ಅವಳನ್ನು ಮದುವೆಯಾಗಬೇಕೆಂದು ಬಯಸುವವರು ಮೇಲೆ 
ತೂಗುಬಿಟ್ಟಿದ್ದ ಮೀನನ್ನು ಕೆಳಗೆ ಇರಿಸಿದ ನೀರಿನ ತಟ್ಟೆಯಲ್ಲಿ ಅದರ 
ಬಿಂಬವನ್ನು ನೋಡಿ ಗುರಿಯಿಟ್ಟು ಹೊಡೆಯಬೇಕಿತ್ತು ಮೇಲಿನ ಮೀನನ್ನು 
ತಿರುಗು ತಟ್ಟೆಯಿಂದ ತೂಗು ಹಾಕಲಾಗಿತ್ತು ಆದ್ದರಿಂದ ಗುರಿಯಿಟ್ಟು 
ಹೊಡೆಯುವುದು ಅಷ್ಟು ಸುಲಭವಾಗಿರಲಿಲ್ಲ. 


34 / ಡಾ. ಜಯಾ ಸುಬ್ಬರಾಜ್‌ 


ಅನೇಕ ಮಂದಿ ರಾಜಕುಮಾರರು ಆ ಷರತ್ತಿನಂತೆ ತಮ್ಮ ಕೌಶಲ್ಯ, 
ಸಾಮರ್ಥ್ಯಗಳನ್ನು ಪರೀಕ್ಷಿಸಿದರು. ಆದರೆ ಯಾರೊಬ್ಬರೂ ಅದನ್ನು 
ಗುರಿಯಿಟ್ಟು ಹೂಡೆಂಶುವಲ್ಲಿ ಗೆಲ್ಲಲು ಆಗಲಿಲ್ಲ. ಕರ್ಣ, 
ದುರ್ಯೋಧನರೂ ಆ ಸ್ಪರ್ಧೆಯಲ್ಲಿ ಭಾಗವಹಿಸಲು ಬಂದಿದ್ದರು. 
ಪಾಂಡವರು ಬ್ರಾಹ್ಮಣರು ಕುಳಿತಿದ್ದ ಜಾಗದಲ್ಲಿ ಇದ್ದರು. ನಡೆಯುತ್ತಿದ್ದ 
ಎದ್ಯಮಾನಗಳನ್ನೆಲ್ಲ ಗಮನಿಸುತ್ತಿದ್ದರು. 

ಎಲ್ಲ ರಾಜಕುಮಾರರಂತೆ ಕರ್ಣನೂ ತನ್ನ ಅದೃಷ್ಟ ಪರೀಕ್ಷಗೆಂದು 
ಎದ್ದು ನಿಂತ. ಕರ್ಣನು ಅದರಲ್ಲಿ ಭಾಗವಹಿಸುವುದು ಕೃಷ್ಣನಿಗೆ 
ಇಷ್ಟವಿರಲಿಲ್ಲ. ಆದ್ದರಿಂದ ಕೃಷ್ಣ ಗುಟ್ಟಾಗಿ ಅವನನ್ನು ತಡೆಯಲು ದೌಪದಿಗೆ 
ಸೂಚನೆ ಕಳಿಸಿದ. ಅದರಂತೆ ದ್ರೌಪದಿ ಕರ್ಣನು ಸೂತಪುತ್ರನಾದ 
ಕಾರಣ ಸ್ವಯಂವರದಲ್ಲಿ ಭಾಗವಹಿಸಬಾರದೆಂದು ಆದೇಶ ಕಳಿಸಿದಳು. 
ಇದರಿಂದ ಅವಮಾನಿತನಾದ ಕರ್ಣ ಹಿಂತಿರುಗಿ ಬಂದು ಕುಳಿತುಕೊಂಡ. 


W 
I: ಸ 
pe ರಾರ ಲ್‌” 
AC 


ಮಹಾಭಾರತ / 35 


ಆದರೆ ದುರ್ಯೋಧನ ಮತ್ತೆ ಎದ್ದು ಕರ್ಣನ ಪರವಾಗಿ ವಾದಿಸಿದ. 
ಈಗ ಅವನು ಅಂಗರಾಜನಾಗಿರುವುದರಿಂದ ಅವನಿಗೆ ಅವಕಾಶ 
ಕೊಡಬೇಕೆಂದ. ಅವನು ದಯೆಯಿಂದ ಪಡೆದು ರಾಜನಾಗಿರುವನೇ 
ಹೊರತು ಗೆದ್ದು ಪಡೆದುದಲ್ಲ. ಅಥವಾ ವಂಶಪಾರಂಪರ್ಯವಾಗಿ 
ಬಂದುದಲ್ಲ. ಆದ್ದರಿಂದ ವಂಶದ ದೃಷಿಯಿಂದಲೂ ಅವನಿಗೆ ಸರ್ಧೆಯಲ್ಲಿ 
ಅವಕಾಶವಿಲ್ಲವೆಂದು ಬಾಯಿ ಮುಚ್ಚಿಸಿದಳು ದ್ರೌಪದಿ. 

ಈ ಮಾತಿಗೆ ಕರ್ಣ, ದುರ್ಯೋಧನರಲ್ಲಿ ಉತ್ತರವಿರಲಿಲ್ಲ. ಸದ್ದಿಲ್ಲದೆ 
ಅಲ್ಲಿಂದ ಹೊರಟು ಹೋದರು. 

ಯಾವ ರಾಜಕುಮಾರನೂ ಸ್ಪರ್ಧೆಯಲ್ಲಿ ಗೆಲ್ಲಲಿಲ್ಲವಾಗಿ, ಈಗ 
ಬ್ರಾಹ್ಮಣರಿಗೆ ಅವಕಾಶ ಕೊಟ್ಟರು. ಕೃಷ್ಣ ಅರ್ಜುನನಿಗೆ ಸನ್ನೆ ಮಾಡಿದ. 
ಅರ್ಜುನ ಅದನ್ನು ಅರ್ಥ ಮಾಡಿಕೊಂಡ. ಕುಳಿತಲ್ಲಿಂದ ಎದ್ದ. 
ಮನಸ್ಸಿನಲ್ಲಿಯೇ ಕೃಷ್ಣನಿಗೆ ತಲೆಬಾಗಿದ. ಸ್ಪರ್ಧೆಯ ಸ್ಥಳಕ್ಕೆ ಬಂದು, 
ಏಕಾಗ್ರತೆಯಿಂದ ಕೆಳಗೆ ನಿರಿನಲ್ಲಿ ಕಾಣುತ್ತಿದ್ದ ಬಿ೦ಬವನ್ನು ಗಮನಿಸಿದ. 
ಸರಿಯಾಗಿ ಗುರಿ ಇಟ್ಟು ಬಾಣ ಬಿಟ್ಟ ನಿರೀಕ್ಷಿಸಿದಂತೆ ಅದು ಗುರಿ 
ಮುಟ್ಟಿತ್ತು. ಅವನು ಸ್ಪರ್ಧೆಯಲ್ಲಿ ಗೆದ್ದ. ಪ್ರಚಂಡ ಕರತಾಡನ ಕೇಳಿ 
ಬಂತು. ದ್ರೌಪದಿ ಸಂಭ್ರಮದಿಂದ ಅರ್ಜುನನೆಡೆಗೆ ನಡೆದು ಬಂದು 
ಹೂಮಾಲೆ ಹಾಕಿದಳು. 

ಅರ್ಜುನ ತನ್ನ ಹೊಸ ಹೆಂಡತಿ ಮತ್ತು ಸೋದರರೊಡನೆ ಏಕಚಕ್ರ 
ನಗರಕ್ಕೆ ಹಿಂತಿರುಗಿದ. ತಮ್ಮ ಮನೆಯನ್ನು ತಲುಪಿದ ಕೂಡಲೇ 
ಹರ್ಷಾತಿರೇಕದಿಂದ, “ಅಮ್ಮ ಬಂದು ನೋಡು. ಇವತ್ತು ಒಂದು 
ಎಶೇಷವಾದ್ದನ್ನು ತಂದಿದ್ದೇನೆ” ಎಂದರು. ಕುಂತಿ ಯಾವುದೋ ಕೆಲಸದಲ್ಲಿ 
ವ್ಯಗ್ರವಾಗಿದ್ದ ಕಾರಣ, ಮಾಮೂಲಿನಂತೆ ಹಂಚಿಕೊಳ್ಳಿ ಎಂದು 
ಹೇಳಿಬಿಟ್ಟಳು. ಇವರಿಗೆ ದಿಗ್ಗಮಯಾಯಿತು; ಸಂದಿಗ್ಗವೂ ಆಯಿತು. 
ಹಂಚಿಕೊಳ್ಳಲು ತಂದಿರುವುದು ಹಣ್ಣಲ್ಲ; ಆಹಾರವಲ್ಲ, ಹೆಣ್ಣು! 
ಯೋಚಿಸುತ್ತ ನಿಂತುಬಿಟ್ಟರು. ಕೆಲಸ ಮುಗಿಸಿ ಹೊರಗೆ ಬಂದ ಕುಂತಿಗೆ 
ವಿಷಯವೇನೆಂದು ಅರ್ಥವಾಗಿ ಪೇಚಾಡಿದಳು. ತನ್ನನ್ನು ಬೈದುಕೊಂಡಳು. 
ಇದಕ್ಕೆ ಪರಿಹಾರ ಹೇಗೆ ಎಂದು ಅವಳಿಗೂ ಸಮಸ್ಯೆಯಾಯಿತು. 


36 / ಡಾ. ಬೃಜಯಾ ಸುಬ್ಬರಾಜ್‌ 


ಆಗಬಾರದ್ದು ಆಗಿ ಹೋಗಿದೆ ನಿಜ. ಆದರೆ ಸೋದರರು ಒಬ್ಬನ 
ಹೆಂಡತಿಯನ್ನು ಹಂಚಿಕೊಳ್ಳುವುದೇ?! ಆದರೆ ಇವರ ಸಮಸ್ಯೆಯನ್ನು 
ಗಮನಿಸಿದ ದ್ರೌಪದಿ, ಕುಂತಿಗೆ ಇದರ ಬಗ್ಗೆ ಇಷ್ಟೊಂದು ಚಿಂತೆ ಬೇಡ, 
ಇದೆಲ್ಲ ತನ್ನ ಹಣೆಬರಹವೆಂದು ಅಲ್ಲದೆ ಐದು ಜನ ಗಂಡಂದಿರನ್ನು 
ಪಡೆಯುವಂತೆ ಶಿವನು ವರವನ್ನೂ ಕೊಟ್ಟರುವನೆಂದು ಸಮಾಧಾನ 
ಹೇಳಿದಳು. ಕೃಷ್ಣನೂ ಸಮಯಕ್ಕೆ ಸರಿಯಾಗಿ ಬಂದು, ಒಬ್ಬಳನ್ನು 
ಐದು ಜನ ಹಂಚಿಕೂಳ್ಳುವುದರಲ್ಲಿ ಅಪರಾದಿ'ವಿಲ್ಲವೆಂದು 
ಸಮಾಧಾನಪಡಿಸಿದ. ಈಗ ಎಲ್ಲ ಅನುಮಾನಗಳನ್ನು ಬದಿಗಿಟ್ಟು 
ಪಾಂಡವರು ದ್ರೌಪದಿಯನ್ನು ವಿವಾಹವಾದರು. 


ಕ್ಕಿ 
ಳ್ಳಿ 


ಮಹಾಭಾರತ / 37 


ಪಾಂಡವರಿಗೆ ರಾಜ್ಯ ಲಾಭ 


ಪಾಂಡವರು ಜೀವದಿಂದ ಉಳಿದಿದ್ದಾರೆಂಬ ಸುದ್ದಿ ಮತ್ತು 
ಮದುವೆಯಾದ ವಿಷಯ ಧೃತರಾಷ್ಟ್ರ ದುರ್ಯೋಧನ, ಭೀಷ್ಮ 
ಎದುರಾದಿಗಳಿಗೆ ತಿಳಿಯಿತು. ದುರ್ಯೋಧನನ ಹೊರತು ಮಿಕ್ಕವರಿಗೆಲ್ಲ 
ಸಂತೋಷವಾಯಿತು. ಧೃತರಾಷ್ಟ್ರನು ಸಂತೋಷ ವ್ಯಕ್ತಪಡಿಸಿದರೂ ಅದು 
ಮನಸಿನಿಂದ ಬಂದುದಲ್ಲವಾಗಿತ್ತು. ತನ್ನ ಅಂತರಂಗವನ್ನು ಯಾರ 
ಮುಂದೂ ತೆರೆದಿಡಲಿಲ್ಲ. ತನ್ನ ಮಗನ ಮಾತುಗಳಿಗೇ ಬಲಿಯಾಗುತ್ತಿದ್ದ. 
ಆದರೂ ಹೊರಗೆ ಮಾತ್ರ ಪಾಂಡವರ ಬಗ್ಗೆ ಅತಿಯಾದ ಪ್ರೀತಿ ಇರುವಂತೆ 
ನಟಿಸುತ್ತಿದ್ದ; ಅವರ ಕ್ಷೇಮದ ಬಗ್ಗೆ ಕಾತರನಾದಂತೆ ತೋರಿಸಿಕೊಳ್ಳುತ್ತಿದ್ದ. 
ಒಂದು ದಿನ ವಿದುರನಿಗೆ, “ವಿದುರ ಪಾಂಡವರು ಬದುಕಿದ್ದಾರೆಂಬ 
ಸುದ್ದಿಯಿಂದ ನನಗೆ ತುಂಬಾ ಸಂತೋಷವಾಗಿದೆ. ನನ್ನ ಮಕ್ಕಳು ದುಷ್ಟರು. 
ಯಾವ ಕ್ಷಣದಲ್ಲಿ ಪಾಂಡವರಿಗೆ ಏನು ಅಪಾಯ ತಂದಿಡುತ್ತಾರೋ 
ಎ೦ಬ ಹೆದರಿಕೆಯಾಗಿದೆ. ಪಾಂಡವರಿಗೆ ಏನು ಅಪಾಯ ತಂದಿಡುತ್ತಾರೋ 
ಎಂಬ ಹೆದರಿಕೆಯಾಗಿದೆ. ಪಾಂಡವರ ಕ್ಷೇಮದ ಬಗ್ಗೆ ನನಗೆ ತುಂಬಾ 
ಚಿಂತೆಯಾಗಿದೆ. ಆದ್ದರಿಂದ ಅವರ ನಡುವೆ ಮನಸ್ತಾಪವನ್ನು ತಪ್ಪಿಸಲು 
ರಾಜ್ಯವನ್ನು ಪಾ೦ಡವರಿಗೆ ಮತ್ತು ನನ್ನ ಮಕ್ಕಳಿಗೆ ಹಂಚಿಕೊಡೋಣವೆಂದು 
ಕೂಂಡಿದ್ದೇನೆ.' ಎಂದು ಬಹಳ ಕಳಕಳಿ ಉಳ್ಳವನಂತೆ ಹೇಳಿದ. 
ವಿದುರನಿಗೂ ಧೃತರಾಷ್ಟ್ರನ ಆಲೋಚನೆ ಸರಿಯೆನಿಸಿತು. 

ಆದರೆ ಡುಯೋಜ ಇದು ಒಪ್ಪಿಗೆಯಾಗಲಿಲ್ಲ. ಪಾಂಡವರನ್ನು 
ಪೂರ್ತಿಯಾಗಿ ಹೊಸಕಿ ಹಾಕಿಬಿಡಬೇಕೆಂದು ಆಲೋಚಿಸುತ್ತಿರುವಾಗ, 
ತಂದೆಯ ನಿರ್ಧಾರದಿಂದ ಮತ್ತಷ್ಟು ಉರಿದೆದ್ದ. ಬುಸುಗುಡುತ್ತ ತಂದೆಯ 
ಬಳಿಗೆ ನಡೆದ. ಕೂಗಾಡುತ್ತ, “ತಂದೆಯೇ ಏನು ನೀನು ಮಾಡುತ್ತಿರುವ 


38 / ಡಾ. ವಿಜಯಾ ಸುಬ್ಬರಾಜ್‌ 


ಕೆಲಸ! ಅವರು ಬದುಕಿರುವುದು ನಿನಗೆ ಸಂಭ್ರಮವೇ? ಅವರನ್ನು 
ಕರೆಸಿ, ಅವರಿಗೆ ರಾಜ್ಯ ಕೊಟ್ಟು ಸಮಾರಂಭ ಮಾಡಬೇಕೆಂದು 
ಇದ್ದೀಯೇನು?” ಎಂದು ತರಾಟೆಗೆ ತೆಗೆದುಕೊಂಡ. 
ತನ್ನ ನಿರ್ಧಾರದಿ೦ದ ಮಗನ ಮನಸ್ಸಿಗೆ ಎಷ್ಟು ನೋವಾಗಿರಬಹುದೆಂದು 
ಊಹಿಸಿದ್ದ. ಅವನನ್ನು ಬಳಿಗೆ ಕರೆದು ಸಮಾಧಾನದಿಂದ, “ಮಗು 
ದುರ್ಯೋಧನ, ಸ್ವಲ್ಪ ಸುಮ್ಮನಿರು, ನಾನು ಇದನ್ನೆಲ್ಲ ಮನಸ್ಸಿನಿಂದ 
ಮಾಡುತ್ತಿದ್ದೀನೆಂದು ತಿಳಿದಿದ್ದೀಯೇನು? ನಾನು ಅವರಿಗೆ ಅನ್ಯಾಯ 
ಮಾಡುತ್ತಿದ್ದೇನೆಂದು ಜಗತ್ತು ತಿಳಿಯಬಾರದು. ಅದಕ್ಕಾಗಿ ಪ್ರಸ್ತುತಕ್ಕೆ 
ಅವರಿಗೆ ಪಾಳುಬಿದ್ದ ರಾಜ್ಯದ ಭಾಗವನ್ನು ಖಾಂಡವಪಸ್ಥವನ್ನು ಕೊಡೋಣ. 
ಅವರೆಲ್ಲ ಸಮರ್ಥರು. ಅದನ್ನು ಚೆನ್ನಾಗಿ ವೃದ್ಧಿ, ಅಭಿವೃದ್ಧಿ ಮಾಡುತ್ತಾರೆ. 
ಅಷ್ಟರಲ್ಲಿ ನಾವು ಅದನ್ನು ಕಸಿದುಕೊಳ್ಳಲು ಬೇರೆ ರೀತಿಯಲ್ಲಿ 
ಯೋಚಿಸೋಣ” ಎಂದು ಆಂತರ್ಯವನ್ನು ಬಿಡಿಸಿ ಹೇಳಿದ. 
ದುರ್ಯೋಧನನಿಗೆ ಈಗ ಸಮಾಧಾನವಾಯಿತು. ಎಲ್ಲರ 
ಅಭಿಪ್ರಾಯದಂತೆ ವಿದುರನನ್ನು ಪಾಂಡವರನ್ನು ಒಪ್ಪಿಸಿ ಕರೆತರಲು 
ಕಳಿಸಿದರು. ಪಾಂಚಾಲಕ್ಕೆ ಬಂದು ಪಾಂಡವರೊಡನೆ ಮಾತಾಡಿ, ಅವರನ್ನು 
ಸತೀ ಸಮೇತನಾಗಿ ಹಸ್ತಿನಾಪುರಕ್ಕೆ ಕರೆತಂದ. ಅಲ್ಲಿಯವರೆಗೆ ಕೌರವರ 
ಮೇಲೆ ಇರಿಸಿಕೊಂಡಿದ್ದ ಕೋಪ, ಅಸಮಾಧಾನಗಳನ್ನು ಬಿಟ್ಟು ಈಗ 
ಧೃತರಾಷ್ಟ್ರ ತಮ್ಮ ಮೇಲೆ ತೋರಿದ ಪ್ರೀತಿಗಾಗಿ ಸಂತಸ ತಂದುಕೊಂಡರು. 
ಯಾವುದೇ ಕಹಿಭಾವನೆಗಳನ್ನು ಇರಿಸಿಕೊಳ್ಳದೆ ಹಸ್ತಿನಾಪುರವನ್ನು 
ಪ್ರವೇಶಿಸಿದರು. ದೊಡ್ಡಪ್ಪನಾದ ಧೃತರಾಷ್ಟ್ರನನ್ನು ಕಂಡು ME 
ಪಡೆಯಲೆಂದು ಅವನೆ ಬಳಿಗೆ ಜೆ ಧೃತರಾಷ್ಟ್ರ ಅವರು 
ಕ್ಷೇಮದಿಂದ ಇರುವುದಕ್ಕೆ ಸಂತೋಷ ವ್ಯಕ್ತಪಡಿಸಿದ. ಅವರನ್ನು 
ಆಶೀರ್ವದಿಸಿದ. ಮತ್ತೆ ಯುದಿಷ್ಠಿರನಿಗೆ “ಮಗು, ನೀವು ನ 
ಹೋದಾಗ, ಬೆಂಕಿಯ ಆಕಸ್ಮಿಕದಲ್ಲಿ ನೀವು ಸಾವನ್ನು ಅಪ್ಪಿದ್ದೀರಿ ಎಂದು 
ಸುದ್ದಿ ಹಬ್ಬದಾಗ ನಾನೆಷ್ಟು ವ್ಯಥೆ ಪಟ್ಟಿ ತಿಳಿದಿರುವೆಯೇನು? ಸಧ್ಯ 
ವೀಗ ಬದುಕಿ, ಸು ಸುರಕ್ಷಿತವಾಗಿದ್ದು, ವಿವಾಹವನ್ನೂ ಮಾಡಿಕೊಂಡಿರುವಿರಿ 


ಮಹಾಭಾರತ / 39 


ಎಂದು ತಿಳಿದು ನನಗೆ ಸಂತೋಷವಾಗಿದೆ. ಮಗು, ನಾನು ನಿಮಗೆ 
ಒಂದರ್ಧ ರಾಜ್ಯವನ್ನು ಕೊಡುತ್ತೇನೆ. ಖಾಂಡವಪ್ರಸ್ತ ಅಷ್ಟೊಂದು ಜನ 

ಸಂಖ್ಯೆಯಿಲ್ಲದ ಪ್ರದೇಶವಾಗಿದೆ. ಅದನ್ನು ರಾಜಧಾನಿಯಾಗಿ 
ಮಾಡಿಕೊಂಡು, ಚೆನ್ನಾಗಿ ಅಭಿವೃದ್ಧಿ ಪಡಿಸಿಕೊಳ್ಳಿ. ನನ್ನ ಮಕ್ಕಳು ದುಷ್ಟರು. 
ನಿತ್ಯವೂ ನಿಮ್ಮ ನಡುವೆ ಜಗಳವಾಗುವುದು ಬೇಡ. ನಿಮ್ಮ ತಂದೆ ಪಾಂಡು 
ನನ್ನ ಬಗ್ಗೆ ತುಂಬ ಗೌರವಿರಿಸಿಕೊಂಡಿದ್ದ, ನನ್ನ ಯಾವುದೇ ಮಾತನ್ನು 
ಮೀರುತ್ತಿರಲಿಲ್ಲ. ಬಹುಶಃ ನೀವೂ ಹಾಗೇ ಇರುವಿರೆಂದು ಭಾವಿಸುತ್ತೇನೆ. 
ಈಗ ಹೋಗಿ ಬನ್ನಿ. ದೇವರು ನಿಮಗೆ ಒಳ್ಳೆಯದು ಮಾಡಲಿ. ನಿಮ್ಮ 
ಪಾಲಿನ ರಾಜ್ಯವನ್ನು ಚೆನ್ನಾಗಿ ಅಭಿವೃದ್ಧಿ ಮಾಡಿ, ಪ್ರಖ್ಯಾತವಾಗುವಂತೆ 
ನೋಡಿಕೊಳ್ಳಿ. ಎ 

ಯುಧಿಷ್ಠರ ತಮ್ಮಂದಿರೊಂದಿಗೆ ದೊಡ್ಡಪ್ಪ ಕೊಟ್ಟಿದ್ದನ್ನು ಒಂದಿಷ್ಟೂ 
ಅಸಮಾಧಾನವಿಲ್ಲದೆ ಸ್ವೀಕರಿಸಿದ. 

ಪಾಂಡವ ಸೋದರರು ಕಷ್ಟಪಟ್ಟು ಖಾಂಡವಪ ಪ್ರಸ್ಥವನ್ನು ಚೆನ್ನಾಗಿ 
ಅಭಿವೃದ್ಧಿ ಪಡಿಸಿದರು. ಇಂದಪಸ ಸ್ಥವೆಂದು ಜೂಸದ್‌ಗಿ ಜಾವಾಕಣ 
HR 


40 / ಡಾ. ಏಜಯಾ ಸುಬ್ಬರಾಜ್‌ 


ಅರ್ಜುನ - ಸುಭದ್ರೆಯರ ವಿವಾಹ 


ಇಂದ್ರಪ್ರಸ್ಥವನ್ನು ರಾಜಧಾನಿಯಾಗಿ ಮಾಡಿಕೊ೦ಡು ತಮ್ಮ ಪಾಲಿನ 
ರಾಜ್ಯವನ್ನು ಚೆನ್ನಾಗಿ ಆಳಿದರು. ಅತ್ಯಂತ ಶ್ರೀಮಂತ ರಾಜ್ಯವನ್ನಾಗಿ 
ರೂಪಾಂತರಿಸಿದರು. ಹೆಸರು, ಖ್ಯಾತಿಗಳನ್ನು ಅಲ್ಪ ಕಾಲದಲ್ಲಿಯೇ 
ಗಳಿಸಿಕೊಂಡರು. ಬೇರೆ ಬೇರೆ ದೇಶಗಳ ರಾಜರುಗಳು ಅಸೂಯೆ 

ಪಟ್ಟರೂ ಸಹ ಮೆಚ್ಚಿಕೊಳ್ಳುತ್ತಿದ್ದರು. 
ಹೀಗೇ ಒ೦ದಷ್ಟು ವರ್ಷಗಳು ಕಳೆದ ಮೇಲೆ ಒಂದು ದಿನ ನಾರದರು 
ಅಲ್ಲಿಗೆ ಬಂದರು. ಪಾಂಡವರ ಏಳಿಗೆಯನ್ನು ಕಂಡು ಸಂತೋಷಪ್ಪರು. 
ಮನದುಂಬಿ ಆಶೀರ್ವದಿಸಿದರು. ಹಾಗೆಯೇ ದ್ರೌಪದಿಯ ಪೂರ್ವ 
ವೃತ್ತಾಂತವನ್ನು ವಿವರಿಸಿ, ಆದ್ದರಿಂದಲೇ ಐದೂ ಜನರನ್ನು 
ವಿವಾಹವಾಗಬೇಕಾಯಿತೆಂಬುದನ್ನೂ ತಿಳಿಸಿದರು. ಹಾಗೆಯೇ ಅವರಿಗೆ 
ಒಂದಷ್ಟು ಬುದ್ಧಿವಾದವನ್ನೂ ಹೇಳಿದರು. ಅದರಂತೆ ನಡೆದರೆ ಸೋದರರ 
ನಡುವೆ ಯಾವುದೇ ಭಿನ್ನಾಭಿಪ್ರಯ ಬರುವುದಿಲ್ಲವೆಂದರು. ದ್ರೌಪದಿಯ 
ವಿಷಯಕ್ಕೆ ಸಂಬಂಧಿಸಿದಂತೆ ಒಂದು ಒಪ್ಪಂದವನ್ನು ಮಾಡಿಕೊಳ್ಳಬೇಕು. 
ಒಂದೊಂದು ವರ್ಷ ಒಬ್ಬೊಬ್ಬರ ಜೊತೆಯಲ್ಲಿ ಕಳೆಯಬೇಕು. 
ಯಾರಾದರೂ ಪ್ರವೇಶಿಸಿ, ಏಕಾ೦ತಕ್ಕೆ ಭಂಗ ಬಂದರೆ, ಒಂದು ವರ್ಷ 
ಪ್ರಾಯಶ್ಚಿತ್ತದಂತೆ ತೀರ್ಥಯಾತ್ರೆ ಮಾಡಿ ಬರಬೇಕು. ಇದು ಷರತ್ತು. 
ಇದಕ್ಕೆ ಎಲ್ಲ ಸೋದರರೂ ಒಪ್ಪಿದರು. ಅಂತೆಯೇ ನಡೆದುಕೊಂಡರು. 
ಒಮ್ಮೆ ಯುಧಿಷ್ಠಿರ ಮತ್ತು ದ್ರೌಪದಿ ಏಕಾಂತದಲ್ಲಿ ಕುಳಿತಿದ್ದರು. 
ಅದೇ ಸಮಯಕ್ಕೆ ತುರ್ತಾಗಿ ಅರ್ಜುನನಿಗೆ ಆಯುಧಗಳು ಬೇಕಾಗಿದ್ದವು. 
ಅವು ಯುಧಿಷ್ಠಿರನ ಕೋಣೆಯಲ್ಲಿದ್ದವು. ಕಳ್ಳರು ಯಾರೋ ಗೋವುಗಳನ್ನು 
ಕದ್ದೊಯ್ದಿದ್ದರು. ಅವುಗಳನ್ನು ಅವರಿಂದ ಬಿಡಿಸಿ ಯಜಮಾನನಿಗೆ 
ಮಹಾಭಾರತ / 41 


ಒಪ್ಪಿಸಬೇಕಿತ್ತು. ಆರ್ತರಾದವರಿಗೆ, ಸಹಾಯಬೇಡಿ ಬ೦ದವರಿಗೆ ಅವರು 
ಬೇಡಿದ್ದನ್ನು ಮಾಡುವುದು ಪಾಂಡವರ ಧರ್ಮವಾಗಿತ್ತು. ಆದ್ದರಿಂದ 
ಷರತ್ತು ತಿಳಿದಿದ್ದರೂ ಅರ್ಜುನ ಒಳಗೆ ಪ್ರವೇಶಿಸಿ ಬಿಲ್ಲು ಬಾಣಗಳನ್ನು 
ತೆಗೆದುಕೊಂಡು ಹೊರಟ. 

ಗೋವುಗಳನ್ನು ರಕ್ಷಿಸಿ ಮರಳಿ ಬಂದ ನಂತರ ಅಣ್ಣ ಯುಧಿಷ್ಠಿರನ 
ಅನುಮತಿ ಪಡೆದು ಷರತ್ತಿನಂತೆ ತೀರ್ಥಯಾತ್ರೆಗೆ ಹೊರಟ. ತೀರ್ಥಯಾತ್ರೆಗೆ 
ಹೋದವನು ಪುಣ್ಯಸ್ಥಳೆಗಳಲ್ಲಿ ಸ್ನಾನ ಮಾಡಿದ. ಗಂಗಾನದಿಯಲ್ಲಿ ಸ್ನಾನ 
ಮಾಡಿ ತನ್ನ ಪಿತೃಗಳಿಗೆ ತರ್ಪಣ ಕೊಟ್ಟ ಅದೇ ಸಮಯದಲ್ಲಿ ನಾಗರಾಜನ 
ಮಗಳಾದ ಉಲೂಪಿ ಅರ್ಜುನನನ್ನು ನೋಡಿ ಮೋಹಿತಳಾದಳು. 
ಅವನನ್ನು ತಂದೆಯ ಬಳಿಗೆ ಕರೆದೊಯ್ದಳು. ವಿಷಯವೆಲ್ಲ ತಿಳಿದ 
ನಾಗರಾಜ ಸಂತೋಷದಿಂದ ಅವರಿಬ್ಬರಿಗೂ ಮದುವೆ ಮಾಡಿದ. ಅರ್ಜುನ 
ಅಲ್ಲಿ ಕೆಲಕಾಲವಿದ್ದು ನಂತರ ನಾಗರಾಜ ಇರಾವತನ ಮತ್ತು 
ಊಲೂಪಿಯ ಅಪ್ಪಣೆ ಪಡೆದು ಅಲ್ಲಿಂದ ಹೊರಟ. 

ಅನೇಕ ಪುಣ್ಯಕ್ಷೇತ್ರಗಳನ್ನು ಸುತ್ತಿ ಕಡೆಗೆ, ಚಿತ್ರಾಂಗದನೆ೦ಬ ರಾಜನು 
ಆಳುತ್ತಿದ್ದ ಮಣಿಪುರಕ್ಕೆ ಬ೦ದ. ಅವನಿಗೆ ಚಿತ್ರಾಂಗದೆ ಎ೦ಬ ಮಗಳಿದ್ದಳು. 
ಅರ್ಜುನ ಅವಳ ಸೌಂದರ್ಯಕ್ಕೆ ಸೋತು ಹೋದ. ಅವಳನ್ನು 
ಮದುವೆಯಾಗಬೇಕೆನಿಸಿತು. ರಾಜನನ್ನು ಕ೦ಡು ತನ್ನ ಆಸೆಯನ್ನು 
ತಿಳಿಸಿದ. ಚಿತ್ರಾಂಗದ ಅರ್ಜುನನನ ಬಗ್ಗೆ ಎಲ್ಲ ತಿಳಿದ ಮೇಲೆ ಒಂದು 
ಷರತ್ತು ಮುಂದಿಟ್ಟು ಒಪ್ಪಿದ. ಮಗಳಿಗೆ ಹುಟ್ಟಿದ ಮಗುವನ್ನು ತನ್ನ 
ಬಳಿಗೇ ಬಿಟ್ಟು ಹೋಗಬೇಕೆಂಬುದು ಅವನ ಷರತ್ತಾಗಿತ್ತು. ಅರ್ಜುನನು 
ಆ ಷರತ್ತಿಗೆ ಒಪ್ಪಿ ಚಿತ್ರಾಂಗದೆಯನ್ನು ಮದುವೆಯಾದ. 

ಕೆಲಕಾಲದ ನಂತರ ಅರ್ಜುನ ಚಿತ್ರಾಂಗದೆಯರಿಗೆ ಒಬ್ಬ ಮಗ 
ಜನಿಸಿದ. ಮಗುವನ್ನು ಮತ್ತು ಚಿತ್ರಾಂಗದೆಯನ್ನು ಅಲ್ಲಿಯೇ ಬಿಟ್ಟು 
ನಂತರ ಬಂದು ಚಿತ್ರಾಂಗದೆಯನ್ನು ಕರೆದೊಯ್ಯವುದಾಗಿ ಹೇಳಿ ಅಲ್ಲಿಂದ 
ಹೊರಟ. 


42 / ಡ್ಮಾವಿಜಯಾ ಸುಬ್ಬರಾಜ್‌ 


ಮಣಿಪುರದಿಂದ ಹೊರಟು, ಕೃಷ್ಣನ ದ್ವಾರಕೆಗೆ ಬಂದು ಕೃಷ್ಣನನ್ನು 
ಮಾತಾಡಿಸಿದ. ಕೃಷ್ಣನಿಗೆ ಅರ್ಜುನ ಹೀಗೆ ಅಕಸ್ಮಾತ್‌ ಬಂದದ್ದು 
ಆಶ್ಚರ್ಯವಾದರೂ ಬಂದಿದ್ದಕ್ಕೆ ಸ೦ಂತೋಷಿಸಿದ. ಪ್ರೀತಿಯಿಂದ 
ಬರಮಾಡಿಕೊಂಡು ಸತ್ಕರಿಸಿದ. ಅರ್ಜುನ ತನ್ನ ತೀರ್ಥಯಾತ್ರೆಯ 
ಹಿ೦ದಿನ ಕಥೆಯನ್ನು ವಿವರಿಸಿದ. ಕೃಷ್ಣನಿಗೆ, ತನ್ನ ತ೦ಗಿ ಸುಭದ್ರೆಯನ್ನು 
ಅರ್ಜುನನನಿಗೆ ಪರಿಚಯ ಮಾಡಿಸಿದ. ಇಬ್ಬರೂ ಪರಸ್ಪರ ಪ್ರೀತಿಸಿದರು. 
ಮದುವೆಯಾಗಲು ಬಯಸಿದರು. ಆದರೆ ಕೃಷ್ಣನ ಅಣ್ಣ ಬಲರಾಮನಿಗೆ 
ಇದು ಒಪ್ಪಿಗೆಯಾಗಲಿಲ್ಲ. ಅವನಿಗೆ ಸುಭದ್ರೆಯನ್ನು ದುರ್ಯೋಧನನಿಗೆ 
ಕೊಡಬೇಕೆಂಬಾಸೆ. ಕೃಷ್ಣ ಮಾತ್ರ ಹೇಗಾದರೂ ಈ ಸಂಬಂಧವನ್ನು 
ತಪ್ಪಿಸಬೇಕೆಂದುಕೊ೦ಡ. ಅದಕ್ಕಾಗಿ ಅವನು ಅರ್ಜುನ ಸುಭದ್ರೆಯನ್ನು 
ಗುಟ್ಟಾಗಿ ತಪ್ಪಿಸಿಕೊ೦ಡು ಓಡಿಹೋಗಲು ಉಪಾಯ ಸೂಚಿಸಿದ. ಅರ್ಜುನ 
- ಸುಭದ್ರೆ ಕೃಷ್ಣನು ಹೇಳಿದಂತೆಯೇ ಮಾಡಿದರು. ನಂತರ ಅವರಿಬ್ಬರೂ 
ಮದುವೆಯಾದರು. ಬಲರಾಮನೂ ಕಡೆಗೆ ಒಪ್ಪಿ ವೈಭವದಿಂದ ವಿವಾಹ 
ಮಾಡಿಸಿದ. 

ದ್ವಾರಕೆಯಲ್ಲಿ ಕಲವು ದಿನಗಳಿದ್ದು. ತನ್ನ ದೇಶಾಂತರದ ಅವಧಿ 
ಮುಗಿದಿದ್ದರಿಂದ ಇಂದ್ರಪ್ರಸ್ಥಕ್ಕ ಮರಳಿದ. 

ಕೃಷ್ಣ ಆಗಾಗ ಇಂದ್ರಪಸ್ಥಕ್ಕೆ ಭೇಟಿಕೊಟ್ಟು ಎಲ್ಲರ ಯೋಗಕ್ಷೇಮ 
ವಿಚಾರಿಸಿಕೊಂಡು ಹೋಗುತ್ತಿದ್ದ ಪಾಂಡವರ ಏಳಿಗೆಯನ್ನು ನೋಡಿ 
ಹೆಮ್ಮೆ ಪಟ್ಟ 


ಕ್‌ 


ಮಹಾಭಾರತ / 43 


ಅಗ್ನಿಗೆ ಆಹುತಿಯಾದ ಖಾಂಡವ ವನ 


ಕೃಷ್ಣನು, ಪಾಂಡವರನ್ನು ತನ್ನ ಸೋದರತ್ತೆ ಕುಂತಿಯನ್ನು, 
ಸೋದರಿಯಾದ ದ್ರೌಪದಿಯನ್ನು ಕಾಣಲೆಂದು ಬಂದವನು ಸ್ವಲ್ಪ ದಿನ 
ಅಲ್ಲಿಯೇ ಉಳಿದುಕೊಂಡ. 

ಬೇಸಿಗೆಯ ದಿನಗಳಾಗಿದ್ದವು. ರಾಜಪರಿವಾರವೆಲ್ಲವೂ ಎಲ್ಲಿಯಾದರೂ 
ಹೊರಗೆ ನದಿ ತೀರಗಳೆಡೆಗೆ ಹೋಗಿ ನೀರಾಟಗಳಲ್ಲಿ ಸ್ವಲ್ಪ ಸಮಯ 
ಕಳೆದು ಬರಲು ಆಲೋಚಿಸಿ, ಹೊರಟು ಬಂದಿದ್ದರು. ಸಾಕಷ್ಟು ಹೊತ್ತು 
ನೀರಾಟದ ಸುಖ ಅನುಭವಿಸಿದರು. ಬೇರೆಲ್ಲರೂ ನೀರಾಟದಲ್ಲಿ 
ಮುಳುಗಿರುವಾಗ ಅರ್ಜುನ, ಕೃಷ್ಣರು ಸ್ವಲ್ಪ ದೂರ ಹೋಗಿ ಕುಳಿತು 
ಲೋಕಾಭಿರಾಮವಾಗಿ ಮಾತಾಡುತ್ತಿದ್ದರು. ಆಗ ತೇಜಸ್ವಿಯಾಗಿದ್ದ 
ಬ್ರಾಹ್ಮಣನೊಬ್ಬನು ಅವರನ್ನು ಸಮೀಪಿಸಿತನಗೆ ಸಹಾಯ ಮಾಡಬೇಕೆಂದು 
ಕೇಳಿಕೊಂಡ. ಅವನಿಗೆ ಬಂದಿರುವ ಕಷ್ಟವಾದರೂ ಏನೆಂದು 
ಎಚಾರಿಸಿದಾಗ ಆ ಬ್ರಾಹ್ಮಣನು, “ಅಯ್ಯಾ, ಖಾಂಡವ ವನದಲ್ಲ ಅಪಾರ 
ಸಂಖ್ಯೆಯಲ್ಲಿ ಹಾವುಗಳು, ಕ್ರೂರಮೃಗಗಳಿವೆ. ಅವುಗಳಿಂದ ನಮಗೆ 
ಬಹಳ ತೊಂದರೆಯಾಗಿದೆ. ನೀವು ಕೃಪೆಯಿಟ್ಟು ಅವುಗಳಿಗೆ ಬೆಂಕಿ 
ಇಟ್ಟು ನಾಶ ಮಾಡಿದರೆ ನಾವು ಯಾವುದೇ ತೊಂದರೆಯಿಲ್ಲದೆ ಯಾಗ 
ಯಜ್ಞಗಳನ್ನು ಮಾಡಿಕೊಳ್ಳಬಹುದು; ಯಾವುದೇ ಭಯವಿಲ್ಲದೆ ಈ 
ಕಾಡಿನಲ್ಲ ಜೀವಿಸಬಹುದು.” 

ಅರ್ಜುನ, ಕೃಷ್ಣರು ಬ್ರಾಹ್ಮಣನ ಕೋರಿಕೆಯನ್ನು ಪೂರೈಸಿದರು. 
ಬೆಂಕಿಯಿಂದ ತಪ್ಪಿಸಿಕೊಂಡು ಓಡಲು ಪ್ರಯತ್ನಿಸುತ್ತಿದ್ದ ಪ್ರಾಣಿಗಳನ್ನು 
ಬೇಟೆಯಾಡಿ ಕೂಂದರು. ಆದರೆ “ಮಯ' ಎಂಬ ರಾಕ್ಷಸನೊಬ್ಬ 
ಶರಣಾಗತನಾಗಿ ತನ್ನನ್ನು ಕೊಲ್ಲಬೇಡಿ ಎಂದು ಬೇಡಿಕೂಂಡ. ಕೃಷ್ಣ, 


44 /ಡಾ. ಏಜಯಾ ಸುಬ್ಬರಾಜ್‌ 


ಅರ್ಜುನರು ಅವನ ಮೇಲೆ ದಯೆ ತೋರಿ ಅವನಿಗೆ ಪ್ರಾಣಭಿಕ್ಷೆ ನೀಡಿದರು. 
ಮಯ ಕೃತಜ್ಞತೆಯಿಂದ ತುಂಬಿ ಹೋದ. ಅವರು ತನ್ನ ಮೇಲೆ 
ತೋರಿದ ದಯೆ, ಮಾಡಿದ ಉಪಕಾರಕ್ಕಾಗಿ ಎಂದಾದರೂ ತನ್ನಿಂದ 
ಸಹಾಯ ಬೇಕಾದರೆ ಆಜ್ಞಾಪಿಸಬೇಕೆಂದೂ, ತಾನೊಬ್ಬ ಅತ್ಯುತ್ತಮ 
ವಾಸ್ತುಶಿಲ್ಪಿಂಯೆ೦ದೂ, ಅದರಲ್ಲಿಯೂ ಸಜಾಬ'ವನಗಳನ್ನು 
ನಿರ್ಮಿಸುವುದರಲ್ಲಿ ತನಗೆ ಸಾಟಿಯಿಲ್ಲವೆಂದೂ ತನ್ನ ಬಗ್ಗೆ ಎಲ್ಲ 
ವಿವರಗಳನ್ನೂ ಪರಿಚಯವನ್ನೂ ತಿಳಿಸಿದ. ಮತ್ತೊಮ್ಮೆ ಕೃತಜ್ಞತೆ ಹೇಳಿ 
ಅಲ್ಲಿಂದ ಹೊರಟು ಹೋದ. ಕೃಷ್ಣ ಅರ್ಜುನರು ಮಯನ ಮಾತಿನಿಂದ 
ಸೋತು ಹೋದರು. ಅವನ ಕೌಶಲ್ಯ, ಪ್ರತಿಭೆಯ ಪ್ರಯೋಜನವನ್ನು 
ಎಂದಾದರೂ ಪಡೆದುಕೊಳ್ಳಲೇಬೇಕೆಂದು ಕೊಂಡರು. 


ಳ್ಳಿ 
ಳ್ಳಿ 


ಮಹಾಭಾರತ / 45 


ರಾಜಸೂಯ ಯಾಗ 


ಪಾಂಡವರು ಬಯಸಿದ್ದಲ್ಲವನ್ನು ಪಡೆದುಕೊಂಡರು. ತಾವು ಗಳಿಸಿದ 
ಜಯ, ಸಂಪತ್ತು ಅಭಿವೃದ್ಧಿ ಇವೆಲ್ಲವುಗಳ ಸಂಭ್ರಮವನ್ನು ಆಚರಿಸಲು 
ರಾಜಸೂಯ- ಯಾಗ ಮಾಡಬೇಕೆಂದುಕೊಂಡರು. ಅಲ್ಲದೆ ರಾಜಸೂಯ 
ಯಾಗದಿಂದ ತಮ್ಮ ಪಿತೃಪಿತಾಮಹರು ಅಥವಾ ಪೂರ್ವಜರು 
ಪುಣ್ಕಲೋಕವನ್ನು ಪಡೆಯುತ್ತಾರೆಂಬ ನಂಬಿಕೆಯೂ ಇದ್ದುದರಿಂದ, 
ಆದಷ್ಟು ಬೇಗ ಅದನ್ನು ಮಾಡಬೇಕೆಂದು ತೀರ್ಮಾನಿಸಿದರು. 

ಕೃಷ್ಣನೊಡನೆ ಇದರ ಸಂಬಂಧವಾಗಿ ಸಮಾಲೋಚನೆ ನಡೆಸಿದರು. 
ಜೊತೆಗೆ ಗುರುಹಿರಿಯರನ್ನು ಕಂಡು ಸಲಹ ಸೂಚನೆ, ಅಪ್ಪಣೆ ಪಡೆದು 
ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡರು. ಇ೦ದ್ರಪ್ರಸ್ಥವು ಅಪರ ಸ್ಪರ್ಗದಂತೆ 
ಕಂಗೊಳಿಸಿತು. ಅಗಲವಾದ, ಅಲಂಕೃತವಾದ ರಸ್ಕೆಗಳು, ಅದ್ಭುತವಾದ 
ಅರಮನೆಗಳು, ಅತಿಥಿಗೃಹಗಳು ನಿರ್ಮಾಣವಾದವು. ಎಲ್ಲ ರಾಜರಿಗೂ 
ಆಹ್ವಾನಗಳನ್ನು ಕಳಿಸಿದರು. ಕೌರವರಿಗೆ ಪ್ರತ್ಯೇಕವಾಗಿ, ವಿಶೇಷವಾಗಿ 
ವ್ಯವಸ್ಥೆ ಮಾಡಲಾಗಿತ್ತು 

ಆಹ್ವಾನಿತರೆಲ್ಲರೂ ರಾಜಸೂಯ ಯಾಗದ ವ್ಯವಸ್ಥೆ, ಅತಿಥಿ 
ಅಭ್ಯಾಗತರಿಗೆ ದೊರೆತ ಸತ್ಕಾರ, ನಗರಿಯ ಅಲಂಕಾರ, ಸುಂದರವೂ 
ಭವ್ಯವೂ ಆದ ಗೃಹಗಳು, ಅತಿಥಿಗೃಹಗಳು ಮೊದಲಾದವನ್ನೆಲ್ಲ ನೋಡಿ 
ಸ್ತ೦ಭಿಸಿ ಹೋದರು. ಪಾಂಡವರನ್ನು, ಅವರ ಔದಾರ್ಯ, ಸದ್ಗುಣ, 
ಸತ್ಕಾರಗಳನ್ನು ಮನಸಾರೆ ಹೊಗಳಿದರು. ಮಯನಿಂದ ನಿರ್ಮಿತವಾದ 
ಸಭಾಭವನಗಳ ಸಾಂದರ್ಯ, ಕೌಶಲ್ಯಗಳು ಮಾತಿಗೆ ಮೀರಿದ್ದಾಗಿತ್ತು. 
ರಾಜಸೂಯ ಯಾಗ ಮುಗಿದ ಮೇಲೆ, ಎಲ್ಲ ಅತಿಥಿ ಅಭ್ಯಾಗತರು, 


46 / ಡಾ. ವಿಜಯಾ ಸುಬ್ಬರಾಜ್‌ 


ಬ್ರಾಹ್ಮಣರು, ಖಷಿ ಮುನಿಗಳು ಪೂರ್ಣತೃಪ್ತಿಯೊಂದಿಗೆ ಹಿಂತಿರುಗಿದರು. 
ಪಾಂಡವರಂತೂ ಕೈತುಂಬಾ ದಾನ, ಧರ್ಮಗಳನ್ನು ಮಾಡಿ, ಎಲ್ಲರನ್ನೂ 
ತಣಿಸಿದರು. 

ಎಲ್ಲರೂ ಹಿಂತಿರುಗಿದರೂ ಕೌರವರಿಗೆ ಅಲ್ಲಿಂದ ಹೋಗಲು 
ಮನಸ್ಸಾಗಲಿಲ್ಲ. ಪಾಂಡವರ ಅರಮನೆ, ಸಭಾ ಭವನಗಳ ಕಣ್ಣು ಕುಕ್ಕುವ 
ಸೌಂದರ್ಯವಂತೂ ದುರ್ಯೋಧನನನ್ನು ಅಲ್ಲಿಂದ ಹೋಗಲು ಬಿಡಲೇ 
ಇಲ್ಲ. ಅವನು ಇನ್ನೂ ಕೆಲವು ದಿನ ಅಲ್ಲಿಯೇ ಇರಬೇಕೆಂದು ಯೋಚಿಸಿದ. 
ಪಾಂಡವರ ಏಳಿಗೆ, ಅವರ ಸಿರಿ ಸಂಪತ್ತು ಅವನಲ್ಲಿ ಅಸೂಯೆಯನ್ನು 
ಹೆಚ್ಚಿಸಿತ್ತು. ಪಾಂಡವರನ್ನು ತುಳಿದು ಹಾಕಬೇಕೆಂದು, ಅವರು 
ಮೇಲೇಳದಂತೆ ಮಾಡಬೇಕೆಂದು ಹೂಸ ಹೂಸ ತಂತ್ರಗಳನ್ನು 
ಯೋಚಿಸುತ್ತಲೇ ಇದ್ದರು. 

ದುರ್ಯೋಧನ ಒಮ್ಮೆ ಬಿಡುವಾಗಿ, ಅರಮನೆಯನ್ನು ಅದರ 
ಅಂದಚೆಂದಗಳನ್ನು ಮತ್ತೊಮ್ಮೆ ನೋಡಬೇಕೆಂದು ಹಾಗೆಯೇ ಒಳಗೆಲ್ಲ 
ಅಡ್ಡಾಡಿ ಬರುತ್ತಿದ್ದ. ಅರಮನೆಯ ಅ೦ಗುಲಂಗಲವೂ ಅತ್ಯದ್ಭುತವಾಗಿತ್ತು 
ವಿಶೇಷವಾಗಿ ಸಭಾಭವನದ ರಚನೆಯಂತು ವಿವರಿಸಲು ಸಾಧ್ಯವೇ ಇರಲಿಲ್ಲ. 
ಗಾಜಿನ ಭವನವಾಗಿದ್ದ ಅದರಲ್ಲ ಯಾವುದು ವಾಸ್ತವ, ಯಾವುದು 
ಭ್ರಮೆ ಎಂಬುದೇ ತಿಳಿಯುತ್ತಿರಲಿಲ್ಲ. ಅವನು ಹಾಗೆಯೇ ನೋಡುತ್ತ 
ಒಂದೆಡೆಗೆ ಬಂದ. ಅಲ್ಲಿ ಮೆಟ್ಟಿಲುಗಳಿದ್ದವು. ಅದರ ಕೆಳಗಡೆ ಒಂದು 
ಕೊಳವಿದ್ದಂತೆ ಕಾಣಿಸಿತು. ಪಾಪ ದುರ್ಯೋಧನ ನೀರಿದೆಯೆಂದು 
ಬಲು ಎಚ್ಚರಿಕೆಯಿಂದ ಪಂಚೆಯನ್ನು ಸ್ವಲ್ಪ ಮೇಲಕ್ಕೆ ಎತ್ತಿ ಕಟ್ಟ ನೀರಿಗೆ 
ಇಳಿದ. ಆದರೆ ಆಶ್ಚರ್ಯ ಅಲ್ಲಿ ನೀರೇ ಇರಲಿಲ್ಲ. ಅವನಿಗೆ ಏಕಕಾಲದಲ್ಲಿ 
ಆಶ್ಚರ್ಯವೂ ನಾಚಿಕೆಯೂ ಆಯಿತು. ಅದು ನೀರಿನ ಭ್ರಮೆಯಾಗಿತ್ತು 

ಮತ್ತೊಂದು ದಿನ, ಇನ್ನೊಂದು ಭಾಗದಲ್ಲಿಯೂ ಇದೇ ರೀತಿ ಇತ್ತು 
ಇವನ ಹಿ೦ದಿನ ಅನುಭವ ನೆನಪಾಗಿ ಈಗ ತಾನು ಬಹಳ 
ಬುದ್ಧಿವಂತಿಕೆಯಿ೦ದ, ನಿರಾತಂಕವಾಗಿ ಮೆಟ್ಟಿಲು ಇಳಿದ. ನೀರಿಲ್ಲವೆಂದು 
ನಿರಾಳವಾಗಿ ಇಳಿದು ಹೆಜ್ಜೆಯಿಟ್ಟದ್ದೇ, ನೀರೆಲ್ಲವೂ ಸಿಡಿದು ಮುಖಕ್ಕೆ 


ಮಹಾಭಾರತ / 47 


ಹಾರಿತು. ಬಿದ್ದು ಮೈಯೆಲ್ಲ ಒದ್ದೆ ಮಾಡಿಕೊಂಡ. ತುಂಬಾ 
ಅವಮಾನವಾಯಿತು. ಸಾಲದ್ದಕ್ಕೆ ಆಕಸ್ಮಿಕವಾಗಿ ಅದೇ ಸಮಯಕ್ಕೆ ಆ 
ಕಡೆ ಬಂದ ದ್ರೌಪದಿ ಇದನ್ನೆಲ್ಲ ನೋಡಿ ಬಿದ್ದು ಬಿದ್ದು ನಕ್ಕಳು. ಇದರಿಂದ 
ಇನ್ನಷ್ಟು ಕುದಿದು ಹೋದ. ಈ ದ್ರೌಪದಿಯಿಂದ ಆದ ಅವಮಾನಕ್ಕೆ 
ಸರಿಯಾಗಿ ಪಾಠ ಕಲಿಸಬೇಕೆಂದು ಆಗಲೇ ನಿರ್ಧಾರ ಮಾಡಿದ. ತನ್ನನ್ನು 
ನೋಡಿ ನಕ್ಕಿದ್ದಷ್ಟೇ ಅಲ್ಲ, ಅವನನ್ನು ಅವನ ಅಪ್ಪನಂತೆ ಕುರುಡ ಎಂದದ್ದು, 
ಇನ್ನಷ್ಟು ಅಸಮಾಧಾನಕ್ಕೆ ಕಾರಣವಾಯಿತು. ತನ್ನ ನೋವನ್ನೆಲ್ಲ ತನ್ನ 
ಆಪ್ತ ಸಚಿವನಂತಿದ್ದ ಮಾವ ದುಷ್ಪ ಶಕುನಿಯೊಂದಿಗೆ ಹಂಚಿಕೊಂಡ. 

ಸೋದರಳಿಯನ ಮಾತುಗಳನ್ನೆಲ್ಲ ಕೇಳಿಸಿಕೊಂಡು ಅವನ ನೋವನ್ನೆಲ್ಲ 
ಅರ್ಥಮಾಡಿಕೊಂಡು ಸಮಾಧಾನ ಹೇಳಿದ ಮತ್ತು ತಾನು ಪಾಂಡವರನ್ನು 
ನಾಶಮಾಡಲು ಉಪಾಯವೊಂದನ್ನು ಯೋಚಿಸುತ್ತಿರುವುದಾಗಿ ಹೇಳಿದನು. 

ದುರ್ಯೋಧನನಿಗೆ ನೆಮ್ಮದಿಯಿಂದ ನಿದ್ದೆ ಮಾಡಲಾಗಲಿಲ್ಲ. ಅವನ 
ತಲೆತುಂಬ ಪಾಂಡವರ ಯೋಚನೆಯೇ ತುಂಬಿಕೊಂಡಿತ್ತು. ಶಕುನಿ 
ಮತ್ತೊಮ್ಮೆ ಅವನ ಬಳಿಗೆ ಬಂದು. “ದುರ್ಯೋಧನ, ಇನ್ನೂ ನಿನ್ನ 
ಯೋಚನೆಯನ್ನು ಬಿಟ್ಟಂತಿಲ್ಲ. ಈ ಸಲದ ಉಪಾಂಯದಿಂದ 
ಖಂಡಿತವಾಗಿಯೂ ಪಾಂಡವರು ಭಿಕಾರಿಗಳಾಗುತ್ತಾರೆ. ಅವರು 
ನಾಶವಾಗುವುದನ್ನು ನೀನು ನೋಡಿಯೇ ನೋಡುತ್ತೀ? ನನ್ನಲ್ಲಿ ನಂಬಿಕೆ 
ಇಡು” ಎಂದ. ಆದರೆ ದುರ್ಯೋಧನ ದುಃಖಿಸುತ್ತ "ಇಲ್ಲ ಮಾವ, 
ನನಗೆ ಇನ್ನು ಕಾಯುವ ಸಹನೆಯಿಲ್ಲ. ಹೋಗಿ ಅವರ ಮೇಲೆ ಆಕ್ರಮಣ 
ಮಾಡಿ ಮುಗಿಸಿ ಬರುತ್ತೇನೆ. ಅವರ ರಾಜ್ಯವನ್ನು ಗೆದ್ದು ಬರುತ್ತೇನೆ” 
ಎಂದು ಆತುರ ತೋರ್ಪಡಿಸಿದ. ಶಕುನಿ ಬುದ್ಧಿವಾದದ ದನಿಯಲ್ಲಿ, 
"ದುರ್ಯೋಧನ ಕೋಪದಲ್ಲಿ ಏನೇನೋ ಮಾಡಲು ಹೊರಟಿದ್ದೀಯ. 
ನಿನಗೆ ಪಾಂಡವರ ಶಕ್ತಿ ಸಾಮರ್ಥ್ಯಗಳು ತಿಳಿದಿಲ್ಲ. ವಿವೇಚನೆಯಿಲ್ಲದೆ, 
ಅವರನ್ನು ಗೆಲ್ಲಲು ಹೋಗಿ ಅವರೇ ಗೆಲ್ಲುವಂತೆ ಮಾಡಿ ಬರುತ್ತೀಯ. 
ಅವರ ರಾಜ್ಯ ನಿನಗೆ ಬರುವುದಿರಲಿ, ನಿನ್ನ ರಾಜ್ಯವೇ ಅವರದಾಗುತ್ತದೆ. 
ಅಂಥ ಮೂರ್ಯ ಕೆಲಸಕ್ಕೆ ಕ್ಕ ಹಾಕಬೇಡ. ನಾನು ಸೂಚಿಸಿದಂತೆ 


48 / ಡಾ. ವಿಜಯಾ ಸುಬ್ಬರಾಜ್‌ 


ಅವರನ್ನು ದ್ಯೂತಕ್ಕೆ ಕರೆ, ಯುಧಿಷ್ಠಿರನಿಗೆ ದೂತ್ಯವೆ೦ದರೆ ಪ್ರಾಣ. ಆದ್ದರಿಂದ 
ಆಡಲು ಆಹ್ವಾನ, ಅವಕಾಶಗಳು ಬಂದರೆ ಖಂಡಿತವಾಗಿಯೂ 
ತಪ್ಪಿಸಿಕೊಳ್ಳಲಾರ. ಅಲ್ಲದೆ ರಾಜನಾಗಿದ್ದು ದ್ಯೂತವನ್ನು ನಿರಾಕರಿಸುವುದೆಂದರೆ 
ರಾಜತ್ತಕ್ಕೆ ಅವಮಾನ ಮತ್ತು ಹೇಡಿತನದ ಸಂಕೇತವೆಂದು ಭಾವಿಸುತ್ತಾನೆ” 
ಎಂದು ಮನವೊಲಿಸಿದ. | 

ದುರ್ಯೋಧನನಿಗೆ ಇದರಿಂದ ಸಂತೋಷವಾಯಿತು. ಧೃತರಾಷ್ಟ್ರನ 
ಬಳಿಗೆ ಹೋಗಿ ತನ್ನ ಉಪಾಯವನ್ನು ಹೇಳಿದ. ಧೃತರಾಷ್ಟನಿಗೆ ಇದರ 
ಪರಿಣಾಮಗಳು ಏನಾಗುತವೆಂದು ತಿಳಿದಿದ್ದೂ ಜ್‌ ಸಂತೋಷಕ್ಕಾಗಿ 
ಒಪ್ಪಿಗೆ ನೀಡಿದ. 

ಭೀಷ್ಮ ದ್ರೋಣ, ವಿದುರಾದಿಗಳಿಗೆ ಈ ದ್ಯೂತದ ವಿಚಾರ ಹಿಡಿಸಲಿಲ್ಲ. 
ಇದೆಲ್ಲ ಆ ಶಕುನಿಯ ಕುತಂತ್ರವೇ ಇರಬೇಕೆಂದು ಅನಿಸಿತು. 
ಧೃತರಾಷ್ಟ್ರನಿಗೂ ಸ್ತ ದ್ಯೂತದಾಟಕ್ಕೆ ಅನುಮತಿ ಕೊಡಬೇಡವೆಂದು 
ಹೇಳಿದ. ಆದರೆ ಧೃತರಾಷ್ಟ್ರ ಕೇಳಿಸಿಕೊಳ್ಳಲಿಲ್ಲ ಮಗನ ಮೇಲಿನ ಪ್ರೀತಿ 
ಹೃದಯದಿಂದಲೂ ಕುರುಡಾಗಿಸಿತ್ತು. 

ವಿದುರ ವಿಧಿಯಿಲ್ಲದೆ ಸುಮ್ಮನಾದ. ಆದರೆ ಅವನೇ ಯುಧಿಷ್ಠಿರನನ್ನು 
ಜೂಜಿಗೆ ಆಹ್ವಾನಿಸಲು ಹೋಗಬೇಕಾಗಿ ಬಂದುದು ಮತ್ತೂ 
ದುರಂತವೆನಿಸಿತು. 

ಎದುರ ಧೃತರಾಷ್ಟ್ರನ ಆಜ್ಞೆ ಮೇರೆಗೆ ಇಂದ್ರಪ ಪ್ರಸ್ಥವನ್ನು ತಲುಪಿದ. 
ಯುಧಿಷ್ಠಿರನನ್ನು ಕಂಡು ಜೂಜಿನ ವಿಚಾರ ತಿಳಿಸಿದ ಸಾತಿ; ಜೂಜಿಗೆ 
ಆಹ್ವಾನ ಬಂದದ್ದನ್ನು ತಿಳಿದು ಯುಧಿಷ್ಠಿರನಿಗೆ ಒಪ್ಪಬೇಡವೆಂದು ಬುದ್ಧಿ 
ಹೇಳಿದಳು. ಅವನ ಸಹೋದರರೂ ಜೂಜಿನ ಸಹವಾಸ ಬೇಡವೇ 
ಬೇಡವೆಂದರು. ಆದರೆ ಧರ್ಮರಾಯನಿಗೆ ಜೂಜಿನ ಚಪಲದಿಂದಾಗಿ 
ಬೇಡವೆಂದು ನಿರಾಕರಿಸಲು ಸಾಧ್ಯವೇ ಆಗಲಿಲ್ಲ. 

ಕುಂತಿಗೆ ಬೇರೇನೂ ಹೇಳಲು ತೋಚಲಿಲ್ಲ. ಪಾಂಡವರು 
ದ್ರೌಪದಿಯೊಡನೆ ಹಸ್ತಿನಾಪುರಕ್ಕೆ ನಡೆದರು. ಅಲ್ಲಿ ಭೀಷ್ಮ ವಿದುರ 
ಮತ್ತು ಇನ್ನೂ ಅನೇಕ ಪಾಂಡವರ ಕ್ಷೇಮಚಿಂತಕರು ಯುಧಿಷ್ಠಿರನನ್ನು 


ಮಹಾಭಾರತ / 49 


ಎಚ್ಚರಿಕೆಯಿಂದಿರಲು ಸೂಚಿಸಿದರು. ಯಾಕೆಂದರೆ ಶಕುನಿಗೆ ದಾಳಗಳನ್ನು 
ಹೇಗೆಂದರೆ ಹಾಗೆ ಉರುಳಿಸುವ ಮಂತ್ರಶಕ್ತಿ ಇತ್ತು. ತಮಗೆ ಅನುಕೂಲ 
ಆಗುವ ಹಾಗೆ ದಾಳಗಳನ್ನು ಉರುಳಿಸಬಲ್ಲವನಾಗಿದ್ದ. ಆದರೆ ಯುಧಿಷ್ಠಿರ 
ಇದ್ಯಾವುದರ ಬಗ್ಗೆಯೂ ತಲೆ ಕೆಡಿಸಿಕೊಳ್ಳಲಿಲ್ಲ. ಅವನು ಈ ದ್ಯೂತದ 
ಆಟಕ್ಕೆ ಪೂರ್ತಿಯಾಗಿ ಸಿದ್ಧನಾಗಿ ಬಂದಿದ್ದ ಸವಾಲಿಗೆ ಎದೆಯೊಡ್ಡಿದ್ದ. 

ಆಟಕ್ಕೆ ಒಂದು ನಿಶ್ಚಿತವಾದ ದಿನವನ್ನು ಗೊತ್ತು ಮಾಡಿದರು. 
ದುರ್ಯೋಧನ, ಶಕುನಿ, ದುಶ್ಶಾಸನ ಒ೦ದು ಕಡೆಗೆ, ಪಾಂಡವ ಸೋದರರು 
ಮತ್ತೊಂದು ಕಡೆಗೆ ಇದ್ದರು. ಆಟ ಪ್ರಾರಂಭವಾಯಿತು. ಸೋದರರ 
ಪರವಾಗಿ ಯುಧಿಷ್ಠಿರ, ದುರ್ಯೋಧನ, ದುಶ್ಕಾಸನರ ಪರವಾಗಿ ಶಕುನಿ 
ಆಡತೊಡಗಿದರು. ಯುಧಿಷ್ಠಿರನಿಗೆ ಇದ್ದಕ್ಕಿದ್ದಂತೆ ಅನುಮಾನವಾಗಿ 
ಯೋಚಿಸಿದ, ಶಕುನಿಯನ್ನು ನಂಬುವ ಹಾಗಿಲ್ಲ. ಆಟದಲ್ಲಿ ಅವನು 
ಮೋಸ ಮಾಡಿದರೂ ಮಾಡಬಹುದು ಎನಿಸಿ ಆಟಕ್ಕೆ ಮೊದಲು 
ಶಕುನಿಯನ್ನು “ಮಾವ ಆಟದಲ್ಲಿ ಮೋಸಗೀಸ ಇಲ್ಲ ತಾನೇ?” ಎಂದು 
ಕೇಳಿದ. 

ಶಕುನಿ ನಗುತ್ತಾ, “ಯುಧಿಷ್ಠಿರ, ಮೋಸದ ಪ್ರಶ್ನೆ ಎಲ್ಲಿ ಬಂತು. 
ಎಲ್ಲರ ಮುಂದೆ, ಕಾಣುವಂತೆ ದಾಳಗಳನ್ನು ಬಯಸಿದ ಸಂಖ್ಯೆಗೆ 
ಎಸೆಯುತ್ತೇವೆ. ಹೀಗಿರುವಾಗ ಮೋಸವಾಗುತ್ತದೆಂದು ಹೇಗೆ ಯೋಚಿಸಿದೆ?” 
ಎಂದು ಪ್ರಾಮಾಣಿಕನಂತೆ ಮಾತನಾಡಿದ. 

ಯುಧಿಷ್ಠಿರ ಮತ್ತೇನೂ ಹೇಳಲಿಲ್ಲ. ಶಕುನಿ ಪಣಕ್ಕೆ ವಸ್ತುಗಳನ್ನು 
ಇರಿಸಿ ದಾಳಗಳನ್ನು ಎಸೆಯತೊಡಗಿದ. ಪ್ರತಿ ಸಲವೂ ಶಕುನಿಯೇ 
ಗೆಲ್ಲುತ್ತಿದ್ದ. ಅದರೊಂದಿಗೆ ಪಣಕ್ಕಿಟ್ಟ ವಸ್ತುಗಳೂ ಅವನಿಗೇ ಸೇರಿದವು. 

ಯುಧಿಷ್ಠಿರ ಒಂದೊಂದಾಗಿ, ಹಸುಗಳು, ಕುದುರೆಗಳು, ಆನೆಗಳು, 
ಸೈನ್ಯ, ಪ್ರಜೆಗಳು ಹೀಗೆ ಎಲ್ಲವನ್ನೂ ಕಳೆದುಕೊಂಡ. ಆದರೂ ಆಟ 
ನಿಲ್ಲದೆ ಮುಂದುವರಿಯಿತು. ಶಕುನಿ ಯುಧಿಷ್ಠಿರನನ್ನು ಪ್ರಚೋದಿಸುತ್ತಿದ್ದ; 
ಹಂಗಿಸುತ್ತಿದ್ದ. ಆಟ ಬಿಟ್ಟು ಹೋಗುವುದು ಹೇಡಿತನವೆ೦ದೂ ಟೀಕೆ 
ಮಾಡಿದ. ಇದರಿ೦ದ ಯುಧಿಷ್ಠಿರ, ತನ್ನ ಬಳಿ ವಸ್ತುಗಳು ಪಣಕ್ಕಿಡಲು 


50 /ಡಾ. ವಿಜಯಾ ಸುಬ್ಬರಾಜ್‌ 


ತಿ 


| 


ತಾರಾ 


ಮ್ಮನ್ನೇ ಒಡ್ಡಿಕೊಂಡು, ಒಬ್ಬೊಬ್ಬರನ್ನೂ ಆಟದಲ್ಲಿ 
ತನ್ನನ್ನೂ ಸೇರಿದಂತೆ ಸೋತು ಹೋದ. 

ದುಷ್ಟ ಶಕುನಿ, ಯುಧಿಷ್ಠಿರನ ಸೋಲನ್ನು ಕಂಡು ಹಿಗ್ಗುತ್ತಿದ್ದ. 
``ಯುಧಿಷ್ಠಿರ, ಪಾಪ! ನಿನ್ನನ್ನು ನೋಡಿದರೆ ಕನಿಕರವೆನಿಸುತ್ತದೆ. ಈಗ 
ಪೂರ್ತಿಯಾಗಿ ಭಿಕ್ಬುಕನಾಗಿ ಬಿಟ್ಟಿದ್ದೀಯೆ. ನಿನ್ನ ಬಳಿ ಇನ್ನು ಆಡಲು 
ಪಣಕ್ಕೆ ದ್ರೌಪದಿ ಹೊರತು ಬೇರೇನೂ ಇಲ್ಲ. ನೋಡು ಅವಳನ್ನು 
ಪಣಕ್ಕಿಡು. ಒಂದು ವೇಳ ಈ ಬಾರಿ ಅದೃಷ್ಟವಶಾತ್‌ ಗೆದ್ದರೆ 
ಕಳೆದುಕೊಂಡದ್ದನ್ನೆಲ್ಲ ಹಿಂದಕ್ಕೆ ಪಡೆಯಬಹುದು'' ಎಂದು 
ಹುರಿದುಂಬಿಸಿದ. 

ಇಷ್ಟುದರೂ ಯುಧಿಷ್ಠಿರ ಪಾಠ ಕಲಿಯಲಿಲ್ಲ. ಬದಲಾಗಿ ಶಕುನಿ 
ಯೊಡ್ಡಿದ ಪ್ರಲೋಭನೆಗೆ ಬಿದ್ದ. ಶಕುನಿ ಈ ಬಾರಿಯೂ ದಾಳಗಳನ್ನು 
ಎಸೆದ. ಸಂತೋಷದಿಂದ ಕೂಗುತ್ತ "ಓಹ್‌ ನಾನೇ ಗೆದ್ದೆ. ಅಯ್ಯೋ 
ದ್ರೌಪದಿಯನ್ನೂ ಸೋತೆಯಲ್ಲ?” ಎಂದು ನಗುತ್ತ ಹೇಳಿದ. 


4s 


( 


ಮಹಾಭಾರತ / 51 


ದುರ್ಯೋಧನನ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ವಿದುರನ ಕಡೆ 
ತಿರುಗಿ ಹೇಳಿದ. “ಹೋಗು ದ್ರೌಪದಿಯನ್ನು ಕರದು ತಾ” ಎಂದು 
ಹಿರಿತನ, ಪದವಿಗಳ ಬಗ್ಗೆ ಒಂದಿಷ್ಟೂ ಗೌರವವಿಲ್ಲದೆ ಆದೇಶಿಸಿದ. 
ವಿದುರನಿಗೆ ಕೋಪ ತಡೆಯಲಾಗಲಿಲ್ಲ. “ದುರ್ಯೋಧನ ನಿಜವಾಗಿಯೂ 
ನಿನ್ನ ತಲೆ ಕೆಟ್ಟಿದೆ. ಅಹಂಕಾರ, ಗರ್ವದ ಅಮಲು ನೆತ್ತಿಗೇರಿದೆ. 
ಖಂಡಿತವಾಗಿಯೂ ನಿನಗೆ ಉಳಿಗಾಲವಿಲ್ಲ. ನಿನ್ನ ವಿನಾಶ ಹತ್ತಿರ ಬಂದಿದೆ. 
ಕುರುವಂಶದ ಸೊಸೆಯನ್ನು ಎಳೆದು ತಾ ಎಂದು ಹೇಳಲು ನಿನಗೆ 
ಎಷ್ಟು ಧೈರ್ಯ! ಅವಳನ್ನು ಹೀಗೆ ಅವಮಾನ ಮಾಡುವುದು ಸರಿಯಲ್ಲ. 
ನಿನ್ನ ಮೂರ್ಯ್ವತನವನ್ನು ಸಾಕು ಮಾಡು” ಎಂದು ವಿದುರ ಅಬ್ಬರಿಸಿ, 
ಎಚ್ಚರಿಸಿದ. 

ದುರ್ಯೋಧನ ವಿದುರನ ಮಾತನ್ನು ಲೆಕ್ಕಿಸಲೇ ಇಲ್ಲ. ವಿದುರನನ್ನು 
ಬಿಟ್ಟು ತನ್ನ ಸಾರಥಿಯಾಗಿದ್ದ ಪ್ರಾತಿಕಾಮಿಯನ್ನು ಕರೆದು, “ಹೋಗು, 
ಈ ಕೂಡಲೇ ದ್ರೌಪದಿಯನ್ನು ಕರೆದು ತಾ. ಅವಳು ತಾನಾಗಿ 
ಬರಲಿಲ್ಲವಾದರೆ ನೀನೇ ಬಲವಂತದಿಂದ ಎಳೆದುಕೊಂಡು ಬಾ” ಎಂದು 
ಆದೇಶಿಸಿದ. 


52 / ಡಾ. ಫಜಯಾ ಸುಬ್ಬರಾಜ್‌ 


ಪ್ರಾತಿಕಾಮಿ, ದುರ್ಯೋಧನನ ಆಜ್ಞೆಯಂತೆ ದ್ರೌಪದಿಯ ಅರಮನೆಗೆ 
ಬಂದು ವಿನಯದಿಂದಲೇ, “ಮಹಾರಾಣಿಯವರೇ, ಕ್ಷಮಿಸಿ, ತಾವು 
ಸಭೆಗೆ ಬರಬೇಕೆಂದು ಆದೇಶಿಸಿದ್ದಾರೆ. ಯುಧಿಷ್ಠಿರ ಪ್ರಭುಗಳು ತಮ್ಮನ್ನು 
ಜೂಜಿನಲ್ಲಿ ಪಣವಿಟ್ಟು ಸೋತಿದ್ದಾರೆ. ಈಗ ತಾವು ದುರ್ಯೋಧನನ 
ವಸ್ತುವಾಗಿರುವುದರಿಂದ ತಮ್ಮನ್ನು ಬರಲು ಹೇಳಿದ್ದಾರೆ. ಇನ್ನು ಮುಂದೆ 
ತಾವು ಅವರ ಸೇವೆಯಲ್ಲಿ ಇರುತ್ತೀರಿ” ಎ೦ದು ವಿನಯದಿಂದ ತಿಳಿಸಿದ. 

ಸುದ್ದಿಯನ್ನು ಕೇಳಿದ ದ್ರೌಪದಿ ದಿಗ್ಭಾಂತಳಾದಳು. ಯುಧಿಷ್ಠಿರನಿಗೆ 
ನನ್ನನ್ನು ಪಣವಾಗಿಡಲು ಏನು ಹಕ್ಕಿದೆ? ಎಂದು ತನ್ನಲ್ಲೇ ಯೋಚಿಸಿದಳು. 
ನಂತರ ಪ್ರಾತಿಕಾಮಿಯ ಕಡೆ ತಿರುಗಿ, “ಪ್ರಾತಿಕಾಮಿ ಪಣವಿಡಲು ನನ್ನನ್ನು 
ಬಿಟ್ಟರೆ ಬೇರೇನೂ ಇರಲಿಲ್ಲವೆ?” ಎಂದು ವಿಚಾರಿಸಿದಳು. 

ಪ್ರಾತಿಕಾಮಿ ವಿನಯದಿಂದ, “ಇಲ್ಲ ಮಹಾರಾಣಿಯವರೇ, ಎಲ್ಲವನ್ನೂ 
ಸೋತು. ಕಡೆಗೆ ಏನೂ ಉಳಿಯದಿದ್ದಾಗ ಅಸಹಾಯಕರಾಗಿ, ವಿಧಿಯಿಲ್ಲದೆ 
ತಮ್ಮನ್ನು ಪಣಕ್ಕೊಡ್ಡಿದರು. ತಮ್ಮನ್ನೂ ಮೊದಲೇ ಸೋತು ಬಿಟ್ಟಿದ್ದರು” 
ಎಂದ. 

ದ್ರೌಪದಿ ಪ್ರಾತಿಕಾಮಿಯ ಜೊತೆ ಹೋಗಲು ತಿರಸ್ಕರಿಸಿದಳು. ಪ್ರಾತಿಕಾಮಿ 
ಹಿಂತಿರುಗಿದ. ದುರ್ಯೋಧನ ಈಗ ತನ್ನ ತಮ್ಮ ದುಶ್ಕಾಸನನನ್ನು 
ಕಳಿಸಿದ. ದುಶ್ಯಾಸನ ಅಣ್ಣನ ಮಾತಿಗೆ ಪ್ರತಿ ಹೇಳದೆ ಹೋಗಿ 
ಬಲವಂತದಿಂದ ಎಳೆದು ತಂದ. 

ದುರ್ಯೋಧನ ಗೆಲುವಿನ ಅಟ್ಟಹಾಸದಿಂದ ಅವಳ ಕಡೆ ನೋಡುತ್ತಾ, 
"ಎಲೈ ಸುಂದರ ಹೆಣ್ಣೆ, ಈಗ ನೀನು ನನ್ನ ದಾಸಿ, ನಾವು ಹೇಳಿದಂತೆ 
ಇನ್ನು ಮುಂದೆ ನಡೆದುಕೊಳ್ಳಬೇಕು” ಎಂದು ಹೇಳಿದ. 


ಮಹಾಭಾರತ / 53 


ದ್ರೌಪದಿ ಸುಮ್ಮನಿರಲಿಲ್ಲ. ಉಗ್ರವಾಗಿ ಕೇಳಿದಳು. “ನಾನು ನಿನ್ನ 
ದಾಸಿಯೆಂದು ಹೇಗೆ ಹೇಳುವೇ? ಯುಧಿಷ್ಠಿರ ತನ್ನನ್ನೇ ಸೋತ ಮೇಲೆ, 
ನನ್ನನ್ನು ಸೋಲುವ ಹಕ್ಕು ಅವನಿಗೆಲ್ಲಿದೆ? ನನ್ನ ಮೇಲೆ ಯಾವುದೇ 
ಬಗೆಯಲ್ಲಿ ಅವನ ಹಕ್ಕಿರಲು ಸಾಧ್ಯವಿಲ್ಲವಲ್ಲವೇ?'' ಎಂದಳು. 
ದ್ರೌಪದಿಂಶು ಕೋಪ, ಪ್ರಾರ್ಥನೆ ಂರರಾವುದರಿಂದಲೂ 
ಪರಿಣಾಮವಾಗಲಿಲ್ಲ. ಭೀಷ್ಮ ದ್ರೋಣ, ವಿದುರ, ಧೃತರಾಷ್ಟ್ರಾದಿಗಳೂ 
ಅಸಹಾಯಕರಂತೆ ಕೈಕಟ್ಟಿ ಕುಳಿತಿದ್ದರು. ನ ತಲೆ ತಗಿಸಿದ್ದರು. 
ಪಾಂಡವ ಆ ಷ್ಟಿ ಇದೇ ಸ್ಥಿತಿ೦ರರಾಗಿ ತ್ತು. ತಾವೇ 
ಗುಲಾಮರಾಗಿರುವಾಗ ತಮ್ಮ ಮಡದಿಯ ಅಸಹಾಯಕತೆಗೆ ಹೇಗೆ 
ತಾನೇ ಮುಂದೆ ಬಂದು ಸಹಕರಿಸಿಯಾರು? ಭೀಮನಿಗೆ ರೋಷ 
ಉಕ್ಕಿ ಬಂದರೂ ಯುಧಿಷ್ಠಿರನ ಧರ್ಮದ ಮುಂದೆ ತೆಪ್ಪಗಾಯಿತು. 
ದುರ್ಯೋಧನ ನಾಚಿಕೆಯಿಲ್ಲದೆ, ದ್ರೌಪದಿಯನ್ನು ಬಂದು ತನ್ನ 
ತೊಡೆಯ ಮೇಲೆ ಕುಳಿತುಕೊಳ್ಳಲು ಆಹ್ವಾನಿಸಿದ. ತನ್ನ ರಾಣಿಯಾಗುವಂತೆ 
ಒತ್ತಾಯಿಸಿದ ದ್ರೌಪದಿ ಅವನನ್ನು ಅವಾಚ್ಯ ಶಬ್ದಗಳಿಂದ ಬೈದಳು. 
ಇದರಿಂದ ಉದಿಕ್ಷನಾದ ದುರ್ಯೋಧನ, ತನ್ನ ತಮ ಮ ದುಶ್ಕಾಸನನನ್ನು 
ಕರೆದು ದ್ರೌಪದಿಯನ್ನು ನಿರ್ವಸ್ತಳನ್ನಾಗಿ 6 ಹೇಳಿದ 
ದುರ್ಯೋಧನನ ಈ ತ ನಡವಳಿಕೆ ಸಭಾಸದರನ್ನು, 
ಹಿರಿಯರನ್ನು ದಿಗ್ಗಮಗೊಳಿಸಿತು. ಅವರೆಲ್ಲ ಅವನಿಗೆ ಬುದ್ಧಿ ಹೇಳಿದರು. 
ಧೃತರಾಷ್ಟ್ರನೂ ಮಗನಿಗೆ ವಿವೇಕ ಹೇಳಿದನು. ಕುರುವಂಶದ ಸೊಸೆಯನ್ನು 
ಈ ರೀತಿ ಅವಮಾನ ಮಾಡುವುದು ಸರಿಯಲ್ಲವೆಂದು ತಿಳಿಸಿ ಹೇಳಿದ. 
ಅವರೆಲ್ಲ ಎಷ್ಟೇ ಬೇಡವೆಂದು ಕೂಗಿ ಹೇಳುತ್ತಿದ್ದರೂ ದುರ್ಯೋಧನ, 
ದುಶ್ಯಾಸನ ಅವಳ ಸೀರೆಗೆ ಕೈ ಹಾಕಿ ಎಳೆದ. ದ್ರೌಪದಿಗೆ ಏನು ಮಾಡಲೂ 
ತೋಚಲಿಲ್ಲ. ಕೃಷ್ಣನೇ ತನ್ನ ಕಡೆಯ ಭರವಸೆ ಎಂದು ಅವನನ್ನು 
ಮೊರ ಹೊಕ್ಕಳು. ಆರ್ತಳಾಗಿ ಪ್ರಾರ್ಥಿಸಿದಳು. ಅವಳಿಗೆ ಇನ್ನು 
ಸಹಿಸಿಕೊಳ್ಳುವುದು ಸಾಧ್ಯವಾಗದೆ ಮೂರ್ಛೆ ಬಿದ್ದಳು. ಸ್ವಲ್ಪ ಸಮಯದ 
ನಂತರ ಎಚ್ಚರಗೊಂಡಳು. ದುಶ್ಯಾಸನ ಅವಳ ಸೀರೆಯನ್ನು ಎಳೆಯಲು 


54 / ಡಾ. ವಿಜಯಾ ಸುಬ್ಬರಾಜ್‌ 


WN 
ಮೊ 
Ni 
ಸ್ಸ 
ಆ 
> 
ಮಾದಾ ಬ. 


ತ್ತಿ %್‌ 
ತಿ 


ಮೊದಲು ಮಾಡಿದ. ಆಶ್ಚರ್ಯವೆಂಬಂತೆ ಎಳೆದೆಳೆದು. ಎಷ್ಟೇ ಎಳೆದರೂ 
ಅಕ್ಷಯವಾಗುತ್ತಿದ್ದ ವಸ್ತವನ್ನು ಇನ್ನು ಎಳೆಯಲು ಸಾಧ್ಯವಾಗದೆ ಸೋತು 
ಕೆಳಗೆ ಬಿದ್ದ. 

ಅಷ್ಟರಲ್ಲಿ ಅಪಶಕುನಗಳಾಗುತ್ತಿದ್ದುದು ಎಲ್ಲರ ಗಮನಕ್ಕೆ ಬಂತು. 
ಹೂಳಿಡುವ ನರಿಗಳು, ಅರಚುವ ಕತ್ತೆಗಳು, ಮೊದಲಾದವುಗಳಿಂದ 
ಹೆದರಿದ ಧೃತರಾಷ್ಟ್ರ ಮತ್ತೊಮ್ಮೆ ಮಗನಿಗೆ ಬುದ್ಧಿ ಹೇಳಿದ. ಆದರೆ 
ದುರ್ಯೋಧನನಿಗೆ ಶಕುನಿ, ಕರ್ಣರ ಪ್ರಚೋದನೆ, ಒತ್ತಾಸೆಗಳಿಂದ 
ಮತ್ತೊಮ್ಮೆ ದ್ರೌಪದಿಯನ್ನು ತೊಡೆ ತೋರಿ ಕರೆದ. ಈಗ ಭೀಮನಿಗೆ 
ಸುಮ್ಮನಿರಲಾಗದೆ ಸಿಂಹ ಗರ್ಜನೆಯೊಂದಿಗೆ ಅಬ್ಬರಿಸಿ ಹೇಳಿದ. "ಎಲೈ 
ದುರ್ಯೋಧನ ಯಾವ ತೊಡೆ ತೋರಿಸಿ, ನನ್ನವಳಿಗೆ ಅವಮಾನ 
ಮಾಡಿದೆಯೋ, ಅದನ್ನು ನಾನು ಮುರಿದೇ ಮುರಿಯುತ್ತೇನೆ” ಎಂದು 
ಪ್ರತಿಜ್ಞೆ ಮಾಡಿದ. ಮತ್ತೆ ದುಶ್ಯಾಸನನ ಎದೆ ಸೀಳಿ ಅವನ ರಕ್ತವನ್ನು 
ಕುಡಿಯುತ್ತೇನೆಂದ. ದ್ರೌಪದಿಯೂ ಮುಂದೆ ಬಂದು, ಆ ದುಶ್ಶಾಸನನ 
ರಕ್ತವನ್ನು ತಲೆಗೆ ಸವರಿಸಿಕೊಂಡು ಅವನ ಕರುಳು ಮುಡಿಯುವವರೆಗೆ 
ನಾನು ಕೂದಲು ಕಟ್ಟುವುದಿಲ್ಲ ಎಂದು ಪ್ರತಿಜ್ಞೆ ಮಾಡಿದಳು. 


೪ 


ಮಹಾಭಾರತ / 55 


ಧೃತರಾಷ್ಟ್ರ ವಿದುರರು ಮಧ್ಯೆ ಪ್ರವೇಶಿಸಿ, ಅವನು ತನ್ನ ತಪ್ಪುಗಳನ್ನು 
hE ಸುಧಾರಿಸದಿದಲ್ಲಿ ಒಳೆಯದಾಗುವುದಿಲ್ಲವೆಂದು ಹೇಳಿ, 
ಹೇಗೋ ಸಧ್ಯಕ್ಕೆ ಅವನು ಮುಂದೆ 'ಅನಾಹುತಗಳನ್ನು ಮಾಡದಂತೆ 
ತಡೆದರು. 

ಧೃತರಾಷ್ಟ್ರನಿಗೆ ಮನಸ್ಸಿನಲ್ಲ ತುಂಬ ವ್ಯಥೆಯಾಯಿತು. ಇದಕ್ಕೆಲ್ಲಾ 
4 ಒಂದು ರೀತಿಯಲ್ಲಿ ಕಾರಣನಾದೆ 1 ಪಾಪ ಪ್ರಜ್ಞೆ ಜೀತು 
ಸ್ವಲ್ಪವಾದರೂ ಮಾಡಿದ ತಪ್ಪುಗಳನ್ನು ತಿದ್ದಿಕೊಳ್ಳಬೇಕೆಂದು ದ್ರೌಪದಿಯನ್ನು 
ಬಳಿಗೆ ಕರೆದು ಪ್ರೀತಿಯಿಂದ ಮಾತನಾಡಿಸಿದ. “ಮಗಳೇ, ಏನೋ 
ತಿಳಿಯದೆ ಎಲ್ಲ ನಡೆದು ಹೋಯಿತು. ನಾನೇ ಇದಕ್ಕೆಲ್ಲ ಕಾರಣ. 
ನಾನು ಅವರ ಪರವಾಗಿಯೂ ನನ್ನ ಪರವಾಗಿಯೂ ಕ್ಷಮೆ ಬೇಡುತ್ತೇನೆ. 
ಆದದ್ದನ್ನೆಲ್ಲ ಮರೆತು ಬಿಡು. ಹೇಳು ಮಗಳೇ, ನಿನಗೇನು ಬೇಕೋ 
ಕೇಳಿಕೋ. ನಾನು ಕೊಡುತ್ತೇನೆ” ಎಂದು ನಿಜವಾದ ಅಂತಃಕರಣದಿಂದ 
ಹೇಳಿದ. | 

ದ್ರೌಪದಿ, “ಮಾವಾ ನಿಜವಾಗಿಯೂ ನಿಮಗೆ ಏನನ್ನಾದರೂ 
ಕೊಡಬೇಕೆಂಬ ಇಚ್ಛೆಯಿದ್ದರೆ, ಪಾಂಡವ ಸೋದರರನ್ನು ದಾಸ್ಯದಿಂದ 
ಮುಕ್ತಗೊಳಿಸಿ” ಜ್ಞ 

ಧೃತರಾಷ್ಟ್ರನಿಗೆ ಸಂತೋಷವಾಯಿತು. ಅವನು ಯುಧಿಷ್ಠಿರನನ್ನು ಕರೆದು, 

“ಯುಧಿಷ್ಠಿರೆ. ಮಗು. ನೀನು ಬಹಳ ಸಜ್ಜನ, ಧರ್ಮಿಷ್ಠ, ನಿಷ್ಕಲ್ಮಶ 
ವ್ಯಕ್ತಿತ್ವ ನಿನ್ನದು. ಎಲ್ಲರೂ ನಿನ್ನನ್ನು ಪ್ರೀತಿಸುತ್ತಾರೆ. ಆದರೆ ನನ್ನ ಮಕ್ಕಳು 
ನಿಮಗೆಲ್ಲ ಎಷ್ಟೊಂದು ತೊಂದರೆ ಕೊಟ್ಟಿದ್ದಾರೆ. ಅದನ್ನೆಲ್ಲ ಮರೆತು 
ಬಿಡು. ನಾನು “ಸಂತೋಷದಿಂದ ನಿಮ್ಮನ್ನೆಲ್ಲ ದಾಸ ಮುಕ್ತರನ್ನಾಗಿ 
ಮಾಡಿದ್ದೇನೆ. ನೀವು ರಾಜ್ಯ ಸಿರಿ ಸಂಪತ್ತಲ್ಲವನ್ನು ಮತ್ತೆ. ನಿಮಗೆ 
ಹಿಂತಿರುಗಿಸಿದ್ದೇನೆ. ಪ ಮಗು. ಧರ್ಮದಿಂದ ರಾಜ್ಯ ಪಾಲಿಸು. 
ದೇವರು ನಿನಗೆ ಒಳ್ಳೆಯದು ಮಾಡಲಿ. ನನ್ನ ಆಶೀರ್ವಾದವೂ ನಿನಗಿರಲಿ” 
ಎಂದು ಹೇಳಿ, ಆಶೀರ್ವದಿಸಿ ಅವರನ್ನು ಅಲ್ಲಿಂದ ಕಳಿಸಿಕೊಟ್ಟ. 

ಯುಧಿಷ್ಠಿರ ತನ್ನ ಸೋದರರೊಂದಿಗೆ ದೊಡ್ಡಪ್ಪನ ಆಶೀರ್ವಾದ ಪಡೆದು 
ಬೀಳ್ಕೊಂಡರು. ಳಂ 


56 / ಡಾ. ಬೃಜಯಾ ಸುಬ್ಬರಾಜ್‌ 


ಪಾಂಡವರ ವನವಾಸ 


ಹಸ್ತಿನಾಪುರದಿ೦ದ ಇಂದ್ರಪ್ರಸ್ಥಕ್ಕೆ ಬಂದು ಮೂದಲಿನಂತ 
ರಾಜ್ಯಭಾರವನ್ನು ವಹಿಸಿಕೊಂಡು ಕೆಲದಿನಗಳು ಆಗಿದ್ದವು ಅಪ್ಲೇ!... 
ಮತ್ತೆ ಹಸಿನಾವತಿಯಿಂದ ದ್ಯೂತವಾಡಲು ಆಹ್ವಾನ ಬಂತು. 

ತಂದೆ ಪಾಂಡವರಿಗೆ ಅವರ ಮೊದಲಿನ ಸ್ಥಿತಿಗೆ ತಲುಪಲು ಸಹಕರಿಸಿದ್ದು, 
ದುರ್ಯೋಧನನ ಅಸೂಯೆಗೆ, ಕೋಪಾವೇಶಕ್ಕೆ ಕಾರಣವಾಯಿತು. 
ತಂದೆಯ ಮೇಲೆ ಕೂಗಾಡಿದ. ಧೃತರಾಷ್ಟ್ರನಿಗೆ ಏನು ಸಮಾಧಾನ 
ಹೇಳಬೇಕೋ ತಿಳಿಯಲಿಲ್ಲ. ಎರಾ ಅದನ್ನೆಲ್ಲ ಮರಳಿ ಅವರಿಂದ 
ಕಸಿದುಕೊಳ್ಳಲು ಯೋಚಿಸಿದ ಉಪಾಯವನ್ನು Sor, ಧೃತರಾಷ್ಟ್ರ 
ತುಟಿಪಿಟಿಕನ್ನದೆ ತಲೆಯಾಡಿಸಿ ಒಪಿಗೆ ಕೊಟ್ಟ ಇದೆಲ್ಲವೂ ಶಕುನಿಯ 
ಉಪಾಯವಾಗಿತ್ತು. ಪಾಂಡವರನ್ನು ಮತ್ತೊಂದು ರೀತಿಯಲ್ಲಿ 
ಸೋಲಿಸಬಹುದಾಗಿತ್ತು 

ಯುಧಿಷ್ಠಿರ ಎರಡನೇ ಸಲವೂ ಆಹ್ವಾನ ಬಂದಾಗ, ಒಲ್ಲೆ ಎನ್ನಲಿಲ್ಲ. 
ಇದು ತನ್ನ ಪ್ರತಿಷ್ಠೆಯ ಸವಾಲಾಗಿತ್ತು. ಆದ್ದರಿಂದ ಮತ್ತೆ ಹಸಿನಾಪು ರಕ್ಕೆ 
ಪ್ರಯಾಣ “ಬೆಳೆಸಿದ. 

ದುರ್ಯೋಧನ, ಶಕುನಿಯರು ಈ ಬಾರಿ ಎಲ್ಲಲ್ಲದ ಪ್ರೀತಿ 
ತೋರಿಸಿದರು. ಹಿಂದಿನದು ಯಾವುದೂ ನೆನಪಿಲ್ಲದಂತೆ ವರ್ತಿಸಿದರು. 
ಈ ಸಲ ಪಣಕ್ಕೆ ರಾಜ್ಯ, ವಸ್ತು ವಾಹನಗಳು ಯಾವುದನ್ನೂ 
ಇಡಬೇಕಾಗಿಲ್ಲ. ಸೋಲಿ ಹನ್ನೆರಡು ವರ್ಷ ವನವಾಸ ಒಂದು 
ವರ್ಷ ಅಜ್ಞಾತವಾಸ ಮಾಡಬೇಕು. KP ವೇಳೆ ಅಜ್ಞಾತವಾಸದಲ್ಲಿದ್ದಾಗ, 
ಪತ್ತೆಯಾದರೆ, ಮತ್ತೆ ಷರತ್ತನ್ನು ಪುನರಾವರ್ತಿಸ ಬೇಕು ಅಪ್ಪೇ ಎಂದು 
ಆಟದ ನಿಯಮವನ್ನು ಷರತ್ತನ್ನು ಏವರಿಸಿದರು. 


ಮಹಾಭಾರತ / 57 


ಆಟ ಪ್ರಾರಂಭವಾಯಿತು. ಶಕುನಿಯ ತಂತ್ರಗಳೂ ಮಂತ್ರಗಳೂ 
ಪ್ರಾರಂಭವಾದವು. ಅವರು ಸೂಚಿಸಿದ ಸಂಖ್ಯೆಗಳೇ ಬರುತ್ತಿದ್ದವು. ಮತ್ತೆ 
ನಿರೀಕ್ಷಿಸಿದಂತೆ ಯುಧಿಷ್ಠಿರನ ಪಾಲಿಗೆ ಸೋಲೇ ಗತಿಯಾಯಿತು. ದುಃಖ, 
ನಾಚಿಕೆ, ಅವಮಾನಗಳಿಂದ ತಲೆ ತಗ್ಗಿಸಿ ಕುಳಿತು ಬಿಟ್ಟ ಯುಧಿಷ್ಠಿರ. 

ದುರ್ಯೋಧನನ ಆನಂದಕ್ಕೆ ಕೊನೆಯೇ ಇಲ್ಲವಾಯಿತು. 
ಒಪ್ಪಂದದಂತೆ ಪಾಂಡವರು ದ್ರೌಪದಿಯೊಂದಿಗೆ ವನವಾಸಕ್ಕೆ ನಡೆದರು. 
ಪ್ರಜೆಗಳಲ್ಲರೂ ಕಣ್ಣೀರು ಹಾಕಿದರು. ಒಲ್ಲದ ಮನಸ್ಸಿನಿಂದ ಅವರನ್ನು 
ಬೀಳ್ಕೂಟ್ಟರು. ಯುಧಿಷ್ಠಿರ ಅವರೆಲ್ಲರಿಗೂ ಶಾ೦ತವಾಗಿರುವಂತೆ ಸಮಾಧಾನ 
ಹೇಳಿದ; ಹಿಂತಿರುಗುವಂತೆ ಬೇಡಿಕೊಂಡ. 

ಉತ್ತರ ದಿಕ್ಕಿಗೆ ಹೊರಟು ಕಾಡುಗಳನ್ನು ಹಾದು, ಭಯಂಕರ ಕಾಡು 
ಪ್ರಾಣಿಗಳನ್ನು ಎದುರಿಸಿ, ಸಾಕಷ್ಟು ದೂರ ನಡೆದು, ಅಂತೂ ಇಂತೂ 
ಕಾಮ್ಯಕ ವನವನ್ನು ತಲುಪಿದರು. 


ಕ್ರ 
ಳ್ಳಿ 


58 / ಡಾ. ವಿಜಯಾ ಸುಬ್ಬರಾಜ್‌ 


ವನವಾಸದ ಕಷ್ಟಗಳು 


ತಾವು ಇರಬೇಕೆಂದುಕೊಂಡ ಕಾಮ್ಯಕ ವನದಲ್ಲಿ ಹೆಜ್ಜೆ ಹೆಜ್ಜೆಗೂ 
ಕಷ್ಟಗಳನ್ನು ಎದುರಿಸಬೇಕಾಯಿತು. ಕಾಡು ಪ್ರಾಣಿಗಳಿಂದ ರಾಕ್ಷಸರಿಂದ 
ಪದೇ ಪದೇ ತೊಂದರೆ ಉಂಟಾಗುತ್ತಿತ್ತು ಆದರೂ ಆ ವನ ತುಂಬಾ 
ಸುಂದರವಾಗಿತ್ತು. ಸುತ್ತಲೂ ಹಸಿರು ಕಣ್ಣಿಗೆ ಹಬ್ಬದಂತಿತ್ತು. 

ಇತ್ತ ಹಸ್ಸಿನಾಪುರದಲ್ಲಿ ಪ್ರಜೆಗಳು ಧೃತರಾಷ್ಟ್ರ ಮತ್ತು ಅವನ ಮಕ್ಕಳನ್ನು 
ಪಾಂಡವರಿಗೆ ಮಾಡಿದ ಅನ್ಯಾಯಕ್ಕಾಗಿ ನಿಂದಿಸುತ್ತಿದ್ದರು. ಜನರು ತಮ್ಮ 
ಬಗ್ಗೆ ಹೇಗೆ ಕಟ್ಟದ್ದಾಗಿ ಮಾತಾಡಿಕೊಳ್ಳುತ್ತಿದ್ದಾರೆಂಬುದು ಧೃತರಾಷ್ಟ್ರನ 
ಕಿವಿಗೆ ಬಿತ್ತು ಅವನಿಗೂ ಪಾಂಡವರಿಗಾದ ಅನ್ಯಾಯಕ್ಕಾಗಿ ಕೆಡುಕೆನಿಸಿತು. 
ಇದಕ್ಕೆ ಏನಾದರೂ ಪರಿಹಾರ ಹುಡುಕಬೇಕೆಂದು ವಿದುರನನ್ನು ಕರೆಸಿದ. 
ಅವನ ಸಲಹೆಯನ್ನು ಕೇಳಿದ. 

ವಿದುರ ಧೃತರಾಷ್ಟ್ರನಿಗೆ ಬುದ್ದಿ ಹೇಳಿದ. ತನ್ನ ಮಕ್ಕಳನ್ನು 
ಪಾಂಡವರೊಂದಿಗೆ ಕೂಡ ರಾಜ್ಯವಾಳಲು ಒಪ್ಪಿಸುವಂತೆ ಹೇಳಿದ. ಈ 
ಪ್ರಸ್ತಾಪವನ್ನು ಮುಂದಿಟ್ಟರೆ ಯುಧಿಷ್ಠಿರ ಒಳ್ಳೇ ಮನಸ್ಸಿನಿಂದ 
ಒಪ್ಪಿಕೊಳ್ಳುತ್ತಾನೆ ಎಂದು ತಿಳಿಸಿದ. ಧೃತರಾಷ್ಟನಿಗೂ ಇದು ಸರಿಯೆನಿಸಿತು. 
ಎದುರನನ್ನೇ ಪಾಂಡವರ ಬಳಿಗೆ ಹೋಗಿ ಮನವೊಲಿಸಿ ಕರೆದು ತರುವಂತೆ 
ಕೇಳಿಕೊಂಡ. 

ಎದುರ ಶಾಂತಿದೂತನಾಗಿ ಪಾಂಡವರ ಕಡೆಗೆ ಹೊರಟ. ಆದರೆ 
ಅಲ್ಲಿ ತಲುಪಿದ ಮೇಲೆ ತನ್ನ ಮನಸ್ಸನ್ನು ಬದಲಾಯಿಸಿದ. ಅವರನ್ನು 
ಕರೆತರುವುದಕ್ಕೆ ಬದಲಾಗಿ ತಾನೇ ಅವರ ಜೊತೆ ಉಳಿಯುವುದಾಗಿ 
ಳಿದ. 


ಮಹಾಭಾರತ / 59 


ವಿದುರ ಬಾರದಿದ್ದುದನ್ನು ನೋಡಿ ಧೃತರಾಷ್ಟನಿಗೆ ಚಿಂತೆಯಾಯಿತು. 

ಪಾಂಡವರ ಜೊತೆಯಲ್ಲಿಯೇ ಇದ್ದು ಐತೆ ಅವನ ನಿರ್ಧಾರದ 
ವಿಷಯ ತಿಳಿದಾಗ ಹೌಹಾರಿದ. ತನಗೆ ಇರುವ ಒಬ್ಬ ಆಪ್ತನೂ, 
ಮತಿವಂತನೂ ಹೀಗೆ ತನ್ನಿಂದ ದೂರವಾದರೆ ಹೇಗೆಂದು ಯೋಚಿಸಿದ. 
ಕೂಡಲೇ ಸಂಜಯನನ್ನು ಕರೆದು ವಿಷಯ ಏನೆಂದು ತಿಳಿದು, 
ಹೇಗಾದರೂ ಮಾಡಿ ವಿದುರನನ್ನು ಕರೆತರಲು ಹೇಳಿದ, 

ಕೆಲ ದಿನಗಳ ನಂತರ ಮೈತ್ರೇಯ ಖಷಿ ಕಾಮ್ಯಕ ವನದಲ್ಲಿ 
ಪಾಂಡವರನ್ನು ಕಂಡು ಮಾತನಾಡಿಸಿದ. ಅವರ ಎ... ಸ್ಥಿತಿಯನ್ನು 
ನೋಡಿದ. Re He ಒದಗಿದ ದುಸ್ಥಿತಿಯನ್ನು ನೋಡಿ 
ಪಾಂಡವರ ಬಗ್ಗೆ ದುಃಖವೆನಿಸಿತು. ಅವರನ್ನು ಈ ಸ್ಥಿತಿಗೆ ತಂದವರನ್ನು 
ಕಂಡು ಬುದ್ಧಿ ಹೇಳಬೇಕೆಂದು ಕೌರವನಲ್ಲಿಗೆ ಬಂದ. ದುರ್ಯೋಧನನಿಗೆ 
ಛೀಮಾರಿ ಹಾಕಿದ. ಆದರೆ ಇದರಿಂದ ದುರ್ಯೋಧನನಿಗೆ ಏನೂ 
ಅನಿಸಲೇ ಇಲ್ಲ. ಸಾಲದ್ದಕ್ಕೆ ಇದನ್ನೆಲ್ಲ ಹೇಳಿದ ಯಷಿಯ ಬಗ್ಗೆ ತಾತ್ಸಾರ 
ತೋರಿದ. ದುರ್ಯೋಧನನ ನಡವಳಿಕೆ ಕಂಡ ಖಷಿ ಕೋಪದಿಂದ 
ಕಿಡಿಕಾರುತ್ತ ಪಾಂಡವರ ಕೈಯ್ಯಿಂದ ಶಿಕ್ಷ ಅನುಭವಿಸುತ್ತೀ ಎಂದು 
ಶಾಪ ಹಾಕಿದ. 

ಕಾಮ್ಯಕ ವನದಲ್ಲಿದ್ದಾಗ ಕಿರಮೀರನೆಂಬ ರಾಕ್ಷಸನ ಉಪಟಳ 
ಹೆಚ್ಚಾಯಿತು. ಭೀಮನೇ ಏಕಾಂಗಿಯಾಗಿ ಆ ರಾಕ್ಷಸ ಸನೊಡನೆ ಹೋರಾಡಿ 
ಕೊಂದು ಸೋದರನನ್ನು ರಕ್ಷಿಸಿದ. 

ಕೃಷ್ಣನಿಗೆ ಪಾಂಡವರ ವನವಾಸದ ಸುದ್ದಿ ತಿಳಿದು ಬಹಳ ಚಿಂತಿಸಿದ. 
ಕೂಡಲೇ ಅವರನ್ನು ಕಂಡು ವಿಚಾರಿಸಲು ಕಾಮೃಕ ವನಕ್ಕೆ ಬಂದ. 
ಅವರ ಸ್ಥಿತಿಗಾಗಿ ಮರುಗಿದ. ಪಾಂಡವರನ್ನು ಈ ಸ್ಥಿತಿಗೆ ತಂದ 
ದುರ್ಯೋಧನನಿಗೆ ಶಿಕ್ಷೆಯಾಗಲೇಬೇಕೆನಿಸಿ, ತನ್ನೆಲ್ಲ ಮಿತ್ರರಾಜರಿಗೆ, 
ಕೌರವರಿಗೆ ಪಾಠ ಕಲಿಸಲು ಅವರೆಲ್ಲ ಒಟ್ಟಾಗಿ ಪಾಂಡವರಿಗೆ ಸಹಕರಿಸಲು 
ಕೋರಿದ. ದ್ಯೂತದ ಸಮಯದಲ್ಲಿ ತಾನು ಇಲ್ಲದೆ ಹೋದುದಕ್ಕಾಗಿ 
ಪರಿತಪಿಸಿದ. ಭಾರವಾದ ಹೃದಯದಿಂದ ಪಾಂಡವರಿಂದ ಬೀಳ್ಕೊಂಡು 
ದ್ವಾರಕೆಗೆ ಹೋದ. 


60 / ಡಾ. ಬಜಯಾ ಸುಬ್ಬರಾಜ್‌ 


ಕೃಷ್ಣನನ್ನು ಕಳಿಸಿಕೊಟ್ಟ ಮೇಲೆ ಎಲ್ಲಾದರೂ ನಿರ್ಜನ ಪ್ರದೇಶದಲ್ಲಿ 
ವಾಸಿಸಬೇಕೆಂದುಕೊಂಡು ಕಾಮ್ಯಕ ವನವನ್ನು ಬಿಟ್ಟು ದ್ವೈತವನವನ್ನು 
ತಲುಪಿ, ಅಲ್ಲಿಯೇ ಉಳಿದುಕೊಳ್ಳಲು ನಿರ್ಧರಿಸಿದರು. 

ದ್ರೌಪದಿಗೆ ಯಾವಾಗಲೂ ಕೃಷ್ಣನದೇ ಧ್ಯಾನ. ಅವನೇ ಅವರಿಗೆ 
ಸಮಾಧಾನ. ಅಧೀರರಾದಾಗಲೆಲ್ಲ ಕೃಷ್ಣ ಬಂದು ಧೈರ್ಯ ತುಂಬುತ್ತಿದ್ದ. 
ತಮ್ಮ ಗುರಿಯನ್ನು ಸಾಧಿಸಬೇಕಾದರೆ ಕಷ್ಟಗಳು ಅನಿವಾರ್ಯವೆಂದು 
ತಿಳಿಸುತ್ತಿದ್ದ. ಆದರೆ ದ್ರೌಪದಿಗೆ, ತನಗಾದ ಅವಮಾನ, ಹಿಂಸೆಗಳನ್ನು 
ಮರೆಯಲು ಸಾಧ್ಯವಾಗಿರಲಿಲ್ಲ. ತಾನು ಮಾಡಿದ ಅಪರಾಧಕ್ಕೆ, ಅನ್ಯಾಯಕ್ಕೆ 
ದುರ್ಯೋಧನ ಶಿಕ್ಷೆಯನ್ನು ಅನುಭವಿಸುವವರೆಗೆ ತಾನು ನೆಮ್ಮದಿಯಿಂದ 
ಇರಲು ಸಾಧ್ಯವಿಲ್ಲವೆಂದಳು. 

ಯುಧಿಷ್ಠಿರನ ರೀತಿಯೇ ಬೇರೆ. ಅವನು ಯಾವುದಕ್ಕೂ, ಎಂದಿಗೂ 
ವಿಚಲಿತನಾಗುತ್ತಿರಲಿಲ್ಲ. ಶಾಂತ ಮನಸ್ಸಿನಿ೦ದಲೇ ಎಲ್ಲವನ್ನೂ ಸ್ವೀಕರಿಸುತ್ತಿದ್ದ 

ಒಮ್ಮೆ ಅಧ್ಯಾತ್ಮ ಚಿ೦ತನೆಯಲ್ಲಿ ಮಗ್ನನಾಗಿ ಇದ್ದಾಗ, ಇದ್ದಕ್ಕಿದ್ದಂತೆ 
ಅವನಲ್ಲಿ ಒಂದು ವಿಚಾರ ಹೊಳೆಯಿತು. ಒಂದು ವೇಳ ಯುದ್ದ 
ಸಂಭವಿಸಿದರೆ, ಕೃಪ, ಕೃತವರ್ಮ, ಭೀಷ್ಮ ಮೊದಲಾದ ಅತಿರಥ 
ಮಹಾರಥರನ್ನು ಎದುರಿಸಲು ದಿವ್ಯಾಸ್ತಗಳ, ವಿಶೇಷವಾದ ಶಸ್ತ್ರಾಸ್ತ್ರಗಳ 
ಅವಶ್ಯಕತೆಯಿದೆ ಎನಿಸಿತು. ಇದನ್ನು ಸಾಧಿಸಲು ಅರ್ಜುನನೊಬ್ಬನೇ 
ಸಮರ್ಥ ಎನಿಸಿ, ಅವನನ್ನು ಕರೆದು ತನ್ನಾಶಯವನ್ನು ತಿಳಿಸಿದ. 

ಅರ್ಜುನ ಕೂಡಲೇ ಅಣ್ಣನ ಮಾತಿಗೆ ತಲೆಬಾಗಿ, ಅವನಿಂದ 
ಆಶೀರ್ವಾದ ಪಡೆದು ತನ್ನ ಧ್ಯೇಯ ಸಾಧನಗೆಂದು ಹೊರಟ. ಉಳಿದ 
ಪಾಂಡವ ಸೋದರರೂ ತೀರ್ಥಯಾತ್ರೆಗೆಂದು ಹೊರಟರು. 


+, 
ಳೀ 


ಮಹಾಭಾರತ / 61 


ಬೀಮ-ಹನುಮಂತರ ಭೇಟಿ 


ಪಾಂಡವರು ಅನೇಕ ಪುಣ್ಯ ಕ್ಷೇತ್ರಗಳನ್ನು ಸಂದರ್ಶಿಸಿದರು. ಪುಣ್ಯ 
ತೀರ್ಥಗಳಲ್ಲಿ ಸ್ನಾನ ಮಾಡಿದರು. ಕಡೆಗೆ ಬದರಿಕಾಶ್ರಮವನ್ನು ತಲುಪಿ 
ಅಲ್ಲಿ ಕೆಲದಿನಗಳು ಉಳಿಯಲು ಯೋಚಿಸಿದರು. ಹಾಗೆಯೇ ಅರ್ಜುನನ 
ಬರವನ್ನೂ ನಿರೀಕ್ಷಿಸಿದರು. 

ಒಂದು ದಿನ ಅವರೆಲ್ಲ ಆರಾಮವಾಗಿ ಹೊರಗೆ ಕುಳಿತಿರಲು, 
ಎಲ್ಲಿಂದಲೋ ಹೂಕಂಪನ್ನು ಹೊತ್ತ ಗಾಳಿ ಬೀಸಿತು. ದ್ರೌಪದಿಗೆ 
ಹೂಗಂಪೆಂಬುದು ತಿಳಿಯಿತಾದರೂ ಯಾವ ಹೂವಿನದು, ಹೂವೆಲ್ಲಿದೆ 
ಎಂದು ಯೋಚಿಸುತ್ತಾ ಆ ಕಡೆ ಈ ಕಡೆ ಕಣ್ಣಾಡಿಸಿದಾಗ ಸಾಗಂಧಿಕ 
ಪುಷ್ಪವೊಂದು ನೆಲದ ಮೇಲೆ ಬಿದ್ದಿರುವುದು ಗಮನಕ್ಕೆ ಬಂತು. ಅದನ್ನು 
ತೆಗೆದುಕೊಂಡು ಮತ್ತೆ ಮೂಸಿ ನೋಡಿ ಆನಂದಿಸಿದಳು. ಅವಳಿಗೆ 
ಇನ್ನಷ್ಟು ಹೂಗಳು ಬೇಕೆನಿಸಿ ಭೀಮನ ಬಳಿಗೆ ಹೋಗಿ ತನ್ನಾಸೆಯನ್ನು 
ಹೇಳಿಕೊಂಡಳು. ಭೀಮನಿಗಾದರೋ ದೌಪದಿಯೆಂದರೆ ಪಂಚಪ್ರಾಣ. 
ಈ ಒಂದು ಸಣ್ಣ ಕೋರಿಕೆಯನ್ನು ತೀರಿಸಲೇ ಬೇಕೆಂದುಕೊಂಡು, ಆ 
ಸೌಗ೦ಧಿಕ ಪುಷ್ಪವನ್ನು ಹುಡುಕುತ್ತಾ ಹೊರಟ. ಜೀವನದಲ್ಲಿ ಎಷ್ಟೊಂದು 1 
ನೋವನ್ನು ಅನುಭವಿಸಿದವಳಿಗೆ, ಈ ಸಣ್ಣ ಸಂತೋಷವನ್ನು ಹೇಗಾದರೂ 
ಪೂರೈಸಲೇಬೇಕೆಂಬ ನಿರ್ಧಾರದೊಂದಿಗೆ ಹೊರಬಿದ್ದನಾದ್ದರಿಂದ ಕಾಡು, 
ಮೇಡು, ಬೆಟ್ಟ ಗುಡ್ಡ ಯಾವುದನ್ನೂ ಲೆಕ್ಕಿಸದೆ ಅಲೆದ! ಅಲೆದ!! ಆದರೆ 
ಎಷ್ಟೇ ದೂರ ಅಲೆದಾಡಿದರೂ ಹೂವಿನ ಸುಳಿವೇ ಇರಲಿಲ್ಲ. 

ಒಂದಷ್ಟು ದೂರ ಮತ್ತೆ ಪ್ರಯತ್ನಿಸುತ್ತಾ ನಡೆದ. ಆಶ್ಚರ್ಯ! ಇವನ 
ಹಾದಿಗೆ ಅಡ್ಡಲಾಗಿ ಬಾಲವೊಂ೦ದು ಕಾಣಿಸಿತು. ಈ ಬಾಲ ಯಾರದೆಂದು 
ನೋಡಿದಾಗ ಮುದಿಕೋತಿಯೊಂದು ನಿರಾಳವಾಗಿ ಒರಗಿ ಕುಳಿತಿತ್ತು 


62 / ಡಾ. ಜಯಾ ಸುಬ್ಬರಾಜ್‌ 


ಭೀಮನಿಗೆ ಬಾಲದ ಆಚೆ ಬದಿಗೆ ಹೋಗಬೇಕಿತ್ತು. ಮನಸ್ಸು ಮಾಡಿದ್ದರೆ 
ಅದರ ಮೇಲೆ ಹೆಜ್ಜೆ ಇಟ್ಟೋ, ಅದನ್ನು ದಾಟಿಕೊಂಡೋ 
ಹೋಗಬಹುದಾಗಿತ್ತು ಆದರೆ ಅವನು ಹಾಗೆ ಮಾಡಲಿಲ್ಲ. ಭೀಮ 
ಕಪಿಯನ್ನು ಕುರಿತು, “ಏ ಕಪಿಯೇ, ನಿನಗೆ ಅರ್ಥವಾಗುವುದಿಲ್ಲವೇನು? 
ಹೀಗೆ ಅಡ್ಡಲಾಗಿ ಬಾಲವನ್ನಿಟ್ಟರೆ ನಾವು ಹೋಗುವುದಾದರೂ ಹೇಗೆ? 
ದಯವಿಟ್ಟು ಬಾಲವನ್ನು ಮುದುರಿಕೋ. ನನಗೆ ಹೋಗಲು ಬಿಡು” 
ಎ೦ದ. 

ಆ ಕಪಿ ಅದಕ್ಕೆ "ಅಯ್ಯಾ ಕಾಣಿಸುತ್ತಿಲ್ಲವೇ ನನ್ನ ಆರೋಗ್ಯ ಸರಿ 
ಇಲ್ಲ; ಶಕ್ತಿಯೂ ಇಲ್ಲ. ಅಲ್ಲದೆ ನಾನೊಬ್ಬ ಮುದಿಜೀವ. ಇಲ್ಲಿಂದ 
ಕದಲುವುದಕ್ಕೇ ಸಾದ್ಯವಿಲ್ಲ. ನಿನಗೆ ಅಭ್ಯ೦ತರವಿಲ್ಲವಾದರೆ ನೀನೇ ನನ್ನ 
ಬಾಲವನ್ನು ಸ್ವಲ್ಪ ಬದಿಗೆ ಸರಿಸಿ ಮುಂದಕ್ಕೆ ಹೋಗು” ಎಂದು ಬಹಳ 
ಸುಸ್ತಾದವನಂತೆ ಹೇಳಿದ. 

ಭೀಮನಿಗೆ ತನ್ನ ಬಲಾಬಲಗಳ ಮೇಲೆ ಬಹಳ ವಿಶ್ವಾಸ; ಹೆಮ್ಮೆ 
ಅದಕ್ಕೆಂದೇ, ಈ ಬಾಲವನ್ನು ಪಕ್ಷಕ್ಕೆ ಸರಿಸುವುದು ಮಹಾ ಎಷ್ಟರ 
ಕೆಲಸ; ಅದು ತನಗೆ ಮಕ್ಕಳಾಟಿಕೆಯಪ್ಪೇ ಸುಲಭ ಎಂದುಕೊಂಡು 
ಬಾಲಕ್ಕೆ ಕೈ ಹಾಕಿ ಎತ್ತಲು ಪ್ರಯತ್ನಿಸಿದ. ಬಾಲ ಒಂದಂಗುಲವೂ 
ಅಲುಗಾಡಲಿಲ್ಲ. ಅವನಿಗೆ ಆಶ್ಚರ್ಯವಾಯಿತು. ಮತ್ತೊಮ್ಮೆ ಪ್ರಯತ್ನಿಸಿದ; 
ಮಗದೊಮ್ಮೆ ಪ್ರಯತ್ನಿಸಿದ. ಉಹುಂ! ಬಾಲ ಕದಲಲೇ ಇಲ್ಲ!! ಅವನಿಗೆ 
ಅರ್ಥವಾಯಿತು. ಇದು ಸಾಮಾನ್ಯ ಕಪಿಯಲ್ಲ; ಯಾವುದೋ ದೇವತೆ 
ಅಥವಾ ರಾಮಬಂಟ ಇರಬೇಕೆಂದುಕೊಂಡು ವಿನಯದಿಂದ, “ಕಪಿ 
ಶ್ರೇಷ್ಟ, ನೀನು ಸಾಮಾನ್ಯ ಕಪಿಯಲ್ಲ. ನಿನ್ನ ಶಕ್ತಿಯೇನೆಂದು ಅರ್ಥ 
ಮಾಡಿಕೊಂಡು ಇದ್ದೇನೆ. ದಯವಿಟ್ಟು ನೀನಾರೆಂಬುದನ್ನು ತಿಳಿಸು; 
ನನ್ನ ಉದ್ದಟತನವನ್ನು ಕ್ಷಮಿಸು." 

ಹನುಮಂತನಿಗೆ ಸಂತೋಷವಾಯಿತು. ತನ್ನ ಅದ್ಭುತ ರೂಪವನ್ನು 
ತೋರಿದ. ಭೀಮನನ್ನು ಪ್ರೀತಿಯಿಂದ ಆಲಂಗಿಸಿಕೊಂಡ. “ಭೀಮ, 
ನೀನು ನಾನು ಇಬರೂ ಸೋದರರು, ಒಬ್ಬನೇ ತಂದೆಗೆ ಹುಟ್ಟಿದವರು; 


ಬ 


ಮಹಾಭಾರತ / 63 


ವಾಯುಪುತ್ರರು. ನಾನು ಶ್ರೀರಾಮನ ಭಕ್ತನೂ ಹೌದು” ಎಂದು ತಮ್ಮಿಬ್ಬರ 
ಸಂಬಂಧವನ್ನು ವಿವರಿಸಿ ತಿಳಿಸಿದ. 

ಹನುಮಂತನ ವಿಚಾರ ತಿಳಿದು ಭೀಮನಿಗೆ ಸಂತೋಷವಾಯಿತು. 
ಅವನ ಪಾದ ಮುಟ್ಟಿ ನಮಸ್ಕರಿಸಿದ. “ಸೋದರ ನಾನು ಇಲ್ಲಿಗೆ ಸೌಗಂಧಿಕ 
ಪುಷ್ಪವನ್ನು ಹುಡುಕುತ್ತಾ ಬಂದಿದ್ದೇನೆ. ನಿನಗೆ ತಿಳಿದಿದ್ದರೆ ಅದು ಇರುವ 
ಸ್ಥಳವನ್ನು ದಯಮಾಡಿ ತಿಳಿಸು” ಎಂದು ಪಾರ್ಥಿಸಿದ. ಹನುಮಂತ 
ಸೌಗಂಧಿಕ ಪರ್ವತದ ಮೇಲಿರುವ ಕುಬೇರನ ತೋಟದಲ್ಲಿ ಈ ಹೂಗಳು 
ದೊರೆಯುವುದನ್ನು ತಿಳಿಸಿ ಅಲ್ಲಿಗೆ ತಲುಪುವ ಮಾರ್ಗವನ್ನೂ ತೋರಿಸಿದ. ' 

ಭೀಮ ಅಲ್ಲಿಗೆ ತಲುಪಿದ. ಸೌಗಂಧಿಕ ಹೂಗಳ ರಾಶಿಯನ್ನು ನೋಡಿ 
ಹಿಗ್ಗಿದ. ಕೆಲವನ್ನು ಕಿತ್ತುಕೊಳ್ಳಲು ಪ್ರಯತ್ನಿಸಿದ. ಅಷ್ಟರಲ್ಲಿ ಕುಬೇರನ 
ಸೇವಕರು, ರಕ್ಷಕರು ಅಲ್ಲಿಗೆ ಬಂದು ಅವನನ್ನು ತಡೆದರು. ಆದರೂ 
ಭೀಮ ಹೂ ಕೊಯ್ಯುವುದನ್ನು ನಿಲ್ಲಿಸಲಿಲ್ಲ. ಅದರಿಂದಾಗಿ ಅವರು 
ಹೋಗಿ ಕುಬೇರನಿಗೆ ತಿಳಿಸಿದರು. ಕುಬೇರನೇ ಸ್ವತಃ ಅಲ್ಲಿಗೆ ಬಂದ. 
ಭೀಮನಿಂದ ಎಲ್ಲ ಕೇಳಿದ ಮೇಲೆ ಅವನು ಹೂ ಕೊಯ್ದುಕೊಳ್ಳಲು 
ಅಪ್ಪಣೆ ಕೊಟ್ಟ ಅವನಿಗೆ ಬೇಕಾದಷ್ಟು ತೆಗೆದುಕೊಳ್ಳಬಹುದೆಂದು ಹೇಳಿ 
ಹೋದ. 

ಭೀಮ ಸೌಗಂಧಿಕ ಹೂಗಳನ್ನು ತಂದು ದ್ರೌಪದಿಗೆ ನೀಡಿದ. ತನ್ನ ' 
ಹತ್ತಿರವಿದ್ದ ಹೂಸಂಪತ್ತಿಗಾಗಿ ಹಿರಿಹಿರಿ ಹಿಗ್ಗಿದಳು. 


$, 
oC 


64 / ಡಾ. ಐಜಯಾ ಸುಬ್ಬರಾಜ್‌ 


ದೂರ್ವಾಸಾತಿಥ್ಯ 


ಪಾಂಡವರು ಕಾಮ್ಯಕವನದಿಂದ ಹೊರಟು ದ್ವೈತವನದಲ್ಲಿ 
ವಾಸಿಸುತ್ತಿದ್ದರು. ಸೂರ್ಯದೇವ ಅವರ ಆಹಾರ ಸಮಸ್ಯೆಯನ್ನು 
ಹೋಗಲಾಡಿಸಿಕೊಳ್ಳಲು ಅವರಿಗೆ ಒಂದು ಅಕ್ಷಯ ಪಾತ್ರೆಯನ್ನು ನೀಡಿದ್ದ 
ಇದು ಅವರಿಗೆ ಬಹುದೊಡ್ಡ ವರವಾಗಿತ್ತು 

ಇತ್ತ ಹಸ್ತಿನಾಪುರದಲ್ಲಿ ಕೌರವ ಸೋದರರು ಪಾಂಡವರ ವನವಾಸದಿಂದ 
ಸ೦ತೋಷಗೊಂಡಿದ್ದರು. ತಮ್ಮ ಸಿರಿ ಸಂಪತ್ತು ವೈಭವಗಳನ್ನು ಮೆರೆಸಲು 
ಯಾವುದಾದರೂ ಯಜ್ಞಮಾಡಿ, ಸೇಡು ತೀರಿಸಿಕೂಳ್ಳಬೇಕಂದು 
ಆಲೋಚಿಸಿದರು. ಅವರು ರಾಜಸೂಂತು ಮಾಡಿದ್ದಕ್ಕಿಂತಲೂ 
ಅದ್ಧೂರಿಯಾಗಿ ಮಾಡಿ ಅವರಲ್ಲಿ ಅಸೂಯೆಯುಂಟಾಗುವಂತೆ 
ಮಾಡಬೇಕೆಂದುಕೊಂಡರು. ಆದರೆ ಪಾಂಡವರು ವನವಾಸದಲ್ಲಿ 
ಇರುವುದರಿಂದ ಅವರಿಗೆ ನೋಡಲಾಗುವುದಿಲ್ಲವಲ್ಲ ಎಂದು ಪೇಚಾಡಿ 
ಸುಮ್ಮನಾದರು. 

ಒಮ್ಮೆ ದೂರ್ವಾಸರು ತಮ್ಮ ಹತ್ತಿ ಸಾವಿರ ಶಿಷ್ಕರನ್ನು ಕರೆದುಕೊಂಡು 
ಹಸ್ತಿನಾಪುರಕ್ಕೆ ಬಂದರು. ದೂರ್ವಾಸರು ಬಹಳ ಮುಂಗೋಪಿ 
ಗಳಾಗಿದ್ದರು. ಯಾವುದೇ ಸಣ್ಣ ವಿಷಯಕ್ಕೂ ಸಿಟ್ಟಾಗಿ, ಯಾರೆಂದು 
ಗಮನಿಸದೆ ಶಾಪಕೊಟ್ಟು ಬಿಡುತ್ತಿದ್ದರು. ದುರ್ಯೋಧನನಿಗೆ ಅವರ ಈ 
ಸ್ವಭಾವ ಗೊತ್ತಿತ್ತು. ಆದ್ದರಿಂದ ದೂರ್ವಾಸರನ್ನು ಬಹಳ ಗೌರವ 
ಎಚ್ಚರಿಕಗಳಿಂದ ಸತ್ಕರಿಸಿ ಸಂತೋಷಗೊಳಿಸಿದ. ದೂರ್ವಾಸರಿಗೆ 
ದುರ್ಯೋಧನನ ಅತಿಥಿ ಸತ್ಕಾರ ಮೆಚ್ಚುಗೆಯಾಯಿತು. ಅದಕ್ಕಾಗಿ ಅವನಿಗೆ 
ವರಗಳನ್ನು ಕೊಡಬೇಕೆನಿಸಿ, ಅವನನ್ನು ಕರೆದು ವರಗಳನ್ನು ಕೇಳುವಂತೆ 
ಹೇಳಿದರು. ಅದಕ್ಕೆ ದುರ್ಯೋಧನ ಅತಿ ವಿನಯದಿಂದ “ಯಷಿವರ್ಯರೇ, 


ಮಹಾಭಾರತ / 65 


ನಿಮ್ಮ ಆಶೀರ್ವಾದ ಒಂದೇ ನನಗೆ ವರವಾಗಿದೆ. ನಿಮ್ಮಂಥವರ ಸೇವೆ, 
ಸತ್ಕಾರ ಮಾಡಲು ನನಗೆ ಅವಕಾಶ ಕೊಟ್ಟಿರುವುದೇ ದೊಡ್ಡದು. 
ನಿಜವಾಗಿಯೂ ನಿಮ್ಮ ಬರವಿನಿಂದ ನನ್ನ ಅಂತಸ್ತು ಬೆಳೆದಿದೆ. 
ನಿಜವಾಗಿಯೂ ನೀವು ವರವನ್ನು ನೀಡಬೇಕೆಂದರೆ ನಾನೇನೂ 
ಕೇಳುವುದಿಲ್ಲ. ವನವಾಸದಲ್ಲಿರುವ ನನ್ನ ದಾಯಾದಿ ಸೋದರರಾದ 
ಪಾಂಡವರ ಆತಿಥ್ಯವನ್ನು ಪಡೆದು ಅವರನ್ನು ಆಶೀರ್ವದಿಸಿದರೆ ಅದೇ 
ನನಗೆ ವರ” ಎಂದು ವಿನಯದಿಂದ ಕೇಳಿಕೊಂಡ. ಅಲ್ಲದೆ ದೂರ್ವಾಸರು 
ಯಾವ ವೇಳೆಗೆ ಅಲ್ಲಿಗೆ ಹೋಗಬೇಕೆಂದು ಹೇಳುವುದನ್ನೂ ಮರೆಯಲಿಲ್ಲ. 
ಪಾಂಡವರು ಊಟ ಮುಗಿಸಿದ ಮೇಲಾದರೆ ಅವರಿಗೆ, ಕೊಡಲು ಏನೂ 
ಇರುವುದಿಲ್ಲ. ಅಷ್ಟೊಂದು ಮಂದಿಗೆ ಆತಿಥ್ಯ ನೀಡಲು ಸಾಧ್ಯವಾಗದೆ 
ಬಯಷಿಗಳ ಕೋಪಕ್ಕೆ ಶಾಪಕ್ಕೆ ಗುರಿಯಾಗುತ್ತಾರೆ ಎಂಬುದೇ ಅವನ 
ಲೆಕ್ಕಾಚಾರವಾಗಿತ್ತು ದುರ್ಯೋಧನನ ಪ್ರಾರ್ಥನೆಯಂತೆ ದೂರ್ವಾಸರು 
ತಮ್ಮ ಶಿಷ್ಕಂದಿರನ್ನು ಕರೆದುಕೂಂಡು ಯುಧಿಷ್ಠಿರನಲ್ಲಿಗೆ ಹೋದರು. 
ಪಾಂಡವರು ಅಷ್ಟು ಹೊತ್ತಿಗೆ ಊಟ ಮಾಡಿ, ಪಾತ್ರೆಯನ್ನು ತೊಳದಿಟ್ಟು 
ಎಶ್ರಾಂತಿ ಪಡೆಯುತ್ತಿದ್ದರು. 

ಯುಧಿಷ್ಠರ ದೂರ್ವಾಸ ಮಹರ್ಷಿಗಳು ತಮ್ಮ ಶಿಷ್ಯರೊಂದಿಗೆ 
ಬಂದಿರುವುದನ್ನು ನೋಡಿ ಸಂತೋಷವೂ ಆಶ್ಚರ್ಯವೂ ಆಗಿದ್ದರೂ 
ಭಕ್ತಿಯಿಂದ ಗೌರವದಿಂದ ಅವರೆಲ್ಲರನ್ನೂ ಸ್ವಾಗತಿಸಿದ. ದೂರ್ವಾಸರಿಗೂ 
ಯುಧಿಷ್ಠಿರನನ್ನು ನೋಡಿ ಸಂತೋಷವಾಯಿತು. “ಯುಧಿಷ್ಠಿರ ನಿನ್ನ 
ಆತಿಥ್ಯವನ್ನು ಸ್ವೀಕರಿಸಲು ನಾವಿಲ್ಲಿ ಬಂದಿದ್ದೇವೆ. ನಾವು ನದೀ ತೀರಕ್ಕೆ 
ಹೋಗಿ ಸ್ನಾನಾದಿಗಳನ್ನು ಮುಗಿಸಿಕೊಂಡು ಬರುತ್ತೇವೆ. ನಂತರ ಊಟ 
ಮಾಡುತ್ತೇವೆ” ಎಂದು ಹೇಳಿ ಶಿಷ್ಯರೊಂದಿಗೆ ನದಿ ಕಡೆ ಹೊರಟರು. 

ಊಟ, ಆತಿಥ್ಯ ಎಂದು ಕೇಳಿದ್ದೇ ಯುಧಿಷ್ಠಿರ ಕುಸಿದು ಹೋದ. 
ತಾವೆಲ್ಲರೂ ಊಟ ಮಾಡಿ ಅಕ್ಷಯ ಪಾತ್ರೆಯನ್ನು ತೊಳೆದಿಟ್ಟಾಗಿದೆ. 
ಒಮ್ಮೆ ಅದರಿಂದ ಆಹಾರ ಪಡೆದ ಮೇಲೆ ಮರು  ದಿವಸದವರೆಗೆ 
ಅದನ್ನು ಬೇಡುವಂತಿಲ್ಲ. ದ್ರೌಪದಿಗೂ ಗಾಬರಿಯಾಯಿತು. . ಏನು 


66 / ಡಾ. ಬಜಯಾ ಸುಬ್ಬರಾಜ್‌ 


ಮಾಡಬೇಕೆಂದು ತೋಚಲಿಲ್ಲ. ಈ ಸಂದಿಗ್ದ ಸಮಯದಲ್ಲಿ ಕೃಷ್ಣನಲ್ಲದೆ 
ಬೇರೆ ಯಾರೂ ತಮ್ಮ ಸಮಸ್ಕೆಯನ್ನು ಪರಿಹರಿಸಲಾರರು ಎಂದು 
ಅವನನ್ನು ಸ್ಮರಿಸಿಕೊಂಡರು. ಕೂಡಲೇ ಕೃಷ್ಣ ಅಲ್ಲಿಗೆ ಬಂದು 
ವಿಷಯವೇನೆಂದು ವಿಚಾರಿಸಿದ. ಪಾಂಡವರು ತಮಗೆ ಬಂದ ಸಂಕಟವನ್ನು 
ವಿವರಿಸಿದರು. ಕೃಷ್ಣ ಒ೦ದರೆ ಕ್ಷಣವೂ ಯೋಚಿಸದೆ ಅವರನ್ನು ಅಕ್ಷಯಪಾತ್ರೆ 
ತಂದುಕೊಡಲು ಹೇಳಿದ. ಅವರಿಗೆ ಅರ್ಥವಾಗಲಿಲ್ಲ. ಅನುಮಾನಿಸುತ್ತಲೇ. 
"ಕೃಷ್ಣ ನಿನಗೂ ನಮ್ಮನ್ನು ಕಂಡರೆ ತಮಾಷೆಯೇ? ನಿನಗೂ ಗೊತ್ತಿದೆ 
ಅಕ್ಷಯ ಪಾತ್ರೆ ಒಮ್ಮೆ ನೀಡಿದ ಮೇಲೆ ಮತ್ತೆ ಅದರಿಂದ ಪಡೆಯಲು 
ಸಾಧ್ಯವಿಲ್ಲ. ಅಲ್ಲದೆ ಅದನ್ನು ಈಗಾಗಲೇ ಶುಭ್ರವಾಗಿ ತೊಳೆದು ಇರಿಸಿದ್ದೇನೆ. 
ಇನ್ನು ನಾಳೆಯವರೆವಿಗೂ ಅದನ್ನು ಆಹಾರಕ್ಕೆ ಬಳಸುವ ಹಾಗಿಲ್ಲ” 
ಎಂದು ದ್ರೌಪದಿ ಕೃಷ್ಣನಲ್ಲಿ ತನ್ನ ಅಸಹಾಯಕತೆಯನ್ನು ಹೇಳಿಕೊಂಡಳು. 
ಕೃಷ್ಣ ನಗುತ್ತಲೇ, “ಕೃಷ್ಣೇ ಹೋಗು, ಆ ಪಾತ್ರೆ ತೆಗೆದುಕೊಂಡು ಬಾ. 
ನೀನು ಹೇಗೆ ತೊಳೆದಿರುವಿ ಎಂದು ಪರೀಕ್ಷಿಸುತ್ತೇನೆ” ಎಂದ. 

ದ್ರೌಪದಿಗೆ, ಪಾಂಡವರಿಗೆ ಕೃಷ್ಣನ ರೀತಿ ಅರ್ಥವಾಗಲಿಲ್ಲವಾದರೂ 
ಅವನ ಸಾಮರ್ಥ್ಯದ ಬಗ್ಗೆ. ಅವನ ದೈವಶಕ್ತಿಯ ಬಗ್ಗೆ ನಂಬಿಕೆ ಇತ್ತು. 
ತಮ್ಮೆಲ್ಲ ಕಷ್ಟದ ಕ್ಷಣಗಳಲ್ಲಿ ಅವನೇ ತಮ್ಮ ರಕ್ಷಕನಾಗಿದ್ದ. ಆದ್ದರಿಂದ 
ಮರು ಮಾತಾಡದೆ ಪಾತ್ರೆಯನ್ನು ತಂದುಕೊಟ್ಟಳು. 

ಕೃಷ್ಣ ಪಾತ್ರೆಯನ್ನು ಪರೀಕ್ಷಿಸಿದ. ಅದರ ಯಾವುದೋ ಒಂದು 
ಮೂಲೆಯಲ್ಲಿ ಅಗುಳು ಇರುವುದನ್ನು ಗಮನಿಸಿ ಕೈಗೆತ್ತಿಕೊಂಡು ನೋಡಿ 
ಬಾಯಿಗೆ ಹಾಕಿಕೊ೦ಡ. ಅವರೆಲ್ಲರೂ ಮೌನವಾಗಿ ಕೃಷ್ಣನು ಮಾಡುವುದನ್ನು 
ನೋಡುತ್ತ ನಿಂತಿದ್ದರು. 

ಸ್ನಾನ ಮಾಡಿ ಹಿಂತಿರುಗಿದ ದೂರ್ವಾಸರು, ಶಿಷ್ಕರು ದಾರಿಯಲ್ಲಿಯೇ 
ಹೊಟ್ಟೆಭಾರ ಅನುಭವಿಸಿದರು, ತೇಗಿದರು. ಅವರಿಗೆ ಊಟ ಮಾಡಬೇಕು 
ಎನಿಸಲಿಲ್ಲ. ಈ ವಿಚಿತ್ರ ಅನುಭವದಿಂದ ಬೆರಗಾದ ದೂರ್ವಾಸರು 
ತಮ್ಮ ದಿವ್ಯ ದೃಷ್ಟಿಯಿಂದ ಕಾರಣ ತಿಳಿದುಕೊಂಡರು. ಪಾ೦ಡವರಿದ್ದಲ್ಲಿಗೆ 
ಹಿಂತಿರುಗಿ ಬಂದಾಗ ಕೃಷ್ಣನು ಅಲ್ಲಿದ್ದುದನ್ನು ನೋಡಿದ ಮೇಲೆ ಕಾರಣ 


ಮಹಾಭಾರತ / 67 


ಇನ್ನಷ್ಟು ಸ್ಪಷ್ಟವಾಯಿತು. ಇದೆಲ್ಲವೂ ಕೃಷ್ಣನ ಕೈವಾಡವೆನಿಸಿತು. ಕೃಷ್ಣನಿಗೆ 
ಗೌರವ ಸೂಚಿಸಿ ಕೃಷ್ಣನಂತಹವನ ಅನುಗ್ರಹಕ್ಕೆ ಪಾತ್ರರಾದ ಪಾಂಡವರ 
ಅದೃಷ್ಟವನ್ನು ಕೊಂಡಾಡಿ, ಮನಸಾರೆ ಅವರನ್ನು ಆಶೀರ್ವದಿಸಿ 
ಹಿಂತಿರುಗಿದರು. ಪಾಂಡವರೂ ಆಪತ್ಸಂಧುವಾಗಿ ಬಂದ ತಮ್ಮನ್ನು 
ದೂರ್ವಾಸರ ಅನುಗ್ರಹದಿಂದ ತಪ್ಪಿಸಿದ್ದಕ್ಕೆ ಕೃತಜ್ಞತೆ ಹೇಳಿ ಕೃಷ್ಣನನ್ನು 
ಬೀಳ್ಕೊಟ್ಟರು. 


) 


hoe 


68 / ಡಾ. ಅಜಯಾ ಸುಬ್ಬರಾಜ್‌ 


ಅರ್ಜುನ ದಿವ್ಯಾಸ್ತಗಳನ್ನು ಪಡೆದದ್ದು 


ಅರ್ಜುನ ಆಶ್ರಮವನ್ನು ಬಿಟ್ಟು ಹೊರಟು ಹಲವು ದಿನಗಳು ನಡೆದು, 
ಕಡೆಗೆ ಹಿಮಾಲಯವನ್ನು ತಲುಪಿದ. ದೇವತೆಗಳನ್ನು ಒಲಿಸಿಕೊಳ್ಳಲು 
ತಪಸ್ಸಿಗೆ ಕುಳಿತ. ಹೇಗಾದರೂ ದೇವತೆಗಳನ್ನು ಸಂಪ್ರೀತಗೊಳಿಸಿ ಅವರಿಂದ 
ಶಶ್ವಾಸ್ತಗಳನ್ನು ಪಡೆಯುವುದು ಅವನ ಉದ್ದೇಶವಾಗಿತ್ತು 

ಮೊದಲು ಇಂದ್ರಕೀಲ ಪರ್ವತದೆಡೆಗೆ ನಡೆದ. ದಾರಿಯಲ್ಲಿ ಒಬ್ಬ 
ಬ್ರಾಹ್ಮಣ ಎದುರಾದ, ಅರ್ಜುನನೊಂದಿಗೆ ಮಾತಾಡಿ ತಾನು ಬಂದ 
ಉದ್ದೇಶ ತಿಳಿಸಿ, ತಾನು ಅವನ ತಂದೆ ಇಂದ್ರನೆಂಬುದನ್ನು ಪ್ರಕಟಪಡಿಸಿದ. 
ಮಗನಿಗೆ ಆಶೀರ್ವದಿಸಿ, ಮೊದಲು ಶಿವನನ್ನು ಕುರಿತು ತಪಸ್ಸು 
ಮಾಡುವಂತೆ ಹೇಳಿದ. 

ಅರ್ಜುನ ತಂದೆ ಇಂದ್ರನ ಸಲಹೆಯಂತೆ ಶಿವನನ್ನು ಕುರಿತು ತಪಸ್ಸು 
ಮಾಡಿದ. 

ಅರ್ಜುನನ ತಪಸ್ಸಿಗೆ ಶಿವ ಮೆಚ್ಚಿದ. ಪಾರ್ವತಿಯನ್ನು ಜೊತೆಯಾಗಿ 
ಕರೆದುಕೊಂಡು ಅರ್ಜುನ ತಪಸ್ಸು ಮಾಡುತ್ತಿದ್ದ ವನಪ್ರಾಂತಕ್ಕೆ ಬಂದ. 
ಅವರಿಬ್ಬರೂ ಬೇಡ ದಂಪತಿಗಳ ವೇಷದಲ್ಲಿದ್ದರು. 

ಸ್ವಲ್ಪ ಹೊತ್ತಿನಲ್ಲಿ ಹಂದಿಯೊಂದು ಅರ್ಜುನನಿದ್ದೆಡೆಗೆ ಬಂದು ಅವನ 
ಮೇಲೆ ಆಕ್ರಮಣ ಮಾಡಿತು. ಎಚ್ಚೆತ್ತ ಅರ್ಜುನ ತಪೋಭಂಗ ಮಾಡಿದ್ದಕ್ಕಾಗಿ 
ಕೋಪಗೊಂಡು ಅದನ್ನು ಬಾಣದಿಂದ ಹೊಡೆದು ಬೀಳಿಸಿದ. ಅದೇ 
ಸಮಯಕ್ಕೆ ಎಲ್ಲಿಂದಲೋ ಬಾಣವೊಂದು ಬಂದು ಹಂದಿಗೆ ನಾಟಿತು. 
ಅದರ ಹಿಂದೆಯೇ ಬೇಡ ದಂಪತಿಗಳು ಬಂದರು. ಬೇಡ ಹಂದಿ ತನ್ನ 


ಮಹಾಭಾರತ / 69 


ಬಾಣದಿಂದ ಸತ್ತಿರುವುದಕ್ಕಾಗಿ ತಾನೇ ಅದನ್ನು ಒಯ್ಯುತ್ತೇನೆಂದಾಗ 
ಅರ್ಜುನ ವಿರೋಧಿಸಿದ. ಮೊದಲು ಹೊಡೆದದ್ದು ತಾನೇ ಆದ್ದುದರಿಂದ 
ಅದು ನನಗೆ ಸೇರಬೇಕೆಂದು ಅರ್ಜುನ ಹಠ ಹಿಡಿದ. ಮಾತಿಗೆ ಮಾತು 
ಬೆಳೆದು ಕಡೆಗೆ ಬಲಾಬಲ ಪರೀಕ್ಷೆಗೆ ಮುಂದಾದರು. 

ಎಷ್ಟೋ ಹೊತ್ತು ಇಬ್ಬರೂ ಹೋರಾಡಿದರು. ಯಾರೂ ಸೋಲುವ 
ಹಾಗೆ ಕಾಣಲಿಲ್ಲ. ನಂತರ ಹೇಗೋ ಅರ್ಜುನ ಬೇಡನನ್ನು ಬೀಳಿಸಿ 
ಹತ್ತಿಕ್ಕಿ ಸೋಲಿಸಿದ. ಕಡೆಯಲ್ಲಿ ಅರ್ಜುನ ನೋಡ ನೋಡುತ್ತಿದ್ದಂತೆ 
ಬೇಡ ಶಿವನಾಗಿ ತನ್ನ ಮುಂದೆ ನಿಂತಿದ್ದ. ಅರ್ಜುನನಿಗೆ ಈಗ 
ಅರ್ಥವಾಯಿತು. ಇದೆಲ್ಲ ಶಿವನ ಆಟ ಎಂದು. ಅರ್ಜುನ ತಪಸ್ಸು 
ಮಾಡುತ್ತಿರುವ ಉದ್ದೇಶ ತಿಳಿದು ಅವನಿಗೆ ಶಿವ ಪಾಶುಪತಾಸ್ತ್ರವನ್ನು 
ಕರುಣಿಸಿದ. ಉಳಿದ ದೇವತೆಗಳೂ ಪ್ರತ್ಯಕ್ಷರಾಗಿ ಅರ್ಜುನನಿಗೆ 
ದಿವ್ಯಾಸ್ತಗಳನ್ನು ನೀಡಿ ಮುಂದೆ ಸಂಭವಿಸಲಿರುವ ಯುದ್ದದಲ್ಲಿ ಪಾಂಡವರಿಗೆ 
ಜಯವಾಗಲೆಂದು ಹರಸಿದರು. 

ಅರ್ಜುನ ಅಲ್ಲಿಂದ ಹೂರಟು ಇಂದ್ರಲೋಕವನ್ನು ಸೇರಿದ. 
ತಂದೆಯನ್ನು ಮಾತಾಡಿಸಿಕೊಂಡು ವಿಷಯ ತಿಳಿಸಿ ಹೋಗೋಣವೆಂಬ 
ಉದ್ದೇಶದಿಂದ ಬಂದಿದ್ದ. ಇಂದ್ರನಿಗೆ ಸಂತೋಷವಾಯಿತು. ಹಾಗೆಯೇ 
ದುಷ್ಪ ದುರ್ಯೋಧನನ ವಿಚಾರವೆಲ್ಲ ತಿಳಿದು, ಊರ್ವಶಿಯಿಂದ ಸಂಗೀತ 
ನೃತ್ಯಗಳನ್ನು ಕಲಿಯಬೇಕೆಂದು ಮುಂದೆ ಅಜ್ಞಾತವಾಸ ಸಂದರ್ಭದಲ್ಲಿ 
ಅದು ಬಹಳ ಪ್ರಯೋಜನಕ್ಕೆ ಬರುತ್ತದೆಂದೂ ತಿಳಿಸಿದ. 

ಅಪ್ಪರಯರಲ್ಲಲ್ಲ ಅತ್ಯಂತ ಸುಂದರಿಯಾದ ಊರ್ವಶಿ. ಅರ್ಜುನನಿಗೆ 
ವಿದ ಕಲಿಸುತ್ತಲೇ ಅವನ ಮೇಲೆ ಮೋಹಗೊಂಡು ತನ್ನನ್ನು 
ಮದುವೆಯಾಗೆಂದು ಅರ್ಜುನನ್ನು ಒತ್ತಾಯ ಮಾಡಿದಳು. ಆದರೆ 
ಅರ್ಜುನ, ತನಗೆ ಅವಳು ವಿದ್ಯಾಗುರುವಾಗಿರುವುದರಿಂದ ತಾಯಿ 
ಸಮಾನಳು. ಇಂತಿರುವಾಗ ವಿವಾಹವಾಗುವುದು ಸರಿಯಲ್ಲವೆಂದು ಹೇಳಿ 
ನಿರಾಕರಿಸಿದಾಗ, ಊರ್ವಶಿ ಕೋಪಗೊಂಡು ಅರ್ಜುನನನ್ನು ನಪುಂಸಕ 


3! ಡಾ.ವಿಜಯಾ ಸುಬ್ಬರಾಜ್‌ 


`ನಾಗೆಂದು ಶಾಪ ನೀಡಿದಳು. ಈ ಶಾಪ ಒಂದು ವರ್ಷ ಮಾತ್ರ ಈ 
ಶಾಪವೇ ಮುಂದೆ ಅಜ್ಞಾತವಾಸದ ಸಮಯದಲ್ಲಿ ವರವಾಗಿ ಪರಿಣಮಿಸಿತು. 
ಬೃಹನ್ನಳೆ ಎಂದು ಕರೆಸಿಕೊಂಡು ವಿರಾಟನ ಪುತ್ರಿ ಉತ್ತರೆಯ ನಾಟ್ಕ 
ಗುರುವಾದ. 

ಅರ್ಜುನ ಬಂದ ಉದ್ದೇಶ ನೆರವೇರಿತ್ತು. ಅತ್ಯಂತ ಮಹಿಮೆಯುಳ್ಳ 
ದಿವ್ಯಾಸ್ತಗಳನ್ನೂ ದೇವರುಗಳ ಆಶೀರ್ವಾದವನ್ನೂ ಪಡೆದು ಸೋದರರಿದ್ದ 
ಪ್ರದೇಶಕ್ಕೆ ಹೊರಟ. ಈಗ ಅರ್ಜುನ ಯಾರಿಂದಲೂ ಗೆಲ್ಲಲಾಗದ 
ಅಜೇಯನೆನಿಸಿಕೊ೦ಡ. 


ಮಹಾಭಾರತ / 7] 


ದುರ್ಯೋಧನ ಗಂಧರ್ವರ ಸೆರೆಯಲ್ಲಿ 


ಪಾಂಡವರಿಗೆ ಕೊಡಬಾರದ ಕಷ್ಟವನ್ನೆಲ್ಲ ಕೊಟ್ಟು, ವನವಾಸಕ್ಕೆ 
ಕಳಿಸಿದರೂ. ದುರ್ಯೋಧನನಿಗೆ ಶಾಂತಿಯೇ ಇರಲಿಲ್ಲ. ಒಂದಲ್ಲ ಒಂದು 
ವಿಧದಲ್ಲಿ ಅವರನ್ನು ಹಿಂಸಿಸಲು, ಅವಮಾನಿಸಲು ಯೋಚಿಸುತ್ತಿದ್ದ. 
ಈ ಬಾರಿ ತನ್ನ ಶ್ರೀಮಂತಿಕೆ, ರಾಜವೈಭವವನ್ನು ಪಾಂಡವರಿಗೆ ಕಾಣಿಸಿ, 
ತಮ್ಮ ಬಡತನ, ಅಸಹಾಯಕತೆಗಳಿಗಾಗಿ ಮರುಗಿ ದುಃಖಿಸುವಂತೆ 
ಮಾಡಬೇಕೆಂದು, ಅವರಿದ್ದ ಕಾಮ್ಮಕವನಕ್ಕೆ ರಾಜಪರಿವಾರದೊಡನೆ ಬಂದು 
ಬೀಡುಬಿಟ್ಟ ಅಲ್ಲಿ ಅತಿಥಿಗಳಿಗಾಗಿ, ತಮಗಾಗಿ ಅದ್ಧೂರಿಯಾಗಿ ಶಿಬಿರಗಳನ್ನು 
ಹಾಕಿಸಿದ. ಸಂಗೀತ, ನೃತ್ಯಗಳ ವ್ಯವಸ್ಥ ಮಾಡಿದ. ವನವಿಹಾರ, 
ಆಮೋದಗಳಲ್ಲಿ ಕಾಲ ಕಳೆಯಲೆಂದೇ ಬಂದಿಳಿದಿದ್ದ. 

ದುರ್ಯೋಧನಾದಿಗಳು ಇಳಿದುಕೊಂಡಿದ್ದ ಜಾಗದಿಂದ ಸ್ವಲ್ಪ 
ದೂರದಲ್ಲಿಯೇ ಗಂಧರ್ವರೂ ಬೀಡುಬಿಟ್ಟಿದ್ದರು. ದುರ್ಯೋಧನನ 
ಕೆಲವು ಸೇವಕರು, ಸೈನಿಕರು ಇದನ್ನು ಗಮನಿಸಿ ಗಂಧರ್ವರ ಬಳಿಗೆ 
ಹೋಗಿ ಜಾಗ ಖಾಲಿ ಮಾಡುವಂತೆ ಹೇಳಿದರು. ಗಂಧರ್ವರಿಗೆ ಸಿಟ್ಟು 
ಬಂತು. ಅವರು ಅಲ್ಲಿಂದ ಕದಲುವುದಿಲ್ಲವೆಂದರು. ಮಾತಿಗೆ ಮಾತು 
ಬೆಳೆಯಿತು. ವಿಷಯ ತಿಳಿದ ಚಿತ್ರಸೇನ (ಗಂಧರ್ವನಾಯಕ) ಅಲ್ಲಿಗೆ 
ಬಂದು ದುರ್ಯೋಧನನ ಕಡೆಯವರ ಅಸಭ್ಯ ವರ್ತನೆಯನ್ನು ನೋಡಿ, 
ದುರ್ಯೋಧನನಿಗೆ ಪಾಠ ಕಲಿಸಬೇಕೆಂದುಕೊಂಡ. ದುರ್ಯೋಧನನೂ 
ಸುಮ್ಮನಿರದೆ ಚಿತ್ರಸೇನನನ್ನು ಯುದ್ದಕ್ಕೆ ಆಹ್ವಾನಿಸಿದ. ಇಬ್ಬರ ನಡುವೆಯೂ 
ಯುದ್ಧವಾಗಿ ಕಡೆಗೆ ದುರ್ಯೋಧನ, ಚಿತ್ರಸೇನನಿಗೆ ಸೆರೆಯಾದ. 
ದುರ್ಯೋಧನನ ಕಡೆಯವರಿಗೆ ಹೆದರಿಕೆಯಾಯಿತು. ಗಂಧರ್ವರನ್ನು 


72 / ಡಾ. ಫಏಜಯಾ ಸುಬ್ಬರಾಜ್‌ 


ಎದುರಿಸುವ ಸಾಮರ್ಥ್ಯ ಅವರಲ್ಲಿ ಯಾರಿಗೂ ಇರಲಿಲ್ಲ. 
ದುರ್ಯೋಧನನನ್ನು ಹೇಗೆ ಸೆರೆಯಿಂದ ಬಿಡಿಸಬೇಕೆಂದು ತಿಳಿಯದೆ 
ಚಡಪಡಿಸಿದರು. 

ದುರ್ಯೋಧನಾದಿಗಳು ಬೀಡುಬಿಟ್ಟಿದ್ದ ಸರೋವರದ ಮತ್ತೊಂದು 
ಭಾಗದಲ್ಲಿ ಪಾಂಡವರ ಆಶ್ರಮ ಇದೆಯೆಂಬುದನ್ನು ದುರ್ಯೋಧನನ 
ಕಡೆಯ ಕೆಲವರಿಗೆ ವ್ಯಾಪಾರಿಗಳಿಗೆ ತಿಳಿದಿತ್ತು. ಅವರು ಓಡಿ ಹೋಗಿ 
ಯುಧಿಷ್ಠಿರನನ್ನು ಕ೦ಡು ಮಾತಾಡಿಸಿ, ತಮಗೆ ತಮ್ಮ ರಾಜನಿಗೆ ಬಂದಿರುವ 
ಎಪತ್ತನ್ನು ವಿವರಿಸಿ, ಹೇಗಾದರೂ ತಮ್ಮನ್ನು ಕಾಪಾಡಬೇಕೆಂದು 
ಬೇಡಿಕೊಂಡರು. ಯುಧಿಷ್ಠಿರನ ಹೊರತಾಗಿ ಬೇರೆ ಯಾರಿಗೂ ಕೌರವರಿಗೆ 
ಸಹಾಯ ಮಾಡುವ ಮನಸ್ಸಿರಲಿಲ್ಲ. ದುರ್ಯೋಧನನ ಸ್ಥಿತಿಗೆ ಅವರು 
ಸಂತೋಷಿಸಿದ್ದರು. ಆದರೆ ಕಡೆಗೆ ಅಣ್ಣನ ಮಾತಿಗೆ ಕಟ್ಟುಬಿದ್ದು 
ಹೋಗಬೇಕಾಯಿತು. ಯುಧಿಷ್ಠಿರ ಅವರನ್ನು, “ಪ್ರಿಯ ಸೋದರರೇ 
ನನ್ನ ಮಾತನ್ನು ನಡೆಸಿ ಕೊಡುವುದಕ್ಕೆ ನಿಮಗೆ ಮನಸಿಲ್ಲವೆಂದು ನನಗೆ 
ಗೊತ್ತು. ಅವರು ನಮ್ಮ ಶತ್ರುಗಳಂಬುದು ನಿಜ, ಹಾಗೆಯೇ ನಮ್ಮ 
ದಾಯಾದಿ ಸೋದರರೆಂಬುದು ನಿಜ. ಅವರು ಕಷ್ಟದಲ್ಲಿ ಇರುವಾಗ 
ಸಹಾಯ ಮಾಡಬೇಕಾದ್ದು ನಮ್ಮ ಕರ್ತವ್ಯ. ಕ್ಹಾತ್ರಧರ್ಮವೇನೆಂಬುದು 
ಬಹಶಃ ನಿಮಗೆ ನೆನಪಿರಬೇಕು. ಅದು ಏನು ಹೇಳುತ್ತದೆ ಗೊತ್ತೆ? 
ಆಪತ್ತಿನಲ್ಲಿದ್ದವನು ಆರ್ತನಾಗಿ ಬೇಡಿದರೆ ರಕ್ಷಿಸಬೇಕೆಂದು ಹೇಳುತ್ತದೆ” 
ಎಂದು ಹೇಳಿ ಮನವೊಲಿಸಿ ಕಳಿಸಿಕೊಟ್ಟನು. 

ಪಾಂಡವ ಸೋದರರು ಪ್ರತಿಯಾಡದೆ ಕೌರವರ ರಕ್ಷಣೆಗೆ ಹೊರಟು 
ಬಂದರು. ಚಿತ್ರಸೇನನನ್ನು ಕಂಡು ದುರ್ಯೋಧನನನ್ನು ಬಿಟ್ಟು ಬಿಡಲು 
ಕೇಳಿದರು. ಆದರೆ ಚಿತ್ರಸೇನ ಒಪ್ಪಲಿಲ್ಲ. ಯುದ್ಧ ಮಾಡಿದರು. ಆದರೆ 
ಸ್ವಲ್ಪ ಹೊತ್ತಿನ ನಂತರ ಚಿತ್ರಸೇನನನಿಗೆ, ನಮಗೆ ಶತ್ರುಗಳಲ್ಲದೆ 
ಪಾಂಡವರೊಂದಿಗೆ ಯುದ್ಧ ಮಾಡುವುದರಲ್ಲಿ ಅರ್ಥವಿಲ್ಲವೆನಿಸಿತು. 
ಶಸ್ತ್ರಗಳನ್ನು ಕೆಳಗಿಟ್ಟು ಅರ್ಜುನನಿಗೆ, ““ಅರ್ಜುನಾ, ಪ್ರಿಯಮಿತ್ರ 


ಮೆ ಲ್ಸ 


ಅನವಶ್ರಕವಾಗಿ ನಮ್ಮ ನಮ್ಮ ನಡುವೆ ಯುದವೇಕೆ? ನಾವೇನು ಶತ್ರುಗಳಲ್ಲ. 
ಬ J ಆ ಆ ಗಿ 


© 


ಮಹಾಭಾರತ / 73 


ದುರ್ಯೋಧನ ನಿಮಗೆ ಕೊಟ್ಟ ಕಷ್ಟಗಳನ್ನು ನಾನು ಕೇಳಿ ಅವನಿಗೆ 
ಪಾಠ ಕಲಿಸಬೇಕೆಂಬುದು ನನ್ನ ಉದ್ದೇಶ ಅಷ್ಟೇ!” ಎಂದ. 

“ಚಿತ್ರಸೇನ, ಗೆಳೆಯಾ ನಿನ್ನ ಉದ್ದೇಶ ಏನೆಂಬುದು ನನಗೆ ಗೊತ್ತು. 
ಆದರೆ ನಮ್ಮಣ್ಣ ದುರ್ಯೋಧನನನ್ನು ಬಿಡಿಸಲು ಹೇಳಿದ್ದಾನೆ. ಈಗ 
ಸಧ್ಯಕ್ಕೆ ಕುರುವಂಶದ ಮರ್ಯಾದೆ ಉಳಿಸಬೇಕಾಗಿದೆ. ನೀನು ಅವನನ್ನು 
ಅವನ ಕಡೆಯವರನ್ನು ಬಿಟ್ಟುಬಿಡು. ಆಮೇಲೆ ನಾವೇ ಅವರಿಗೆ ಹೇಗೆ 
ಬುದ್ಧಿ ಹೇಳಿ ಪಾಠ ಕಲಿಸಬೇಕೋ ನೋಡಿಕೊಳ್ಳುತ್ತೇವೆ” ಎಂದು 
ಅರ್ಜುನನು ಹೇಳಿ ಚಿತ್ರಸೇನನನ್ನು ಒಪ್ಪಿಸಿದ. 

ಚಿತ್ರಸೇನ. ಮರುಮಾತಿಲ್ಲದೆ ದುರ್ಯೋಧನ ಮತ್ತು ಅವನ 
ಕಡೆಯವರನ್ನು ಮುಕ್ತಗೊಳಿಸಿದ. ದುರ್ಯೋಧನ ನಾಚಿಕೆಯಿಂದ 
ತಲೆತಗ್ಗಿಸಿ ಬಾಲಸುಟ್ಟುಕೊ೦ಡ ನರಿಯಂತೆ ಅಲ್ಲಿಂದ ಜಾರಿಕೊಂಡು 
ಹಿಂತಿರುಗಿದ. ತನ್ನ ವೈಭವ ಏಲಾಸಗಳನ್ನು ಪಾಂಡವರ ಮುಂದೆ 
ಮೆರೆದು ಅವರಿಗೆ ನೋವುಂಟು ಮಾಡುವ ಲೆಕ್ಕಚಾರ ತಪ್ಪಿ, ತಾನೇ 
ಅವರ ಸಹಾಯ ಪಡೆದು ಬದುಕಿ ಉಳಿಯಬೇಕಾದದ್ದು ಅವನಿಗೆ 
ಸಹಿಸಲಾಗದಷ್ಟು ಅವಮಾನವೆನಿಸಿತ್ತು. 


ಕ್ಕಿ 


74 / ಡಾ. ಜಯಾ ಸುಬ್ಬರಾಜ್‌ 


ವೈಷ್ಣವ ಯಾಗ 


ಗಂಧರ್ವರ ಕೈಯಿಂದ ದುರ್ಯೋಧನಾದಿಗಳಿಗೆ ಏನಾಯಿತೆಂಬುದೂ 
ಪಾಂಡವರೇ ಅವರನ್ನು ಕಾಪಾಡಿದರೆಂಬುದೂ ತಿಳಿದು ಬಂತು. ಮತ್ತೂಮ್ಮೆ 
ಕೌರವ ಪಾ೦ಡವರನ್ನು ಒಟ್ಟುಗೂಡಿಸುವ ಆಲೋಚನೆ ಭೀಷ್ಕರಿಗೆ ಬಂತು. 
ಅವರಿಬ್ಬರೂ ಒಟ್ಟಾದರೆ ಶತ್ರು ಭಾಧೆಯಿಲ್ಲದೆ ರಾಜ್ಯಭಾರ ಮಾಡಬಹುದಲ್ಲ 
ಎನಿಸಿತು. ದುರ್ಯೋಧನನನ್ನು ಕರೆದು ಹಿತವಚನಗಳನ್ನು ಹೇಳಿದರು. 

ಆದರೆ ಅವನು ಹಠಮಾರಿ, ಅವರ ಯಾವ ಮಾತುಗಳನ್ನೂ 
ಕೇಳಿಸಿಕೊಳ್ಳಲಿಲ್ಲ. ಶಕುನಿ, ಕರ್ಣರ ಪ್ರಚೋದನೆ, ಒತ್ತಾಸೆಗಳು ಧಾರಾಳವಾಗಿ 
ದೊರೆಯುತ್ತಿತ್ತು “ದುರ್ಯೋಧನ ನೀನು ಯಾವುದಕ್ಕೂ ಯೋಚಿಸಬೇಡ. 
ನಮ್ಮ ಶಕ್ತಿ ಸಾಮರ್ಥ್ಯಗಳಲ್ಲಿ ನಂಬಿಕೆ ಇಡು. ದಿಗ್ಬಿಜಯ ಯಾತ್ರೆಗೆ 
ಹೊರಟು ರಾಜ್ಯಗಳನ್ನು ಗೆದ್ದು ನಮ್ಮ ಸಾಮ್ರಾಜ್ಯವನ್ನು ವಿಸ್ತರಿಸಿಕೊಳ್ಳೋಣ. 
ಹಾಗೆಯೇ ಅವರಂತೆಯೇ ರಾಜಸೂಯವನ್ನು ಮಾಡೋಣ” ಎಂದು 
ದುರ್ಯೋಧನನನ್ನು ಹುರಿದುಂಬಿಸಿದರು. 

ಪುರೋಹಿತರನ್ನು ಕರೆಸಿ ಇದರ ಬಗ್ಗೆ ಮಾತನಾಡಿದಾಗ ಅವರು 
ದುರ್ಯೋಧನನನ್ನು ಎಚ್ಚರಿಸಿ, ರಾಜಕುಮಾರ ದುರ್ಯೋಧನ 
ರಾಜಸೂಯವನ್ನು ಈಗಾಗಲೇ ಯುಧಿಷ್ಠಿರ ಮಾಡಿದ್ದಾನೆ. ವಂಶದಲ್ಲಿ 
ಒಬ್ಬರು ಮಾತ್ರ. ಅದೂ ಒಂದೇ ಸಲ ಮಾಡಬೇಕು. ಮತ್ತೆ ಮತ್ತೆ 
ಮಾಡುವ ಹಾಗಿಲ್ಲ. ನಿನಗೆ ಮಾಡಲೇಬೇಕೆಂದೆನಿಸಿದರೆ ವೈಷ್ಣವ ಯಾಗವನ್ನು 
ಮಾಡು” ಎಂದು ಪರ್ಯಾಯವೊಂದನ್ನು ಸೂಚಿಸಿದರು. ದುರ್ಯೋಧ 
ನನಿಗೆ ಸ್ವಲ್ಪ ನಿರಾಶೆಯಾದರೂ ಹೇಗೋ ಒಪ್ಪಿಕೊಳ್ಳಬೇಕಾಯಿತು. 


ಮಹಾಭಾರತ / 75 


ಅದ್ದೂರಿಯಾಗಿ ಸಿದ್ದತೆಗಳು ನಡೆದವು. ದೇಶದ ಎಲ್ಲ ಕಡೆಗೆ ಆಹ್ವಾನ 
ಪತ್ರಿಕೆಗಳನ್ನು ಕಳಿಸಲಾಯಿತು. ಅತಿಥಿಗಳಿಗೆ ಅದ್ಭುತವಾದ ವ್ಯವಸ್ಥೆ 
ಮಾಡಲಾಗಿತ್ತು ಬೇರೆಡೆಗಳಿಂದ ಬಂದ ರಾಜರಿಗೆ, ಪಾಂಡವರು ಕಟ್ಟಿಸಿದ 
ಅರಮನೆಗಳ ಮಾದರಿಯಲ್ಲಿಯೇ ಅತಿಥಿ ಗೃಹಗಳನ್ನು ನಿರ್ಮಿಸಲಾಗಿತ್ತು 
ದುರ್ಯೋಧನನಿಗೆ ವೈಭವ ವಿಲಾಸಗಳನ್ನು, ಭರ್ಜರಿ ವ್ಯವಸ್ಥೆಯನ್ನು 
ನೋಡಿ ಹೆಮ್ಮೆ ಎನಿಸಿತು. ಇನ್ನು ತನಗೆ ಸಾಟಿಯಿಲ್ಲವೆಂದು ಹಿಗ್ಗಿದ. 
ಆದರೆ ಪಾಂಡವರು ಇದನ್ನೆಲ್ಲ ನೋಡಲಾಗಲಿಲ್ಲವಲ್ಲ ಎಂಬ 
ಕೂರಗೊಂದು ಅವನನ್ನು ಕಾಡುತ್ತಿತ್ತು. 

ಯಾಗವನ್ನು ಪೂರ್ಣಗೊಳಿಸಿದ. ಬಂದವರಿಗೆಲ್ಲ ಕೈತುಂಬ 
ಉಡುಗೊರೆಗಳನ್ನು ಕೊಟ್ಟು ಕಳುಹಿಸಿದ. ಬ್ರಾಹ್ಮಣರಿಗೆ ಧಾರಾಳವಾಗಿ 
ದಾನ ದಕ್ಷಿಣೆಗಳನ್ನು ನೀಡಿದ. ಧೃತರಾಷ್ಟನಿಗೆ ಮಗನ ವೈಭವವನ್ನು 
ನೋಡಲು ದೃಷ್ಟಿ ಇಲ್ಲವಾಗಿದ್ದರೂ ಬಂದಿದ್ದವರೆಲ್ಲ ಹೊಗಳುವುದನ್ನು 
ಕೇಳಿ ಹಿಗ್ಗಿ ಹೋದ. 


+, 
hoe 


76 / ಡಾ. ಬ್ಹ್ವಜಯಾ ಸುಬ್ಬರಾಜ್‌ 


ಜಯದ್ರಥನಿಂದ ದ್ರೌಹದಿಯ ಅಪಹರಣ 


ಸಿಂಧು ದೇಶದ ಅರಸನೂ ದುರ್ಯೋಧನನ ಭಾವನೂ ಆದ 
ಜಯದ್ರಥ, ಒಂದು ದಿನ ತನ್ನಕುಟುಂಬದವರೊಂದಿಗ ಕಾಡಿನ 
ಮಾರ್ಗವಾಗಿ ಹಾದು ಬರುತ್ತಿದ್ದ. ದಾರಿಯಲ್ಲಿ ಒಂದು ಕುಟೀರದ 
ಮುಂದೆ ಹೆಂಗಸೊಬ್ಬಳು ನಿಂತಿದ್ದದ್ದು ಕಾಣಿಸಿತು. ನೋಡಲು ಬಲು 
ಚೆಲುವೆಯಾಗಿದ್ದಳು. ಅವಳು ಬೇರಾರೂ ಅಲ್ಲದೆ ಪಾಂಡವ ಪತ್ನಿ 
ದ್ರೌಪದಿಯಾಗಿದ್ದಳು. ಪಾ೦ಡವರು ಬೇಟೆಗೆಂದು ಹೋಗಿದ್ದಾಗ, ಇವಳು 
ಒಬ್ಬಳೇ ಇರಬೇಕಾಯಿತು. 

ಜಯದ್ರಥ ಅವಳನ್ನು ನೋಡಿದ್ದೇ ಮಂತ್ರಮಗ್ಗನಾಗಿ ಬಿಟ್ಟಿದ್ದ. ತನ್ನ 
ಕುಟುಂಬದ ಕೆಲವರನ್ನು ಅಲ್ಲಿಗೆ ಕಳಿಸಿ ಅವರ ವಿವರಗಳನ್ನು ತಿಳಿದು 
ಬರಲು ಹೇಳಿದ. ಹಾಗೆಯೇ ಅವಳು ಒಪ್ಪುವುದಾದರೆ ತಾನು ಅವಳನ್ನು 
ಮದುವೆಯಾಗುತ್ತೇನೆ ಎಂಬುದನ್ನು ತಿಳಿಸಲೂ ಸೂಚಿಸಿದ. 

ದ್ರೌಪದಿ ತನ್ನ ಮನೆಯ (ಕುಟೀರದ) ಮುಂದೆ ಒಬ್ಬ ಅಪರಿಚಿತ 
ವ್ಯಕ್ತಿ ನಿಂತಿರುವುದನ್ನು ಗಮನಿಸಿದಳು. "ಎಲೈ ಪುರುಷ, ಯಾರು 
ನೀನು? ಹೀಗೇಕೆ ನನ್ನ ಕುಟೀರದ ಮುಂದೆ ನನ್ನತ್ತ ನೋಡುತ್ತಾ 
ನಿಂತಿರುವಿ9” ಎಂದು ವಿಚಾರಿಸಿದಳು. 

ಅಪರಿಚಿತ ವ್ಯಕ್ತಿ, “ಎಲೈ ಹೆಣ್ಣೇ ನಾನು ಕೋಟಕಾಸದ ರಾಜ. 
ಸಿಂಧುರಾಜ ಜಯದ್ರಥ ನನ್ನನ್ನು ಇಲ್ಲಿಗೆ ಕಳಿಸಿದ್ದಾನೆ. ಅವನಿಗೆ ನಿನ್ನ 
ಮೇಲೆ ಪ್ರೀತಿಯುಂಟಾಗಿದೆ. ನಿನ್ನನ್ನು ಮದುವೆಂಯಾಗಲು 
ಮುಂದಾಗಿದ್ದಾನೆ” ಎಂದು ತಿಳಿಸಿದ. 

ಅವನ ಮಾತುಗಳನ್ನು ಕೇಳಿ ದ್ರೌಪದಿ ಕಿಡಿಕಿಡಿಯಾದಳು. “ಏನಯ್ಯಾ 
ಏನಂದುಕೊಂಡೆ? ನಾನು ಯಾರು ಇಲ್ಲದವಳೆಂದುಕೊಂಡೆಯಾಗ? 


ಮಹಾಭಾರತ / 77 


ನಿನ್ನಂಥವನಿಗೆ ಈ ರೀತಿ ಮಾತಾಡುವುದು ಸರಿಯಲ್ಲ. ಪರಪುರುಷ 
ನೊಂದಿಗೆ ಮಾತಾಡುವುದು ನನಗಿಷವಿಲ್ಲವಾದರೂ ನನ್ನ ಬಗ್ಗೆ ನಾನು 
ಹೇಳಲೇಬೇಕು. ಹೋಗಿ ಅದನ್ನು ನಿನ್ನ ದೊರೆಗೆ ಹೇಳಲೇಬೇಕು. 
ನಾನು ದ್ರೌಪದಿ, ದ್ರುಪದ ರಾಜನ ಮಗಳು, ಪಾಂಡವರ ಪತ್ನಿ” ಎಂದು 
ಹೇಳಿ ತಟ್ಟನೆ ಒಳಗೆ ಹೋಗಿ ಬಾಗಿಲು ಮುಚ್ಚಿದಳು. 

ಜಯದ್ರಥ ಎಲ್ಲವನ್ನು ತಿಳಿದು ತಾನೇ ಸ್ವತಃ ಅಲ್ಲಿಗೆ ಬಂದ. 
ದ್ರೌಪದಿಯನ್ನು ಬಗೆಬಗೆಯಾಗಿ ಪ್ರಾರ್ಥಿಸಿದ. ಮದುವೆಯಾಗೆಂದು ಅನೇಕ 
ಆಮಿಷಗಳನ್ನು ಮುಂದಿಟ್ಟ. "ದೌಪದಿ, ಹೇ ಸುಂದರಿ, ನಿನ್ನ ಯೋಗ್ಯತೆಗೆ 
ತಕ್ಕಂತಹ ನೆನ್ನಂಥವನನ್ನು ಮದುವೆಯಾಗು. ಬಿಕಾರಿಗಳಾದ ಆ 
ಪಾಂಡವರಿಗೆ ಹೆಂಡತಿಯಾಗಿ ನಿನ್ನ ಬದುಕನ್ನೇಕೆ ಈ ನಿರ್ಜನ ಪ್ರದೇಶದಲ್ಲಿ 
ಹಾಳು ಮಾಡಿಕೊಳ್ಳುತ್ತಿ?'' ಎಂದು ಒತ್ತಾಯಿಸಿದನು. 

"ಸಿಂಧುರಾಜನೆ, ಇಂಥ ಮಾತುಗಳು ನಿನ್ನಿಂದ ಬರಬಾರದಿತ್ತು. 
ಏಕೆಂದರೆ ನಿನ್ನ ಅಂತಸ್ಮಿನವರಿಗೆ ಇವು ಶೋಭಿಸುವುದಿಲ್ಲ. ಇದೇ ರೀತಿ 
ಮಾತು ಮುಂದುವರಿಸಿದರೆ ಬಹು ದೊಡ್ಡ ಬೆಲೆ ತರಬೇಕಾಗುತ್ತದೆ” 
ಎಂದು ಸಿಟ್ಟಿನಿಂದ ನುಡಿದಳು. 

ದ್ರೌಪದಿಯ ಬೆದರಿಕೆಯಿಂದ ಅವನಿಗೆ ಏನೂ ಎನಿಸಲಿಲ್ಲ. ಮತ್ತೆ 
ಮಾತನ್ನು ಮುಂದುವರಿಸಿದ. ಮದುವೆಯಾಗೆಂದು ಒತ್ತಾಯ ಮಾಡಿದ. 
"ದ್ರೌಪದಿ, ಪಾಂಡವರಿಗೆ ಮನೆಯಾಗಲೀ, ರಾಜ್ಯವಾಗಲೀ ಇಲ್ಲ. ಕಡೆಗೆ 
ನಿನಗೆ ಅನ್ನ ಹಾಕುವುದಕ್ಕೂ ಗತಿಯಿಲ್ಲ. ರಾಜ್ಯವನ್ನು ಕಳೆದುಕೊಂಡು 
ಪೂರ್ತಿಯಾಗಿ ಸತ್ತಂತಾಗಿದ್ದಾರೆ” ಎಂದು ಪಾಂಡವರ ಬಗ್ಗೆ ಲಘುವಾಗಿ 
ಮಾತನಾಡಿದ. 

ಇನ್ನು ದ್ರೌಪದಿಗೆ ಸುಮ್ಮನಿರಲಾಗಲಿಲ್ಲ. “ಜಯದ್ರಥ ನನ್ನ ಗಂಡಂದಿರ 
ಬಗ್ಗೆ ಮಾತಾಡಲು ನಿನಗೆ ಹಕ್ಕೂ ಇಲ್ಲ, ಯೋಗ್ಯತೆಯೂ ಇಲ್ಲ. ಅವರು 
ಧರ್ಮಿಷ್ಠರು, ಪರಾಕ್ರಮಶಾಲಿಗಳು. ಅವರ ಸಾಮರ್ಥ್ಯವನ್ನು, ಧ್ಯರ್ಯವನ್ನು 
ಎದುರಿಸಲು, ಅವರಿಗೆ ಸಮಾನರಾದವರೊಬ್ಬರೂ ಇಲ್ಲ. ಸುಮ್ಮನೆ ನನ್ನನ್ನು 
ರೇಗಿಸಬೇಡ. ಅವರು ಬರುವುದಕ್ಕೆ ಮೊದಲು ಇಲ್ಲಿಂದ ಹೊರಟು 


78 / ಡಾ. ವಿಜಯಾ ಸುಬ್ಬರಾಜ್‌ 


ಹೋಗು. ಇಲ್ಲವಾದಲ್ಲಿ ನಿನ್ನನ್ನು ಚೆಂಡಾಡಿ ಬಿಡುತ್ತಾರೆ” ಎಂದು 
ರೋಷದಿಂದ ನುಡಿದಳು ದೌಪದಿ. 

ಜಯದ್ರಥನಿಗೂ ಸಿಟ್ಟೀರಿತು. "ದ್ರೌಪದಿ ನನ್ನನ್ನು ಮಗುವೆಂದು 
ತಿಳಿಯಬೇಡ. ಪಾಂಡವರೆಂದರೆ ನನಗೇನೂ ಭಯವಿಲ್ಲ. ಕೊನೆಯ 
ಬಾರಿ ಕೇಳುತ್ತಿದ್ದೇನೆ. ನೀನಾಗಿ ನನ್ನ ಜೊತೆ ಬ೦ದರೆ ಸರಿ, ಇಲ್ಲವಾದಲ್ಲಿ 
ಬಲವಂತದಿಂದ ನಾನೇ ಎಳೆದೊಯ್ಯುತ್ತೇನೆ” ಎಂದ. 

ದ್ರೌಪದಿ ತನ್ನ ಜಾಗದಿಂದ ಕದಲಲಿಲ್ಲ. ಆದ್ದರಿಂದ ಜಯದ್ರಥನೇ 
ಅವಳನ್ನು ಸಮೀಪಿಸಿ ಹಿಡಿದೆಳೆದ. ದ್ರೌಪದಿಗೆ ದಿಕ್ಕು ತೋಚಲಿಲ್ಲ. 
ನೋವಿನಿಂದ ಅವಮಾನದಿಂದ ಕೂಗಿದಳು. ಜಯದ್ರಥ ಅವಳನ್ನೆಳೆದು 
ರಥದಲ್ಲಿ ಕೂರಿಸಿಕೊಂಡು ಓಡಿದ. 

ಸ್ವಲ್ಪ ಹೊತ್ತಿನ ನಂತರ ಪಾ೦ಡವರು ಮರಳಿದರು. ದ್ರೌಪದಿಗಾಗಿ 
ಹುಡುಕಾಡಿದರು. ಎಲ್ಲಿಯೂ ಕಾಣಲಿಲ್ಲ. ಹೊರಗೆ ಬಂದು ನೋಡಿದರೆ 
ರಥದ ಚಕ್ರಗಳ ಗುರುತು ಕಾಣಿಸಿತು. ಅದನ್ನೇ ಅನುಸರಿಸಿ ಹೊರಟಾಗ 
ಅಸಹಾಯಕತೆಯಿಂದ ಕೂಗುತ್ತಿದ್ದ ದೌಪದಿ, ರಥ ನಡೆಸುತ್ತಿದ್ದ ಜಯದ್ರಥ 
ಕಾಣಿಸಿದರು. 

ಪಾಂಡವರು ರಥವನ್ನು ಹಿಂಬಾಲಿಸಿ ಓಡಿ ರಥವನ್ನು ನಿಲ್ಲಿಸಿದರು. 
ಜಯದ್ರಥ ಪ್ರಾಣ ಭೀತಿಯಿಂದ ರಥದಿಂದ ಧುಮುಕಿ ಓಡತೊಡಗಿದ. 
ಪಾ೦ಡವರು ಬಿಡಲಿಲ್ಲ. ಬೆನ್ನಟ್ಟಿ ಹೋಗಿ ಹಿಡಿದು ಪಾಠ ಕಲಿಸಿದರು. 
ಕೊಲ್ಲಬಹುದಾಗಿದ್ದರೂ ತಂಗಿ ದುಶ್ಕಲೆ ವಿಧವೆಯಾಗುತ್ತಾಳಲ್ಲ ಎಂದು 
ಕನಿಕರಿಸಿ, ಪ್ರಾಣ ತೆಗೆಯದೆ, ತಲೆ ಬೋಳಿಸಿ ವಿಕಾರಗೊಳಿಸಿ ಬಿಟ್ಟುಬಿಟ್ಟರು. 

ಮಾಡಲು ದಾರಿಯಿಲ್ಲದೆ ಜಯದ್ರಥ ಆದ ಅವಮಾನವನ್ನೆಲ್ಲ 
ಸಹಿಸಿಕೊಂಡ. ಆದರೆ ಒಳಗೆ ಅವರ ಮೇಲೆ ಸೇಡು ತೀರಿಸಿಕೊಳ್ಳಲೇ 
ಬೇಕೆಂದು ನಿರ್ಧರಿಸಿದ. 


ಕ್ಕಿ 


ಮಹಾಭಾರತ / 79 


ಯಕ್ಷನ ಪರೀಕ್ಷೆ 


ಜಯದ್ರಥನ ಪ್ರಸಂಗದ ನಂತರ ಯಾಕೋ ಕಾಮ್ಯಕವನ 
ಬೇಡವಾಯಿತು. ದ್ವೈತವನಕ್ಕೆ ಮರಳಿ ಮತ್ತೆ ಸಂತೋಷದಿಂದ ಕೆಲಕಾಲ 

ಒಂದು ದಿನ ವಿಶ್ರಾಂತಿ ತೆಗೆದುಕೊಳ್ಳುತ್ತ ಲೋಕಾಭಿರಾಮವಾಗಿ 
ಮಾತನಾಡುತ್ತ ಕುಳಿತಿರಲು ಒಬ್ಬ ಬ್ರಾಹ್ಮಣನು ಗಾಬರಿಯಿಂದ ಅವರಲ್ಲಿಗೆ 
ಬಂದ. “ಅಯ್ಯೋ ನನ್ನ ಅರಣಿಯನ್ನು ಎಳದುಕೊಂಡು ಜಿಂಕೆ ಓಡುತ್ತಿದೆ. 
ಯಜ್ಞಾಗ್ನಿಗೆ ನಾನೇನು ಮಾಡಲಿ?' ಎಂದು ಹೇಳಿ ಜಿಂಕೆ ಓಡಿದ 
ದಿಕ್ಕನ್ನು ತೋರಿಸಿದ. ಪಾಂಡವರು ಕೂಡಲೇ ಅದರ ಬೆನ್ನಟ್ಟಿ ಓಡಿದರು. 
ಪ್ರಯೋಜನವಾಗಲಿಲ್ಲ. ಇದರಿಂದ ಅವರೆಲ್ಲ ಸಪ್ರೆ ಮೊರೆ ಹಾಕಿಕೊಂಡು, 
ಒಂದು ಆಲದ ಮರದ ನೆರಳಲ್ಲಿ ಹತಾಶರಾಗಿ ಕುಳಿತರು. ಯುಧಿಷ್ಠಿರ 
ಅವರ ಬೇಸರವನ್ನು ನೋಡಿದ. ಪಾಪ ಎನಿಸಿತು. ಅವರಿಗೆ ಏನಾದರೂ 
ಕಲಸ ಹೇಳಿ, ಬೇಸರ ಮರೆಯುವ ಹಾಗೆ ಮಾಡಬೇಕೆಂದುಕೊಂಡು 
ನಕುಲನಿಗೆ ಎಲ್ಲಿಯಾದರೂ ಕುಡಿಯಲು ನೀರಿನ ತಾಣಗಳಿವೆಯೇನೋ 
ಮರಹತ್ತಿ ನೋಡೆಂದು ಹೇಳಿದ. ನಕುಲ ಅಂತೆಯೇ ಮರ ಹತ್ತಿ 
ಸುತ್ತಲೂ ಕಣ್ಣಾಡಿಸಿದಾಗ ಒಂದು ಕೊಳ ಹತ್ತಿರದಲ್ಲಿಯೇ ಇರುವುದನ್ನು 
ಗಮನಿಸಿ, ಯುಧಿಷ್ಠಿರನಿಗೆ ತಿಳಿಸಿದ. ಯುಧಿಷ್ಠಿರ ನಕುಲನಿಗೆ ಹೋಗಿ 
ತನಗಾಗಿ ಸ್ವಲ್ಪ ನೀರನ್ನು ತರಲು ಹೇಳಿದ. 

ನಕುಲ ನೀರನ್ನು ತರಲೆಂದು ಕೊಳದ ದಿಕ್ಕಿನತ್ತ ಹೊರಟ. ಕೊಳವನ್ನು 
ತಲುಪಿದ ಮೇಲೆ, ಅಲ್ಲಿನ ತಣ್ಣನೆಯ ಶುಭ್ರವಾದ ನೀರನ್ನು ಕಾಣುತ್ತಿದ್ದಂತೆ 
ಅವನಿಗೆ ಪ್ರಾಣಬ೦ದಂತಾಯಿತು. ತಣ್ಣನೆಯ ನೀರಿನಲ್ಲಿ ಇಳಿದು ಕೈಕಲು 


80 / ಡಾ. ವ್ವಿಜಯಾ ಸುಬ್ಬರಾಜ್‌ 


ಮುಖ ತೊಳೆದ ನಂತರ ಬೊಗಸೆಯಲ್ಲಿ ನೀರನ್ನು ತುಂಬಿಕೊಂಡು 
ಇನ್ನೇನು ಕುಡಿಯಬೇಕು. ಅಷ್ಟರಲ್ಲಿ, “ನಕುಲ ನಿಲ್ಲು, ನೀರನ್ನು 
ಕುಡಿಯಬೇಡ, ಈ ಕೊಳ ನನಗೆ ಸೇರಿದ್ದು, ನನ್ನ ಪ್ರಶ್ನೆಗಳಿಗೆ ಉತ್ತರ 
ಕೊಟ್ಟು ನ೦ತರ ಕುಡಿ' ಎಂದು ಅದೃಶ್ಯವಾಣಿಯೊಂದು ಕೇಳಿಸಿತು. 

ಈ ಎಚ್ಚರಿಕೆಯ ಮಾತುಗಳಿಗೆ ನಕುಲ ಲಕ್ಷ್ಯ ಕೂಡದೆ ನೀರನ್ನು 
ಕುಡಿದ. ಕುಡಿಯುತ್ತಿದ್ದಂತೆ ಕೆಳಗೆ ಬಿದ್ದು ಪ್ರಾಣ ಕಳೆದುಕೊಂಡ. 

ಸಹದೇವನೂ ಅದೇ ಕೊಳವನ್ನು ತಲುಪಿದ. ಬಿದ್ದಿದ್ದ ನಕುಲನನ್ನು 
ನೋಡಿದನಾದರೂ ಮೊದಲು ಬಾಯಾರಿಕೆ ತೀರಿಸಿಕೊಳ್ಳಲು ಮುಂದಾದ. 
ಸಹದೇವನಿಗೂ ಇದೇ ರೀತಿಯ ಎಚ್ಚರಿಕೆ ಮಾತುಗಳು ಕೇಳಿಸಿದವು. 
ಅವನೂ ಅದನ್ನು ಲೆಕ್ಕಿಸದೆ ಕೆಳಗುರುಳಿದ. 

ಮತ್ತೆ ಯುಧಿಷ್ಠರ ಅರ್ಜುನನನ್ನು, ಭೀಮನನ್ನು ಒಬ್ಬೊಬ್ಬರನ್ನೇ 
ಕಳಿಸಿದ. ಎಲ್ಲರದೂ ಇದೇ ಹಣೆ ಬರಹವಾಯಿತು. 

ಯುಧಿಷ್ಠಿರನಿಗೆ ತನ್ನ ಸೋದರರ ಬಗ್ಗೆ ತುಂಬ ಚಿಂತೆಯಾಯಿತು. 
ಕಡೆಗೆ ತಾನೇ ಅವರನ್ನು ಹುಡುಕುತ್ತಾ ಅದೇ ಕೊಳದ ಬಳಿ ಬಂದು 
ತನ್ನ ನಾಲ್ಕೂ ಸೋದರರು ಸಾವನ್ನಪ್ಪಿರುವುದನ್ನು ಕಂಡು ದುಃಖಿಸಿದ. 
ಆದರೆ ಅದಕ್ಕೆ ಮುಂಚೆ ದಾಹ ತೀರಿಸಿಕೊಳ್ಳಲು ಪ್ರಯತ್ನಿಸಿದಾಗ ಅವನಿಗೂ 
ಅದೃಶ್ಯವಾಣಿಯ ಎಚ್ಚರಿಕೆಯ ಮಾತುಗಳು ಕೇಳಿಸಿದವು. ಯುಧಿಷ್ಟಿರ 
ಸುತ್ತಲೂ ನೋಡಿದ ಯಾರೂ ಕಾಣಿಸಲಿಲ್ಲ. “ಮಹಾನುಭಾವ ನೀನು 
ಯಾರೆಂದು ತಿಳಿಸುವವನಾಗು. ನನ್ನ ತಮ್ಮಂದಿರನ್ನು ಯಾವ ತಪ್ಪಿಗಾಗಿ 
ಹೀಗೆ ಸಾಯಿಸಿದ್ದೀಯೆ? ಅವರು ಧೃರ್ಯವಂತರು, ಬಲಶಾಲಿಗಳು, 
ಅಜೇಯರು, ಹೀಗಿದ್ದೂ ಅವರನ್ನು ನೀನು ಕೊಂದಿರುವಿ ಎಂದರೆ 
ಸಾಮಾನ್ಯನಲ್ಲ, ನಿನಗೆ ನನ್ನ ನಮಸ್ಕಾರಗಳು. ಆಯಿತು ನೀನು ಹೇಳಿದಂತೆ 
ನಿನ್ನ ಪ್ರಶ್ನೆಗಳನ್ನು ಉತ್ತರಿಸುವವರೆಗೂ ನಾನು ಒಂದು ಹನಿಯನ್ನೂ 


ಎ ಅ 
ಮುಟ್ಟುವುದಿಲ್ಲ. ನಿನ್ನ ಪ್ರಶೆಗಳೇನು ಕೇಳು” ಎಂದು ಹೇಳಿ, ಅವನು 


ಲು 


ಕೇಳುವ ಪ್ರಶೈೆಗಳಿಗಾಗಿ ಎದುರು ನೋಡಿದ. 


ಮಹಾಭಾರತ / 81 


(1) 


(13. 


3 


S(HSASH 


9084 90. 690% 94% 98% 


ಅದೃಶ್ಯವಾಣಿ ಯಕ್ಷನದಾಗಿತ್ತು. ಅವನು ಪ್ರಶ್ನೆಗಳನ್ನು ಪ್ರಾರಂಭಿಸಿದ. 
“ಸೂರ್ಯೋದಯ ಸೂರ್ಯಾಸ್ತವಾಗಲು ಯಾರು ಕಾರಣರು?” 
“ಬ್ರಹ್ಮ ಸೃಷ್ಟಿಕರ್ತನಾದ ಅವನೇ ಸೂರ್ಯ ಹುಟ್ಟಲು, ಮುಳುಗಲು 
ಕಾರಣನಾಗಿದ್ದಾನೆ." 

"ಬ್ರಾಹ್ಮಣನು ಹೇಗೆ ಆಗುತ್ತಾನೆ? ಎರಡನೇ ಜನ್ಮ ಅವನಿಗೆ 
ಯಾವಾಗ ಲಭಿಸುತ್ತದೆ?” 

ವೇದಶಾಸ್ತಗಳ ಅಧ್ಯಯನದಿಂದ ಬ್ರಾಹ್ಮಣನಾಗುತ್ತಾನೆ. ಮಗನಾಗಿ 
ಹುಟ್ಟಿ ಬುದ್ದಿವಂತನಾಗಿ, ಪೂಜೆ ಮಾಡುತ್ತ, ಗುರುಸೇವೆ 
ಮಾಡಿದಾಗ ಎರಡನೆ ಜನ್ಮ ಪಡೆಯುತ್ತಾನೆ.” 

ಅಪಾಯದಲ್ಲಿ ಮನುಷ್ಯನನ್ನು ರಕ್ಷಿಸುವುದು ಯಾವುದು? 
“ಧೈರ್ಯ”. 

"ಭೂಮಿಗಿಂತ ದೊಡ್ಡದು ಯಾವುದು?” 

“ಕ್ಹತ್ರಿಯನ ಕೀರ್ತಿ ಯಾವುದರಿಂದ?” 

"ಯುದ್ಧದಲ್ಲಿ ಶಸ್ತ್ರಾಸ್ತ್ರ ಪ್ರಯೋಗದಿಂದ ಮತ್ತು ಯುದ್ಧ ಭೂಮಿ 
ಯಲ್ಲಿನ ಸಾವಿನಿಂದ.” 

ಆಕಾಶಕ್ಕಿಂತ ಎತ್ತರದ್ದು ಯಾವುದು? 

“ತಂದೆ ಆಕಾಶಕ್ಕಿಂತ ಎತ್ತರ.” 

ಗಾಳಿಗಿಂತ ವೇಗವಾದ್ದು ಯಾವುದು?” 

“ಮನಸ್ಸು ಗಾಳಿಗಿಂತ ವೇಗವಾದ್ದು” 

“ಪ್ರಯಾಣಿಕನ ಸ್ನೇಹಿತ ಯಾರು?” 

“ಕಲಿಕ ಪ್ರಯಾಣಿಕನ ಸ್ನೇಹಿತ.” 

"ಮನೆಯಲ್ಲಿ ಇರುವವರಿಗೆ ಸ್ನೇಹಿತರು ಯಾರು?” 
“ಮನೆಯಲ್ಲಿ ಇರುವ ಹೆಂಡತಿಯೇ ಸ್ನೇಹಿ.” 

"ಸಾವಿನಲ್ಲಿ ಜೊತೆ ಬರುವುದು ಯಾವುದು?” 

“ಧರ್ಮ.” 


82 / ಡಾ. ಜಯಾ ಸುಬ್ಬರಾಜ್‌ 


ಬಹುದೊಡ್ಡ ಪಾತ್ರೆ ಯಾವುದು? 

ಭೂಮಿ 

ಸಂತೋಷವೆಂದರೇನು? 

ಒಳ್ಳೆಯ ನಡತೆಯ ಪರಿಣಾಮ 

ಏನನ್ನು ಬಿಟ್ಟರೆ ಎಲ್ಲರಿಗೂ ಪ್ರಿಯನಾಗುತ್ತಾನೆ?” 
ಅಹಂಕಾರವನ್ನು ಬಿಟ್ಟರೆ ಎಲ್ಲರಿಗೂ ಪ್ರಿಯನಾಗುತ್ತಾನೆ. 
ಮನುಷ್ಯನ ಬಹು ದೊಡ್ಡ ಶತ್ರು ಯಾವುದು? 

ಕೋಪ. ಕೋಪವೇ ಮನುಷ್ಯನ ಪರಮಶತ್ತು 

ಏನನ್ನು ಬಿಟ್ಟರೆ ಮನುಷ್ಯ ಶ್ರೀಮಂತನಾಗುತ್ತಾನೆ? 

ಆಸೆ. ಆಸೆಯನ್ನು ಬಿಡುವುದರಿಂದ ಮನುಷ್ಯ ನಿಜವಾದ 
ಶ್ರೀಮಂತನಾಗುತ್ತಾನೆ. 

ನಿಜವಾದ ಬ್ರಾಹ್ಮಣನಾಗುವುದು ಯಾವುದರಿಂದ? ಹುಟ್ಟಿನಿಂದಲೇ? 
ನಡತೆಯಿಂದಲೇ ಅಥವಾ ಜ್ಞಾನ ಸಂಪಾದನೆಯಿಂದಲೇ?'' 
ಒಳ್ಳೆಯ ನಡತೆಯಿ೦ದ ಮಾತ್ರವೇ ನಿಜವಾದ ಬ್ರಾಹ್ಮಣನಾಗುತ್ತಾನೆ. 
ವೇದಶಾಸ್ತ್ರಗಳನ್ನು ಓದಿದ ಮಾತ್ರಕ್ಕೆ ಅವನು ಬ್ರಾಹ್ಮಣ ಆಗುವುದಿಲ್ಲ. 
ಮನುಷ್ಯನ ಪರಮ ಮಿತ್ರ ಯಾರು? 

ಸಹನೆ, ಸಹನೆಯೇ ಮನುಷ್ಯನ ಪರಮ ಮಿತ್ರ. 
ಭೂಮಿಗಿಂತ ಭಾರವಾದ್ದು ಯಾವುದು? 

ತಾಯಿ ಯಣ. ಇದೇ ಭೂಮಿಗಿಂತ ಭಾರವಾದ್ದು 

ಕಣ್ಣು ಬಿಟ್ಟುಕೊಂಡು ಮಲಗುವವರು ಯಾರು? 

ಮೀನುಗಳು. ಇವು ಕಣ್ಣು ಮುಚ್ಚದೆ ಮಲಗುತ್ತವೆ. 

ಶ್ರೇಷ್ಠ ಸಂಪತ್ತು ಯಾವುದು? 

ಜ್ಞಾನವೇ ಶ್ರೇಷ್ಠ ಸಂಪತ್ತು 

ಶ್ರೇಷ್ಠವಾದ ಲಾಭ ಯಾವುದು? 

ಆರೋಗ್ಯವೇ ಶ್ರೇಷ್ಠ ಲಾಭ 

ಕೃತಜ್ಞತೆ ಗಳಿಸುವುದು ಯಾವುದು? 


ಮಹಾಭಾರತ / 83 


ಟ್ರ 


೫ ೮೫ 68 908 6508 60% 80% 80480480430 


ಬುದ್ಧಿ ಕೃತಜ್ಞತೆಯನ್ನು ಗಳಿಸುತ್ತದೆ 

ಯಾವುದು ಪರಮ ಸುಖ? 

ತೃಪ್ತಿಯೇ ಪರಮ ಸುಖ 

ಪ್ರತಿದಿನದ ಅತಿಥಿ ಯಾರು? 

ಅಗ್ನಿಯೇ ಪ್ರತಿದಿನದ ಅತಿಥಿ 

ಮನುಷ್ಯನಿಗೆ ಶ್ರೇಷ್ಠ ಧರ್ಮ ಯಾವುದು? 

"ದಯೆಯೇ ಮನುಷ್ಯನ ಶ್ರೇಷ್ಠ ಧರ್ಮ.” 

ಯಾವುದರಿಂದ ಕೀರ್ತಿ ಬರುತ್ತದೆ? 

ಔದಾರ್ಯದಿಂದ ಕೀರ್ತಿ ಬರುತ್ತದೆ 

ಸ್ಪರ್ಗಕ್ಕೆ ದಾರಿ ಯಾವುದು? 

ಸತ್ಯವೇ ಸ್ವರ್ಗಕ್ಕೆ ದಾರಿ 

ಸಂತೋಷ ಯಾವುದರಿಂದ 

ಚಾರಿತ್ಯದಿಂದ, ನಡತೆಯಿಂದ ಸಂತೊಷ ದೊರೆಯುತ್ತದೆ 
ಯಾವುದನ್ನು ಅಮೃತವೆನ್ನುತ್ತೇವೆ? 

ಹಸುವಿನ ಹಾಲನ್ನು ಅಮೃತವೆನ್ನುತ್ತೇವೆ 

ಸತ್ತವನಿಗೆ ಸಮಾನವಾದ್ದು ಯಾವುದು? 

ಕಾಸಿಲ್ಲದವನು ಸತ್ತವನಿಗೆ ಸಮಾನ 

ಸುಖವಾಗಿರುವ ವ್ಯಕ್ತಿ ಯಾರು? 

ಸಾಲವೇ ಇಲ್ಲದವನು ಸುಖವಾದ ವ್ಯಕ್ತಿ 

ಒಂಟಿಯಾಗಿ ಚಲಿಸುವವರು ಯಾರು? 

ಸೂರ್ಯ ಒಂಟಿಯಾಗಿ ಚಲಿಸುತ್ತಾನೆ. 

ಯುಧಿಷ್ಠಿರ, ನಾನು ನಿನಗೆ ಯಾರನ್ನು ಬದುಕಿಸಲೆಂದು ಕೇಳಿದರೆ, 
ನಿನ್ನ ಆಯ್ಕೆ ಯಾವುದು? 

ತವ] ನನ  ತಮ್ಮಂದಿರಲ್ಲಿ ಟ್‌ ಒಬ್ಬರನ್ನು 
ಮಾತ್ರವೇ ಬದುಕಿಸುವೆನೆಂದರೆ. ನನ್ನ ತಮ್ಮ ನಕುಲನನ್ನು 
ಬದುಕಿಸು. 


84 / ಡಾ. ಫಜಯಾ ಸುಬ್ಬರಾಜ್‌ 


(14. 


ನಕುಲನೇ ಏಕೆ ಬದುಕಬೇಕು? ಅರ್ಜುನ, ಭೀಮ ಇಬ್ಬರೂ ಇಲ್ಲವೇ? 

ಅವರು ನಿನಗೆ ಪ್ರಿಯರಲ್ಲವೇ? 

ಉ : ಅವರೆಂದರೆ ನನಗೆ ಪ್ರಾಣ, ನಿಜ. ಆದರೆ ನನ್ನ ಅಮ್ಮನನ್ನು 
ಪ್ರತಿನಿಧಿಸಲು ನಾನಿನ್ನೂ ಬದುಕಿದ್ದೇನೆ. ನನಗೆ ಎರಡನೆ 
ತಾಯಿಯೂ ಇದ್ದಾಳ. ಅವಳಿಂದ ಹುಟ್ಟಿದವನು ನಕುಲ. ಅವಳ 
ಹೆಸರು ಹೇಳಲು, ಪ್ರತಿನಿಧಿಸಲು ನಕುಲ ಬದುಕುಳಿಯಬೇಕು. 
ಆಗ ಇಬ್ಬರು ತಾಯಂದಿರಿಗೂ ನ್ಯಾಯ ಸಂದಂತೆ ಆಗುತ್ತದೆ. 

ಯುಧಿಷ್ಠಿರನ ಉತ್ತರಗಳನ್ನು ಕೇಳಿ ಯಕ್ಷ ರೋಮಾಂಚಿತನಾದ. 
ಒಂದು ಕ್ಷಣವೂ ಯೋಜಿಸಲು 'ಡೆಯದೆ, ತತ್ತಕ್ಷಣವೇ ಸಮರ್ಥವಾಗಿ 
ಉತ್ತರಿಸಿದ ಅವನ ಬುದ್ಧಿ ಮೇಧಾಶಕ್ಷಿಗಳಿಗೆ ಸೋತು ಕೂಡಲೇ ಅವನ 
ಎಲ್ಲ ತಮ್ಮಂದಿರನ್ನೂ ಬದುಕಿಸಿದ. kN ಸಂತೋಷ, ಮೆಚ್ಚುಗೆಯ 
ಪ್ರತೀಕವಾಗಿ ಏನನ್ನಾದರೂ ವರವನ್ನು ಕೇಳಿಕೊಳ್ಳುವಂತೆ ಸೂಚಿಸಿದ. 

ಯುಧಿಷ್ಠಿರ ತಮಗಾಗಿ ಏನನ್ನೂ ಕೇಳಲಿಲ್ಲ. ಬ್ರಾಹ್ಮಣನ ಅರಣಿಯನ್ನು 
ಹಿಂದಕ್ಕೆ ಕೊಡುವಂತೆ ಕೇಳಿದ. ಜಿಂಕೆಯೊಂದು ಮರಕ್ಕೆ ಮೈ ಉಜ್ಜುವಾಗ 
ಅದರ ಕೊಂಬೆಗಳಿಗೆ ಸಿಕ್ಕುಹಾಕಿಕೊಂಡಿತ್ತೆಂದು ತಿಳಿಸಿದ. 

ಯಕ್ಷ ಇದನ್ನು ಕೇಳಿ ನಕ್ಕು ಹೇಳಿದ, “ಯುಧಿಷ್ಠಿರ ಆ ಜಿಂಕೆ: ಬೇರೆ 
ಯಾರೂ ಅಲ್ಲ ನಾನೇ! ನಾನು ಯಕ್ಷನೂ ಅಲ್ಲ. ನಾನು ಯಮಧರ್ಮ, 
ನಿನ್ನ ತಂದೆ. ನಿನ್ನನ್ನು ಇಲ್ಲಿಗೆ ಬರಮಾಡಿ ಕೊಳ್ಳಬೇಕೆಂದು, ನಿನ್ನ 
ಬುದ್ಧಿಶಕ್ತಿ ಪರೀಕ್ಷಿಸಬೇಕೆಂದು ಇದನ್ನೆಲ್ಲ ಮಾಡಿದೆ... ಮಗು ಇನ್ನೇನು 
ಹನ್ನೆರಡು ವರ್ಷ ವನವಾಸ ಮುಗಿಯುತ್ತಾ ಬಂದಿದೆ. ಇನ್ನು ಒಂದು 
ವರ್ಷ ಮಾತ್ರ ಉಳಿದಿದೆ. ಅಜ್ಞಾತವಾಸದ ಆ ಅವಧಿಯನ್ನೂ ಇಷ್ಟರಲ್ಲಿಯೇ 
ಪೂರೈಸುತ್ತೀರಿ. ಆ ಅವಧಿಯಲ್ಲಿ ಯಾರಿಗೂ ನಿಮ್ಮ ಗುರುತು ಸಿಗದಿರಲಿ 
ಎಂದು ವರ ಕೊಡುತ್ತೇನೆ. ನಿಮಗೆಲ್ಲ ಯಶಸ್ಸು ಸಿಗಲಿ” ಎಂದು 
ಸಂತೋಷದಿಂದ ಹಾರೈಸಿದ. ಅದೃಶ್ಯನಾದ. 

ಸತ್ತು ಬಿದ್ದಿದ್ದ ಪಾಂಡವ ಸೋದರರು ನಿದ್ದೆ ತಿಳಿದವರಂತೆ ಎದ್ದು 


ಇಗ 


ಅಚ್ಚರಿಪಟ್ಟು ಅಣ್ಣ ಯುಧಿಷ್ಠಿರನಿಂದ ಎಲ್ಲವನ್ನೂ ಕೇಳಿ ತಿಳಿದು, ತಮ್ಮ 


ಕುಟೀರದತ್ತ ಯುಧಿಷ್ಠಿರನೊಂದಿಗೆ ಹೆಜ್ಜೆ RE 


+ 
ಕ್ಕಿ 


ಮಹಾಭಾರತ / 85 


ವಿರಾಟನಗರದಲ್ಲ ಪಾಂಡವರು 


ಪಾಂಡವರು ಹನ್ನೆರಡು ವರ್ಷದ ವನವಾಸವನ್ನು ಮುಗಿಸಿ ಒಂದು 
ವರ್ಷದ ಅಜ್ಞಾತವಾಸಕ್ಕೆ ಸಜ್ಜಾಗುತ್ತಿದ್ದರು. ಹೇಗೆ ತಮ್ಮನ್ನು 
ಗುರುತಿಸಲಾಗದಂತೆ, ಪತ್ತೆ ಹಚ್ಚಲಾಗದಂತೆ ಇರಿಸಿಕೊಳ್ಳಬೇಕೆಂದು 
ಯೋಚಿಸುತ್ತಿದ್ದರು. 

ಕಡೆಗೆ ವಿರಾಟನಗರವನ್ನು ತಮ್ಮ ಅಜ್ಜಾತವಾಸಕ್ಕೆ ಯೋಗ್ಯವೆಂದು, 
ಸರಿಯಾದ ಸ್ಥಳವೆಂದು ನಿರ್ಧರಿಸಿದರು. ಅದೇ ಅವರಿಗೆ ಸುರಕ್ಷಿತ 
ಸ್ಥಳವೆನಿಸಿತು. ಕೂಡಲೇ ಅವರು ವಿರಾಟನಗರಕ್ಕೆ ಪ್ರಯಾಣ ಬೆಳೆಸಿದರು. 

ಎರಾಟನಗರವನ್ನು ತಲುಪಿದ ಮೇಲೆ ರಾಜನನ್ನು ಕಂಡು ತಮಗೆ 
ಅವರಲ್ಲಿ ಯಾವುದಾದರೂ ಸೂಕ್ತ ಕಲಸಗಳನ್ನು ನೀಡಬೇಕೆಂದು 
ಕೋರಿದರು. ವಿರಾಟ ಕೂಡಲೇ ಒಪ್ಪಿ, ಅವರು ಯಾವ ಯಾವ 
ಕೆಲಸಗಳನ್ನು ಮಾಡಬಲ್ಲರೆಂದು ವಿಚಾರಿಸಿದ. 

ಯುಧಿಷ್ಠಿರ ತನಗೆ ಧರ್ಮಶಾಸ್ತ್ರಗಳ ಪರಿಚಯ. ಜೂಜಾಟದಲ್ಲಿ 
ಪರಿಣತಿ, ಆಡಳಿತದಲ್ಲಿ ಆಸಕ್ತಿ, ಹಸ್ತಸಾಮುದ್ರಿಕ, ಜ್ಯೋತಿಷ್ಯ 
ಮೊದಲಾದವುಗಳು ತಿಳಿದಿವೆಯಲ್ಲದೆ ದೊರೆಗೆ ಹತ್ತಿರದವನಾಗಿದ್ದು 
ಸಹಕರಿಸುತ್ತೇನೆಂದು ಹೇಳಿದ. ತನ್ನನ್ನು ಕಂಕಭಿಟ್ಟನೆಂದು 
ಪರಿಚಯಿಸಿಕೂಂಡ. ಹಾಗೆಯೇ ಪ್ರತಿಯೊಬ್ಬರೂ ತಾವು ಮಾಡಬಲ್ಲ 
ಕಲಸಗಳ ಬಗ್ಗೆ ಹೇಳಿ ವಿರಾಟನ ಅರಮನೆಯಲ್ಲಿ ಆಶ್ರಯ ಪಡೆದರು. 

ಭೀಮ ವಲಲನೆಂಬ ಹೆಸರಿನಲ್ಲಿ ಅಡಿಗೆ ಮನೆ ವ್ಯವಹಾರವನ್ನು 
ನೋಡಿಕೊಂಡ. ಅರ್ಜುನ ಬೃಹನ್ನಳೆ ಹೆಸರಿನಲ್ಲಿ ವಿರಾಟನ ಮಗಳಾದ 
ಉತ್ತರೆಗೆ ನಾಟ್ಯ ಗುರುವಾದ. ನಕುಲ, ಸಹದೇವರು ಕುದುರೆಗಳನ್ನು, 
ಹಸುಗಳನ್ನು ನೋಡಿಕೊಳ್ಳುವ ಜವಾಬ್ದಾರಿ ಹೊತ್ತರು. ಕಡೆಯದಾಗಿ 


86 / ಡಾ. ಷಜಯಾ ಸುಬ್ಬರಾಜ್‌ 


ದ್ರೌಪದಿ ವಿರಾಟನ ರಾಣಿ ಸುದೇಷ್ಟೆಯ ಸೇವೆಯಲ್ಲಿ, ಸೈರಂಧ್ರಿ ಎಂಬ 
ಹೆಸರಿನಲ್ಲಿ ಉಳಿದಳು. 

ಒಟ್ಟಿನಲ್ಲಿ ಪಾಂಡವರಲ್ಲರೂ ಬೇರೆ ಬೇರೆ ಹೆಸರುಗಳಲ್ಲಿ ಒಂದೇ ಕಡೆ 
ಇದ್ದರು. ಆದರೆ ಅವರು ಪಾಂಡವರು ಎಂಬ ಸತ್ಯ ಒಂದಿಷ್ಟೂ 
ತಿಳಿಯದಂತೆ ಎಚ್ಚರಿಕೆ ವಹಿಸಿದರು. ಒಂದು ವೇಳೆ ತಮ್ಮ ಗುರುತು 
ಇವರಿಗೆ ಹತ್ತಿ ದುರ್ಯೋಧನನಿಗೆ ತಲುಪಿದರೆ ಕೆಲಸ ಕೆಡುತ್ತದೆ ಎಂಬ 
ಭೀತಿ ಅವರನ್ನು ಜಾಗರೂಕತೆಯಿಂದ ಇರಲು ಎಚ್ಚರಿಸುತ್ತಿತ್ತು. 

ಅಜ್ಞಾತದಲ್ಲಿ ಇರುವ ಪಾಂಡವರಿಗೆ ವಿರಾಟನ ಅರಮನೆಯಲ್ಲಿ 
ಯಾವುದೇ ತೊಂದರೆಯಿಲ್ಲದೆ ಇದ್ದರಾದರೂ ದ್ರೌಪದಿಗೆ ಮಾತ್ರ 
ಸಮಸ್ಯೆಗಳು ಕಾಡಿದವು. ವಿರಾಟನ ರಾಣಿ ಸುದೇಷ್ಮಯ ತಮ್ಮ ಕೀಚಕ, 
ವಿರಾಟನ ಸೇನಾಪತಿಯಾಗಿದ್ದ. ವಯಸ್ಸಾಗಿದ್ದ ವಿರಾಟ, ಈ ಕೀಚಕನ 
ಶಕ್ತಿ, ಸಾಮರ್ಥ್ಯಗಳನ್ನೇ ನೆಚ್ಚಿಕೊಂಡಿದ್ದ. ಕೀಚಕನಾದರೋ ಎಷ್ಟು 
ಪ್ರಬಲನಾಗಿದ್ದನೆಂದರೆ, ಜನ ಅವನನ್ನೇ ರಾಜನೆಂದು ನಂಬುವಂತಾಗಿತ್ತು 
ವಿರಾಟ ಕೇವಲ ಹೆಸರಿಗೆ ಮಾತ್ರ ರಾಜನಾಗಿದ್ದ. ಆದ್ದರಿಂದ ಕೀಚಕನನ್ನು 
ಪ್ರಶ್ನಿಸುವವರೇ ಇರಲಿಲ್ಲ. ಸುದೇಷ್ನೆಗೆ ಸೋದರನೆಂದರೆ ಪ್ರಾಣ. ಅವನು 
ಏನೇ ಬೇಡಿದರೂ ಅದನ್ನು ಪೂರೈಸಿ ಕೊಡುತ್ತಿದ್ದಳು. 

ಒಂದು ದಿನ ದ್ರೌಪದಿ ಸುದೇಷ್ಮೆಯ ಅಂತಃಪುರದ ಕಡೆಗೆ 
ಹೋಗುತ್ತಿದ್ದುದನ್ನು ಕೀಚಕ ನೋಡಿದ. ಈ ಹೊಸ ಮುಖ ನೋಡಿ 
ಅವನಿಗೆ ಆಶ್ಚರ್ಯವಾಯಿತು. ಇಂತಹ ಸೌಂದರ್ಯವತಿ ಹೆಣ್ಣು ಯಾರು? 
ಅಕ್ಕನ ಅಂತಃಪುರದ ಕಡೆ ಯಾಕೆ ಹೋಗುತ್ತಿದ್ದಾಳ? ಎನ್ನುವ ಕುತೂಹಲ 
ಉಂಟಾಯಿತು. ಅಲ್ಲದೆ ಮೊದಲ ನೋಟದಲ್ಲೆ ಅವಳ ಸೌಂದರ್ಯಕ್ಕೆ 
ಮಾರು ಹೋಗಿದ್ದ. ಅವಳ ಬಗ್ಗೆ ಬಯಕೆಯುಂಟಾಯಿತು. 

ಅಕ್ಕನನ್ನು ಕಂಡು ಅವಳ ಬಗ್ಗೆ ತಿಳಿದುಕೊ೦ಡ. ಹಾಗೆಯೇ ತನ್ನ 
ಬಯಕೆಯನ್ನೂ ತಿಳಿಸಿದ. ಸುದೇಘ್ಟಗೆ ತಮ್ಮನ ಈ ಮಾತುಗಳು ಹಿಡಿಸಲಿಲ್ಲ. 
ಆದರೂ ಅವನಿಗೆ ಏನು ಹೇಳಲೂ ಮನಸ್ಸು ಒಪ್ಪಲಿಲ್ಲ. “ಸೋದರ ಆ 
ಪವಿತ್ರ ಹೆಣ್ಣಿನ ಬಗ್ಗೆ ಕಣ್ಣು ಹಾಕಬೇಡ. ಅವಳು ಸಾಮಾನ್ಯ ಹೆಣ್ಣಲ್ಲ. 


ಮಹಾಭಾರತ / 87 


ಅವಳಿಗೆ ಐದು ಜನ ಗಂಧರ್ವ ಪತಿಗಳಿದ್ದಾರೆ. ಯಾರಾದರೂ ಅವಳ 
ತಂಟೆಗೆ ಹೋದರೆ, ಅವಮಾನ ಮಾಡಿದರೆ ಅವರು ಸುಮ್ಮನೆ ಬಿಡುವುದಿಲ್ಲ. 
ಅಲ್ಲದೆ ಅವಳು ಸುಲಭವಾಗಿ ಒಪ್ಪುವುದೂ ಇಲ್ಲ” ಎಂದು ಎಚ್ಚರಿಕೆ 
ನೀಡುವುದನ್ನು ಮರೆಯಲಿಲ್ಲ. 

ಕೀಚಕ ಇದ್ಯಾವುದನ್ನೂ ಲೆಕ್ಕಿಸಲಿಲ್ಲ. ದ್ರೌಪದಿಯನ್ನು ಒಮ್ಮೆ ಕಂಡಾಗ, 
"ಎಲೈ ಸುಂದರಿಯೆ ನಾನು ನಿನಗೆ ಮೋಹಿತನಾಗಿದ್ದೇನೆ. ಅವರಿವರ 
ಸೇವೆ ಮಾಡುತ್ತ ನಿನ್ನ ಸೌಂದರ್ಯವನ್ನೇಕೆ ಹಾಳು ಮಾಡಿಕೊಳ್ಳುತ್ತಿರುವ? 
ನನ್ನ ಹೆ೦ಂಡತಿಯಾಗಲು ಒಪ್ಪಿಗೆ ನೀಡು. ನಿನ್ನನ್ನು ರಾಣಿಯನ್ನಾಗಿ 
ಮಾಡುತ್ತೇನೆ. ಒಳ್ಳೆ ರಾಜಭೋಗ ನಿನ್ನದಾಗುತ್ತದೆ” ಎಂದು ಹೇಳಿದನು. 

ದ್ರೌಪದಿ ಕೋಪಗೊಂಡು ಎಚ್ಚರಿಕೆಯ ದನಿಯಲ್ಲಿ, "ಈ ರೀತಿ 
ಮಾತಾಡಲು ನೀನು ಯಾರು? ಎಷ್ಟು ಧೈರ್ಯ? ನನ್ನ ಗಂಡಂದಿರಿಗೆ 
ನಿನ್ನ ವಿಚಾರ ತಿಳಿಸಿದರೆ ನಿನ್ನನ್ನು ಮುಗಿಸಿ ಬಿಡುತ್ತಾರೆ. ಇಲ್ಲ ನಿನ್ನ 
ಕೈಕಾಲು ಮುರಿದು ಮೂಲೆ ಕೂರಿಸುತ್ತಾರೆ” ಎಂದು ಉತ್ತರಿಸಿದಳು. 

ಅವಳ ಬೆದರಿಕೆಯ ಮಾತುಗಳು ಕೀಚಕನ ಮೇಲೆ ಯಾವುದೇ 
ಪ್ರಭಾವ ಬೀರಲಿಲ್ಲ. ಅವಳ ಮೇಲೆ ಅತ್ಯಾಚಾರ ಮಾಡಲು ಪ್ರಯತ್ನಿಸಿದ. 
ದ್ರೌಪದಿ ಕೂಗುತ್ತ ಅಲ್ಲಿಂದ ಓಡಿ ಹೇಗೋ ಪಾರಾದಳು. 

ಆದರೆ ಕೀಚಕ ಮಾತ್ರ ಪ್ರತಿದಿನ ಅವಳ ಬೆನ್ನು ಬಿದ್ದು ಕಾಡುತ್ತಿದ್ದ. 
ದ್ರೌಪದಿಯ ಪಾಲಿಗೆ ಅವನು ದುಃಸ್ಪಪ್ನವಾಗಿದ್ದ. 

ದ್ರೌಪದಿ ಪ್ರತಿಭಟಿಸುತ್ತಿದ್ದರೂ ಪ್ರತಿ ದಿನಾ ಅವಳನ್ನು ಒಲಿಸಿಕೊಳ್ಳಲು 
ಹೂಸ ಹೂಸ ಉಪಾಯಗಳನ್ನು ಯೋಚಿಸುತ್ತಿದ್ದ. ಒಂದು ಸಲ 
ಸುದೇಷ್ನೆಯನ್ನು ಕಂಡು ಯಾವುದಾದರೂ ಕೆಲಸ ಕೊಟ್ಟು ತನ್ನ ಬಳಿಗೆ 
ಅವಳನ್ನು ಕಳಿಸಿಕೊಡೆಂದು ಒತ್ತಾಯ ಮಾಡಿದ. ಸುದೇಷ್ಟಗೆ ಏನು 
ಹೇಳಬೇಕೊ ತಿಳಿಯಲಿಲ್ಲ. ಆದರೂ ತಮ್ಮನ ಮೇಲಿನ ಪ್ರೀತಿ ಅವನ 
ಒತ್ತಾಯಗಳಿಗೆ ಕಟ್ಟು ಬಿದ್ದು, ದ್ರೌಪದಿಯನ್ನು ಯಾವುದೋ ಒಂದು 
ಕಲಸ ಹೇಳಿ ಕೀಚಕನಲ್ಲಿಗೆ ಹೋಗೆಂದಳು. 

ವಿಧಿಯಿಲ್ಲದೆ ಒಲ್ಲದ ಮನಸಿನಿಂದ ದ್ರೌಪದಿ ಕೀಚಕನಲ್ಲಿಗೆ ಹೋದಳು. 
ಅವಳಿಗಾಗಿ ಕಾತರದಿಂದ ಕಾಯುತ್ತಿದ್ದವನು ಒಮ್ಮೆಲೇ ಉತ್ಸಾಹದಿಂದ 


88 / ಡಾ. ವಿಜಯಾ ಸುಬ್ಬರಾಜ್‌ 


ಎದ್ದು ಅವಳ ಬಳಿಗೆ ಬಂದು ತನ್ನನ್ನು ಪ್ರೀತಿಸಲು ಒತ್ತಾಯಿಸಿದ. 
ದ್ರೌಪದಿ ಅವನ ಬಿಗಿ ಹಿಡಿತದಿಂದ ಬಿಡಿಸಿಕೊಂಡು ಬಿಕ್ಕಿ ಬಿಕ್ಕಿ ಅಳುತ್ತಾ 
ಓಡುತ್ತಾ ವಿರಾಟರಾಜನ ಬಳಿಗೆ ಬಂದಳು. ಪಗಡೆಯಾಟದಲ್ಲಿ ಮಗ್ಗರಾಗಿದ್ದ 
ಎರಾಟನಾಗಲೀ ಕಂಕಭಟ್ಟನಾಗಲಿ ಅವಳ ಕಡೆ ಕಣ್ಣೆತ್ತಿಯೂ ನೋಡಲಿಲ್ಲ. 
ತಮ್ಮ ಆಟದಲ್ಲಿ ಮಗ್ನರಾಗಿದ್ದರು. ನಿರಾಶೆಗೊಂಡ ದ್ರೌಪದಿ ಉಳಿದ 
ಪಾಂಡವರ ಬಳಿಗೆ ಹೋದಳು. ಆದರೆ ಯಾರೊಬ್ಬರೂ ಅವಳ ಸಹಾಯಕ್ಕೆ 
ಮುಂದಾಗಲಿಲ್ಲ. ಕಾರಣ ಅವರ ರಹಸ್ಯ ಎಲ್ಲಿ ಬಯಲಾಗುವುದೋ 
ಎ೦ದು ಹೆದರಿದ್ದರು. 

ಕಡೆಗೆ ದ್ರೌಪದಿ ಒಂದು ದಿನ ಯಾರೂ ಇಲ್ಲದ ಸಮಯ ನೋಡಿ 
ಭೀಮನನ್ನು ಕಾಣಲು ಅಡಿಗೆ ಮನೆಗೆ ಹೋದಳು. ಭೀಮನನ್ನು ಕಂಡು 
ತನ್ನ ದುಃಖವನ್ನು ತೋಡಿಕೊಂಡಳು. ಅವಳ ದುಃಖದಿಂದ ಭೀಮ 
ಕರಗಿಹೋದ. ಕೀಚಕನಿಗೆ ಬುದ್ಧಿ ಕಲಿಸುವುದಾಗಿ ಭರವಸೆ ನೀಡಿದ. 
“ನನ್ನ ಅಣ್ಣಂದಿರ ಚಿಂತೆ ನನಗಿಲ್ಲ. ನೀನು ಹೀಗೆ ದುಃಖಿಸುವುದನ್ನು 
ನಾನು ನೋಡಲಾರೆ. ಈಗ ನೀನು ಹೋಗು. ನಾನು ಏನಾದರೂ 
ಉಪಾಯವನ್ನು ಯೋಚಿಸುತ್ತೇನೆ” ಎಂದು ಹೇಳಿ ಸಮಾಧಾನ ಪಡಿಸಿ 
ಕಳಿಸಿದ. 

ಮಾರನೆಯ ದಿನ ದ್ರೌಪದಿ ರಹಸ್ಯವಾಗಿ ಭೀಮನನ್ನು ಭೇಟಿಯಾದಳು. 
ಅವನು ಅವಳಿಗೆ, “ದ್ರೌಪದಿ, ನೀನು ಕೀಚಕನಿಗೆ ಒಲಿದಂತೆ ನಟಿಸು. 
ನರ್ತನ ಶಾಲೆಗೆ ಒಬ್ಬನನ್ನೇ ಬರಲು ಹೇಳು. ನಿನ್ನ ವೇಷದಲ್ಲಿ ನಾನು 
ಹೋಗುತ್ತೇನೆ. ಮುಂದೆ ಏನಾಗುವುದೋ ನೀನೇ ನೋಡುತ್ತಿರು” ಎಂದು 
ಉಪಾಯವನ್ನು ಹೇಳಿಕೊಟ್ಟು ಕಳಿಸಿದ. 

ದ್ರೌಪದಿಯ ಮನಸ್ಸಿಗೆ ಇದರಿಂದ ಸಂತೋಷವಾಯಿತು. ನೆಮ್ಮದಿ 
ಯಾಯಿತು. ಮರುದಿನ ಕೀಚಕನನ್ನು ಭೇಟಿಯಾದಳು. ಬಹಳ ಗೆಲುವಾಗಿ 
ಇರುವಂತೆ ಕಾಣಿಸಿಕೊಂಡಳು. “ಕೀಚಕನೇ ನೀನು ಏನೆಂಬುದು ನನಗೀಗ 
ಅರ್ಥವಾಗಿದೆ. ನಿನ್ನ ಪ್ರೀತಿಯ ಒತ್ತಾಯಕ್ಕೆ ಸೋತಿದ್ದೇನೆ. ಆದರೆ ನಮ್ಮಿಬ್ಬರ 
ಸ೦ಬ೦ಧ ನನ್ನವರಿಗಾಗಲೀ ನಿನ್ನವರಿಗಾಗಲೀ ತಿಳಿಯಬಾರದಲ್ಲ! ಅದಕ್ಕಾಗಿ 


ಮಹಾಭಾರತ / 89 


ಈ ರಾತ್ರಿ ನೀನೊಬ್ಬನೇ ನರ್ತನ ಶಾಲೆಗೆ ಬಾ. ನಾನು ನಿನಗಾಗಿ 
ಕಾದಿರುತ್ತೇನೆ” ಎಂದು ಎಶ್ವಾಸ ಬರುವಂತೆ ಮಾತನಾಡಿದಳು. 

ಕೀಚಕನಿಗೆ ಸರ್ಗ ಮೂರೇ ಗೇಣು ಎನಿಸಿತು. ದ್ರೌಪದಿಯೊಂದಿಗೆ 
ಕಳೆಯುವ ಸುಖದ ಕ್ಷಣಗಳ ಕನಸು ಕಾಣುತ್ತ ಮರುದಿನಕ್ಕಾಗಿ ಕಾದು 
ಕುಳಿತ. 

ಹೇಳಿದಂತೆ ಮಾರನೆ ದಿನ ನರ್ತನಶಾಲೆಗೆ ಸರ್ವಾಲಂಕೃತನಾಗಿ, 
ಪಾನಮತ್ತನಾಗಿ ಬ೦ದ. ಬರುತ್ತಿದ್ದಂತೆ ದ್ರೌಪದಿಗಾಗಿ ಅತ್ತ ಇತ್ತ 
ಹುಡುಕಾಡಿದ. ತನಗಿಂತ ಸ್ವಲ್ಪ ದೂರದಲ್ಲಿ ಮಂಚದ ಮೇಲೆ ಕುಳಿತಿದ್ದ. 
ಹೆಣ್ಣಿನ ಆಕಾರವೊಂದು ಕಾಣಿಸಿತು. ದ್ರೌಪದಿಂಯೇ ತನಗಾಗಿ 
ಕಾಯುತ್ತಿದ್ದಾಳಂದು ಸಂಭ್ರಮದಿಂದ ಬಳಿಗೆ ' ಹೋದ. ಪ್ರೀತಿಯ 
ಮಾತುಗಳಾಡಿದ. ಮೆಲ್ಲಗೆ ಅವಳ ಮುಸುಕನ್ನು ಸರಿಸಲು ಪ್ರಯತ್ನಿಸಿದ. 
ಆದರೆ ಅಲ್ಲಿ ದ್ರೌಪದಿಗೆ ಬದಲಾಗಿ ಬೇರೆ ಯಾರೋ ಇದ್ದಂತೆನಿಸಿ 
ದಿಗ್ಧ: ಮೆಗೊಂಡ. ಛಂಗನೆ ಎದ್ದು ಭೀಮ, ತಾನುಟ್ಟ ಸೀರೆಯನ್ನು ಬಿಸುಟು 
ಕೀಚಕನ ಮೇಲೆ ಬಿದ್ದ. ಕೀಚಕ ಇಂತಹ ಸನ್ನಿವೇಶ ಬರಬಹುದೆಂದು 
ಊಹಿಸಿರಲಿಲ್ಲವಾದ ಕಾರಣ ಅಸಹಾಯಕನಾಗಿ, ಏನು ಮಾಡಬೇಕೆಂದು 
ಯೋಚಿಸುತ್ತಿರುವಷ್ಟರಲ್ಲಿಯೇ ಭೀಮ ಅವನನ್ನೆತ್ತಿ ಗಿರಗಿರನೆ ತಿರುಗಿಸಿ 
ಕೆಳಗೆ ಒಗೆದ. ಮೇಲೆ ಏಳಲು ಕೂಡಾ ಸಾಧ್ಯವಾಗದಷ್ಟು ಏಟು ತಿಂದಿದ್ದ. 
ಅವನೆದೆ ಮೇಲೆ ಸವಾರಿ ಮಾಡಿ ಕತ್ತು ಹಿಸುಕಿ ಕೊಲ್ಲುವವರೆಗೂ 
ಭೀಮ ಸುಮ್ಮನಿರಲಿಲ್ಲ. 

ಕೀಚಕನ ಸಾವಿನ ಸುದ್ದಿ ಕಾಳ್ಗಿಚ್ಚಿನಂತೆ ಹರಡಿತು. ಪ್ರಜೆಗಳು ಇಂತಹ 
ಶಕ್ತಿಶಾಲಿ ಸತ್ತದ್ದು ಹೇಗೆ೦ದು ಆಶ್ಚರ್ಯಪಟ್ಟರು. 

ಯಾವುದೇ ಬಗೆಯ ಅನುಮಾನಕ್ಕೆ ದಾರಿಯಾಗಬಾರದೆಂದು, ತನ್ನ 
ಗಂಧರ್ವ ಪತಿಗಳಿ೦ದ ಕೀಚಕ ಸತ್ತನೆಂಬ ಸುದ್ದಿ ಹಬ್ಬಿಸಿದಳು. ತನ್ನನ್ನು 
ಕೆಡಿಸಲು ಪ್ರಯತ್ನಿಸಿ ತಾನಾಗಿಯೇ ಸಾವನ್ನು ಬರಮಾಡಿಕೊಂಡನೆಂದು 
ಪ್ರಚಾರ ಮಾಡಿದಳು. ಇದೆಲ್ಲ ತಿಳಿದ ಮೇಲೆ ಸುದೇಷ್ಟೆ ಹೌಹಾರಿದಳು. 
ದ್ರೌಪದಿಯಂಥವಳ ಸಹವಾಸವೇ ಬೇಡ ಎಂದುಕೊಂಡಳು. ಇವತ್ತು 


90 / ಡಾ. ವಿಜಯಾ ಸುಬ್ಬರಾಜ್‌ 


ತಮ್ಮನಿಗಾದ ಗತಿ ನಾಳ ಇನ್ಯಾರಿಗಾದರೂ ಆಗಬಹುದೆಂದು ಹೆದರಿದಳು. 
ಅದಕ್ಕಾಗಿ ಇನ್ನು ಮುಂದೆ ಅವಳು ತನ್ನಲ್ಲಿ ಇರುವುದು ಬೇಡವೆನಿಸಿ, 
“ಸೈರಂಧ್ರಿ ದಯವಿಟ್ಟು ಇನ್ನು ಮುಂದೆ ನೀನು ಇಲ್ಲಿರಬೇಡ. ನಿನ್ನನ್ನು 
ನನ್ನ ಸೇವೆಯಲ್ಲಿ ಮುಂದುವರೆಸುವ ಧೈರ್ಯ ನನಗಿಲ್ಲ. ನಿನ್ನ ಗಂಧರ್ವ 
ಪತಿಗಳು ಯಾವಾಗ, ಹೇಗೆ ಬಂದು ಶಿಕ್ಷಿಸುತ್ತಾರೋ ತಿಳಿಯುವುದಿಲ್ಲ. 
ನಿನ್ನನ್ನು ಕಂಡರೆ ನನಗೆ ಅಭಿಮಾನವಿದೆ, ನಿಜ. ಆದರೆ ನಿನ್ನಿಂದ 
ಬರುವ ಅಪಾಯಗಳಿಗೆ ಹೆದರಿರುವುದರಿಂದ ನಿನ್ನನ್ನು ಇಲ್ಲಿ ಇರು 
ಎಂದು ಹೇಳಲು ಅಸಮರ್ಥಳಾಗಿದ್ದೇನೆ” ಎಂದು ವಿನಂತಿಸಿಕೊಂಡಳು. 

ಆದರೆ ದ್ರೌಪದಿ, ತನ್ನನ್ನು ಇನ್ನೊ೦ದು ಹದಿಮೂರು ದಿವಸ ಮಾತ್ರ 
ಇರಿಸಿಕೊಳ್ಳೆಂದು ಪ್ರಾರ್ಥಿಸಿದಳು. ಕೇವಲ ಹದಿಮೂರು ದಿವಸ ಮಾತ್ರ 
ಯಾಕೆಂಬುದು ಸುದೇಷ್ನಗೆ ಅರ್ಥವಾಗಲಿಲ್ಲ. ಅದಕ್ಕೆ ದ್ರೌಪದಿಯನ್ನೇ 
ಹದಿಮೂರು ದಿವಸಕ್ಕೆ ಮಾತ್ರ ಇರಲು ಕೇಳುತ್ತಿರುವೆಯೇಕೆ ಎಂದು 
ಪ್ರಶ್ನಿಸಿದಾಗ ದ್ರೌಪದಿ ಸಮಯ ಬಂದಾಗ ತಿಳಿಸುವುದಾಗಿ ಹೇಳಿ 
ಸುಮ್ಮನಾಗಿಸಿದಳು. ಸುದೇಷ್ಟ ಮತ್ತೆ ಪ್ರಶ್ನಿಸಲಿಲ್ಲ. ಆದರೆ ಅವಳು ಕೇಳಿದಷ್ಟು 
ದಿನ ಇರಲು ಅವಕಾಶವನ್ನು ನೀಡಿದಳು. 


4, 
ಕ್ಕಿ 


ಮಹಾಭಾರತ / 91 


ಮತ್ಸ್ಯ ದೇಶದ ಮೇಲೆ ಆಕ್ರಮಣ 


ಹದಿಮೂರನೇ ವರ್ಷದ ಪ್ರಾರಂಭದಿಂದಲೇ ದುರ್ಯೋಧನ 
ಚಡಪಡಿಸಲು ಪ್ರಾರಂಭಿಸಿದ. ಪಾಂಡವರು ಹಿಂತಿರುಗಿ ಬರುತ್ತಾರೆ ' 
ಎಂಬುದೇ ಅವನ ಅಸಮಾಧಾನಕ್ಕೆ ದಾರಿಯಾಗಿತ್ತು. ಬಂದರೆ 
ಕಸಿದುಕೊಂಡ ರಾಜ್ಯವನ್ನು ಮರಳಿ ಕೊಡಬೇಕಾಗುವುದಲ್ಲ! ಎಂದು ಕೈ 
ಕೈ ಹಿಸುಕಿಕೊ೦ಡ. ಎಲ್ಲೆಲ್ಲೂ ಗುಪ್ತಚರರನ್ನು ನೇಮಿಸಿ ಅಜ್ಞಾತದಲ್ಲಿರುವ 
ಪಾಂಡವರನ್ನು ಹುಡುಕಿ ತೆಗೆಯಲು ಆದೇಶಿಸಿದ್ದ. ಆದರೆ ಕಡೆಗಳಿಗೆವರೆಗೂ 
ಪಾಂಡವರ ಬಗ್ಗೆ ಎಳ್ಳಷ್ಟು ಸುದ್ದಿ ತಿಳಿದು ಬರಲಿಲ್ಲ. 

ಇದ್ದಕ್ಕಿದ್ದಂತೆ ಒಂದು ದಿನ ಕೀಚಕನು ಸತ್ತ ಸುದ್ದಿ ಬಂತು. ಅವನಿಗೆ 
ಆಶ್ಚರ್ಯವಾಯಿತು. ಕೀಚಕನನ್ನು ಯಾರಿಂದಲೂ ಕೊಲ್ಲುವುದು 
ಸಾಧ್ಯವಿರಲಿಲ್ಲ. ಅಂಥಾದ್ದರಲ್ಲಿ ಅವನನ್ನು ಕೊ೦ದು ಸಾಯಿಸಿದ್ದಾರಂದರೆ!! 
ಅವನಿಗೆ ಭೀಮನ ಮೇಲೆ ಅನುಮಾನ ಉಂಟಾಯಿತು. ಪಾಂಡವರು 
ಏರಾಟ ನಗರದಲ್ಲಿ ಇರಬಹುದೆನಿಸಿ ಅದನ್ನು ಖಚಿತಪಡಿಸಿಕೊಳ್ಳಲು 
ಎರಾಟನಗರದ ಮೇಲೆ ದಾಳಿ ಮಾಡಿ ಗೋವುಗಳನ್ನು ಸೆರೆಹಿಡಿದು 
ಕೊ೦ಡೊಯ್ಯಲು ಯೋಚಿಸಿದ. ಒಂದು ವೇಳೆ ಅವರು ರಾಜನಲ್ಲಿ 
ಆಶ್ರಯ ಪಡೆದಿದ್ದರೆ, ಗೋವುಗಳನ್ನು ಬಿಡಿಸಿಕೊಳ್ಳಲು ಬಂದೇ 
ಬರುತ್ತಾರೆಂಬ ದೂರಾಲೋಚನೆ ಅವನನ್ನು ಈ ಕೆಲಸಕ್ಕೆ ಪ್ರೇರೇಪಿಸಿತು. 
ದುರ್ಯೋಧನನ ಈ ಆಲೋಚನೆ ಎಲ್ಲರಿಗೂ ಹಿಡಿಸಿತು. ಜೊತೆಗೆ 
ವಿರಾಟರಾಜನ ಆಗರ್ಭಶತ್ರುವಾದ ತ್ರಿಗರ್ತದ ರಾಜನೂ ಸೇಡು 
ತೀರಿಸಿಕೊಳ್ಳಲು ಒಳ್ಳೆಯ ಅವಕಾಶವೆಂದು ಯೋಚಿಸಿ ಅವನೂ 
ದುರ್ಯೋಧನನೊಂದಿಗೆ ಸೇರಿಕೊಂಡ. ಕೀಚಕನಿಂದ ಬಹಳ ಹಿಂಸೆ 


92 / ಡ್ಮ್ನಾವಿಜಯಾ ಸುಬ್ಬರಾಜ್‌ 


ಅನುಭವಿಸಿದ್ದ ಅವನು ವಿರಾಟ ರಾಜ್ಯದ ಮೇಲೆ ಆಕ್ರಮಣಕ್ಕೆ 
ಪೂರ್ತಿಯಾಗಿ ಸಹಕರಿಸಿದ. 

ನಿಶ್ಚಿತ ದಿನದಂದು ದಕ್ಷಿಣಭಾಗದಿ೦ದ ಸುಶರ್ಮನ ಸೈನ್ಯವೂ ಉತ್ತರ 
ಭಾಗದಿಂದ ದುರ್ಯೋಧನನ ಸೈನ್ಯವೂ ಮತ್ಸ್ಯ ದೇಶದ ಮೇಲೆ ಆಕ್ರಮಣ 
ಮಾಡಿತು. ಗೋಶಾಲೆಗಳಲ್ಲಿ ಇದ್ದ ಹಸುಗಳನ್ನೆಲ್ಲಾ ಅಟ್ಟಿಸಿಕೊಂಡು 
ಜೊತೆಗೊಯ್ದರು. ವಿರಾಟರಾಜನಿಗೆ ಚಿಂತೆಯಾಯಿತು. ಕೀಚಕನು 
ಬದುಕಿದ್ದರೆ ಚೆನ್ನಾಗಿತ್ತು ಎಂದುಕೊಂಡ. ತನ್ನ ಕಷ್ಟವನ್ನು ಆಪ್ತನೂ 
ಸ್ನೇಹಿತನೂ ಆಗಿದ್ದ ಕಂಕನೊಂದಿಗೆ ಹೇಳಿಕೊಂಡ. ಅವನು ರಾಜನನ್ನು 
ಸಮಾಧಾನಪಡಿಸುತ್ತ “ಗೆಳೆಯ ನೀನೇನೂ ಚಿಂತಿಸಬೇಡ. ನಾನು 
ಬ್ರಾಹ್ಮಣನೇ ಇರಬಹುದು, ಆದರೂ ಕ್ಷತ್ರಿಯರಿಗೆ ಇರುವಷ್ಟೇ ಧೈರ್ಯವಿದೆ; 
ಬಲವಿದೆ. ನಾನು ನನ್ನ ಗೆಳೆಯರಾದ ವಲಲ, ತಂತ್ರಿಪಾಲ ನಿನ್ನ ಜೊತೆಗೆ 
ಬರುತ್ತೇವೆ” ಎಂದು ಹೇಳಿದ ಮತ್ತು ಅಂತೆಯೇ ವಿರಾಟನ ಜೊತೆಗೆ 
ಯುದ್ದ ಭೂಮಿಗೆ ನಡೆದರು. ಬಹಳ ಸಾಹಸದಿಂದ ಹೋರಾಡಿದರು. 
ಸುಶರ್ಮನ ಸೈನ್ಯವನ್ನು ಸೋಲಿಸಿದರು. ರಾಜನಿಗೆ ಬಹಳ 
ಸಂತೋಷವಾಯಿತು. ಈ ಗೆಲುವಿನ ಸಂತೋಷವನ್ನು ಆಚರಿಸುತ್ತಿರುವಾಗ 
ಸುಶರ್ಮ ಮತ್ತೊಮ್ಮೆ ಸೈನ್ಯದೊಂದಿಗೆ ಬಂದು ಇವರ ಮೇಲೆ ಬಿದ್ದು 
ರಾಜನನ್ನು ಸೆರೆಹಿಡಿದು ಒಯ್ದರು. 

ಯುಧಿಷ್ಠಿರನಿಗೆ ರಾಜನು ಸೆರೆಯಾದ ವಿಷಯ ತಿಳಿದು, ಭೀಮನನ್ನು 
ರಕ್ಷಿಸಲು ಕಳಿಸಿಕೊಟ್ಟ. ರಾಜನನ್ನೂ ರಕ್ಷಿಸಿ ತರುವುದೇ ಈಗ ತಮ್ಮ 
ಮೊದಲ ಕರ್ತವ್ಯವೆಂದು ತಿಳಿಸಿ ಹೇಳಿದ. ತಮಗೆ ಆಶ್ರಯ, ಅನ್ನ 
ಕೊಟ್ಟ ಆತನನ್ನು ರಕ್ಷಿಸಲೇಬೇಕೆಂದುಕೂಂಡರು. ಯುಧಿಷ್ಠಿರನ 
ಅಪ್ಪಣೆಯಂತೆ ಭೀಮ ಹೋಗಿ ಸುಶರ್ಮನನ್ನು ಸೋಲಿಸಿ ಅರಸನನ್ನು 
ಬಿಡಿಸಿಕೊಂಡು ಬಂದ. ಸೈನ್ಯದ ಜೊತೆ ಬಂದಿದ್ದ ದುಶ್ಕಾಸನನೂ 
ಸೋಲನ್ನು ಅನುಭವಿಸಿದ. 

ಪದೇ ಪದೇ ಸೋಲುತ್ತಿರುವ ಸುದ್ದಿ ಕರ್ಣ, ದುರ್ಯೋಧನರು 
ಕೇಳಿ, ಕರ್ಣನು ಸೈನ್ಯದೊಂದಿಗೆ ಹೋಗಿ ಹಸುಗಳನ್ನು ಅಟ್ಟಿಸಿಕೊಂಡು 


ಮಹಾಭಾರತ / 93 


ಹಸ್ತಿನಾಪುರದ ಕಡೆಗೆ ಹೊರಟ. ಗೋವಳರು ಇದನ್ನು ನೋಡಿ ಹೆದರಿ 
ಹೌಹಾರಿ ನಡುಗುತ್ತಾ ಅರಮನೆ ಕಡೆ ಓಡಿ ಬಂದು ಉತ್ತರ ಕುಮಾರನನ್ನು 
ಕ೦ಡು ಪರಿಸ್ಥಿತಿಯನ್ನು ವಿವರಿಸಿದ. 

ತ್ರಿಗರ್ತದ ಸೈನ್ಯವನ್ನು ಹಿಂಬಾಲಿಸಿ ರಾಜನೂ ಹೂರಟು 
ಹೋಗಿರುವುದರಿಂದ ತಮ್ಮ ರಕ್ಷಣೆಗೆ ಯಾರೂ ಇಲ್ಲವೆಂದು ಮೊರೆಯಿಟ್ಟ. 

ಉತ್ತರಕುಮಾರ ಗೋವಳನ ಮಾತುಗಳನ್ನು ಶಾಂತಚಿತ್ತನಾಗಿ 
ಕೇಳಿಸಿಕೊಂಡ. ನಂತರ ಒಂದು ದೀರ್ಫ ನಿಟ್ಟುಸಿರುಬಿಟ್ಟು ಹೇಳಿದ. 
"ಎಲ್ಯ ಗೋಪಾಲಕನೇ, ಎಂಥ ಕೆಲಸವಾಯಿತಲ್ಲಾ? ಹಿಂದಿನ ಯುದ್ದದಲ್ಲಿ ' 
ನನ್ನ ಸಾರಥಿ ಸಾವನ್ನಪ್ಪಿದ. ಈಗ ನಾನೇ ಯುದ್ಧ ಮಾಡಲು 
ಬರೋಣವೆಂದರೆ ಸಾರಥಿಯೇ ಇಲ್ಲವಲ್ಲ. ಯುದ್ದ ಮಾಡಲು ಖಂಡಿತ 
ನನಗೆ ಹೆದರಿಕೆಯಿಲ್ಲ ನನ್ನ ಧೈರ್ಯ ಸಾಹಸದ ಮುಂದೆ ಕೌರವರಾಗಲೀ, 
ಅವರ ಸೈನ್ಯವಾಗಲಿ ಏನು ಮಹಾ? ಭೀಷ್ಮ ದ್ರೋಣ, ಕರ್ಣರು ಯಾವ 
ಲೆಕ್ಕ?” ಎಂದು ಬಡಬಡಿಸಿದ. ಸ್ವಭಾವದಲ್ಲಿ ಹೇಡಿಯಾದರೂ ಅವಕಾಶ 
ಸಿಕ್ಕರೆ ಮಾತ್ರ ಬಡಾಯಿಕೊಚ್ಚುತ್ತಿದ್ದ. ಅದರಲ್ಲಿಯೂ ಅಂತಃಪುರದ 
ಹಂಗಸರ ಮುಂದೆ ಇನ್ನೂ ಸ್ವಲ್ಪ ಹೆಚ್ಚಾಗಿಯೇ ಕೊಚ್ಚಿಕೊಳ್ಳುತ್ತಿದ್ದ. 

ಬೃಹನ್ನಳೆಯ ವೇಷಾ೦ತರದಲ್ಲಿದ್ದ ಅರ್ಜುನ ಇದನ್ನೆಲ್ಲ ಕೇಳಿಸಿಕೊ೦ಡ. 
ದ್ರೌಪದಿಯನ್ನು ಗುಟ್ಟಾಗಿ ಮಾತಾಡಿಸಿ ಉತ್ತರೆಯನ್ನು ಅವಳ ಅಣ್ಣನಿಗೆ 
ತನ್ನನ್ನು ಸಾರಥಿ ಮಾಡಿಕೊಳ್ಳುವಂತೆ ಒಪ್ಪಿಸು ಎಂದ. ದ್ರೌಪದಿ ಹಾಗೆಯೇ 
ಮಾಡಿದಳು. ಬೃಹನ್ನಳೆ ಸಾರಥ್ಯ ಮಾಡುವಲ್ಲಿ ಬಹಳ ಕುಶಲಿ ಎಂದು 
ಉತ್ತರೆಗೆ ಮನವರಿಕೆ ಮಾಡಿದಳು. 

ಉತ್ತರ ಬೃಹನ್ನೆಳಯನ್ನು ಸಾರಥಿ ಮಾಡಿಕೊಳ್ಳಲು ಒಪ್ಪಿದ. ಅವರು 
ಕರ್ಣನನ್ನು ಎದುರಿಸಬೇಕಿತ್ತು 

ಬೃಹನ್ನಳಯಾಗಿದ್ದ ಅರ್ಜುನ ರಥವನ್ನು. ಯುದ್ಧ ಭೂಮಿಯತ್ತ 
ನಡೆಸಿದ. ದಾರಿಯಲ್ಲಿ ಕಾಡಿನ ಒ೦ದು ಜಾಗದಲ್ಲಿ ರಥ ನಿಲ್ಲಿಸಿ, ಅಲ್ಲಿಯೇ 
ಸ್ವಲ್ಪ ದೂರದಲ್ಲಿದ್ದ ಆಲದ ಮರವನ್ನು ಹತ್ತಿ, ಮೇಲಿಂದ ಏನನ್ನೋ 
ಇಳಿಸಿ, ಅದರೊಳಗಿಂದ ಶಸ್ತಾಸ್ತಗಳನ್ನು ಹೊರತೆಗೆದ. ಉತ್ತರ ಇನ್ನೂ 


94 / ಡಾ. ಷಜಯಾ ಸುಬ್ಬರಾಜ್‌ 


ಆಶ್ಚರ್ಯದಿ೦ದ ಹೊರ ಬಂದಿರಲಿಲ್ಲ. ಅರ್ಜುನ ದಿವ್ಯಾಸ ಸ್ತಗಳನ್ನು 
ತೆಗೆದುಕೊಂಡು ಮತ್ತೆ ರಥದೆಡೆಗೆ ಮರಳಿದ. ರಥವನ್ನು "ಮುಂದಕ್ಕೆ 
ನಡೆಸಿದ. ಯುದ್ದ ಭೂಮಿ ಹತ್ತಿರವಾದಂತೆ ಉತ್ತರನ ಕ್ಕ ಸ್‌ 
ಶುರುವಾಯಿತು. ಅವನು ದಿಗ್ಭಾಂತನಾದ. ಸಮುದ್ರೋಪಾದಿಯಲ್ಲಿದ್ದ 
ಸೈನ್ಯ ಭೀಷ್ಮ ದ್ರೋಣ, ಕೃಪ, ಕೃತವರ್ಮ, ಕರ್ಣ, ಅಶ್ವತ್ನಾಮರಂಥ 
ಮಹಾರಧಿಗಳು!! ತಾನೇನಾದರೂ ಯುದ್ಧಕ್ಕಿಳಿದರೆ, ಕ್ಷಣಮಾತ್ರದಲ್ಲಿ 
ಸಾವನ್ನಪುವುದರಲ್ಲಿ ಸಂದೇಹವಿಲ್ಲ ಎನಿಸಿ ದಿಢೀರನೆ ಬೃಹನ್ನಳೆಯ 
ಕಾಲಿಗೆ ಬಿದ್ದ. ತನ್ನನ್ನು ಅರಮನೆಯತ್ತ ಕರೆದೊಯ್ಯುವಂತೆ ಬೇಡಿಕೊಂಡ. 
ಆದರೆ ಅರ್ಜುನ ಅವನ ಮಾತುಗಳಿಗೆ ಕಿವಿಗೊಡಲಿಲ್ಲ. ಇನ್ನು ತನಗೆ 
ಸಾವು ತಪ್ಪಿದ್ದಲ್ಲ ಎಂಬ ಭಾವನೆ ಬಲವಾದಾಗ, ಉತ್ತರ ರಥದಿಂದ 
ಜಿಗಿದು, ಧುಮ್ಮಿಕ್ಕಿ ಓಡತೊಡಗಿದ. ಅರ್ಜುನ ಅವನನ್ನು ಬಿಡದೆ 
ಹಿಂಬಾಲಿಸಿ ಜುಟ್ಟು ಹಿಡಿದು ಎಳೆದು ತಂದು ರಥ ಹತ್ತಿಸಿದ. ಅವನ 
ಹೆದರಿಕೆಯನ್ನು ನೋಡಲಾಗದೆ, ನಕ್ಕು ತನಗೆ ಸಾರಥಿಯಾಗೆಂದು 
ಆದೇಶಿಸಿದ. ತಾನು ಅರ್ಜುನನೆಂಬುದನ್ನು ತಿಳಿಸಿ, “ಧೈರ್ಯದಿಂದ 
ರಥ ನಡೆಸು, ಯುದ್ಧ ಮಾಡುವ ಕೆಲಸವನ್ನು ನಾನು ವಹಿಸಿಕೊಳ್ಳುತ್ತೇನೆ”' 
ಎಂದು ಧೈರ್ಯ ತುಂಬಿದ. 

ಉತ್ತರನ ಹೇಡಿತನ, ಅವನು ಬೆನ್ನುಕೊಟ್ಟು ಓಡಿದ್ದು, ಮತ್ತೆ ಅವನನ್ನು 
ಎಳೆದು ತಂದದ್ದು ಶತ್ರು ಸೈನಿಕರಿಗೆ ಮನರಂಜನೆಯಾಗಿ ಅವರೆಲ್ಲ 
ನಗುತ್ತಿದ್ದರು. ಯುದ್ಧ ಜ್‌ ಮಧ್ಯಕ್ಕೆ ಹೋದಾಗ ಆ ಸೈನಿಕರಿಗೆ 
ಅರ್ಜುನನನ್ನು ಕಂಡರಿತೆನಿಸ ಆಶ್ಚರ್ಯವಾಯಿತು. ಆದರೆ ಅಷ್ಟು ಹೊತಿಗೆ 
ಅಜ್ಞಾತದ ಅವದಿ ಮುಗಿದದ್ದರಿಂದ ಯಾವ ಭಯವೂ "ಇರಲಿಲ್ಲ. 
ದುರ್ಯೋಧನ, ಅಜ್ಞಾತವಾಸದ ಅವಧಿ ಮುಗಿದಿರುವುದನ್ನು ಮರತು, 
ಬೃಹನ್ನಳೆ ಅರ್ಜುನನೆಂದು ಖಚಿತವಾದರೆ, ಸತ್ಯವಾದರೆ ಮತ್ತೆ ವನವಾಸಕ್ಕೆ 
ಕಳಿಸಬಹುದಲ್ಲ ಎಂದು ಲೆಕ್ಕಚಾರ ಹಾಕುತ್ತ ಖಕ ಪಡುತ್ತಿದ್ದ. ಅಧರ 
ದುರಾದೃಷ್ಟವಶಾತ್‌ ಅವನ ಊಹೆ, ಬಯಕೆ ಎಲ್ಲಾ ತಲೆಕೆಳಗಾಯಿತು. 
ಭಿಷಾ ದಿಗಳು ಪಾಂಡವರ ಅಜ್ಞಾತವಾಸದ ಗಡುವು ಮುಗಿದಿದೆಯೆಂದು 
ಪೌ. 


2 ಹ 


ಮಹಾಭಾರತ / 95 


ನಿರಾಶರಾಗಿ ದುರ್ಯೋಧನ, ಕರ್ಣ ಮತ್ತು ಇತರರು ಅರ್ಜುನನ 
ವಿರುದ್ದ ಯುದ್ಧ ಮಾಡಿದರು. ದುರ್ಯೋಧನ ಸೋತು ಒಡುತ್ತಿದ್ದಾಗ, 
ಅರ್ಜುನ ಅವನನ್ನು ಹಿಂಬಾಲಿಸಿ ಹಿಡಿಯಲು ಉತ್ತರನಿಗೆ ಹೇಳಿದ. 
ಕರ್ಣ ದುರ್ಯೋಧನನ ರಕ್ಷಣೆಗೆ ಬಂದ. ಆದರೂ ಅರ್ಜುನ ಎಲ್ಲ 
ಅಡೆತಡೆಗಳನ್ನು ದಾಟಿಕೊ೦ಡು ಯುದ್ಧ ಜಯಿಸಿದ. 

ಗೆಲುವಿನ ಸುದ್ದಿಯನ್ನು ತಿಳಿಸಲು ಉತ್ತರನನ್ನು ಮೊದಲೇ ಕಳಿಸಿದ. 
ವಿರಾಟರಾಜ ಮತ್ತು ಪಾಂಡವರು ಈ ಗೆಲುವಿನ ಸುದ್ದಿಯಿಂದ 
ಸಂತೋಷಪಟ್ಟರು. ವಿರಾಟರಾಜನು ತನ್ನ ಮಗ ಉತ್ತರ, ಏಕಾಂಗಿಯಾಗಿ 
ಯುದ್ಧವನ್ನು ಗೆದ್ದನೆಂಬ ಭ್ರಮೆಯಲ್ಲಿ ಹಿಗ್ಗಿ ಹೋದ. ಈ ಗೆಲುವನ್ನು 
ನಗರದಲ್ಲಿ ವಿಜೃಂಭಣೆಯಿಂದ ಆಚರಿಸಬೇಕೆಂದು ಆದೇಶ ಕೊಟ್ಟ 
ಇದೆಲ್ಲವನ್ನು ಗಮನಿಸಿದ ಕಂಕ ತಾನೂ ಈ ಸಂಭ್ರಮದಲ್ಲಿ 
ಭಾಗಿಯಾದುದನ್ನು ತೋರಿಸಿಕೊಳ್ಳಲು “ಗೆಳೆಯಾ ಬೃಹನ್ನಳಯಂಥ 
ಸಾರಥಿ ಜೊತೆಗಿದ್ದರೆ ಯಾರನ್ನು ಬೇಕಾದರೂ ಗೆಲ್ಲಬಹುದು” ಎಂದ. 
ಇದರಿಂದ ವಿರಾಟನಿಗೆ ಸ೦ತೋಷವಾಗುವುದಕ್ಕೆ ಬದಲು ಸಿಟ್ಟು ಬಂತು. 
ಮಗನ ಗೆಲುವಿನಲ್ಲಿ ಇನ್ನೊಬ್ಬರು ಪಾಲುದಾರರಾಗುವುದು ಅವನಿಗೆ 
ಇಷ್ಟವಿರಲಿಲ್ಲ. ಆದ್ದರಿಂದಲೇ ಕಂಕನ ಮಾತಿನಿಂದ ಸಿಟ್ಟಿನ ಆವೇಶಕ್ಕೆ 
ಒಳಗಾದ ಮತ್ತು ಸಿಟ್ಟಿನಲ್ಲಿನ ಅಸಹನೆಯಿಂದ ಕೈಯಲ್ಲಿದ್ದ ದಾಳವೊಂದನ್ನು 
ಕಂಕನೆಡೆಗೆ ಎಸೆದ. ಕಂಕನ ಹಣೆಗೆ ಜೋರಾಗಿ ಬಡಿದು ರಕ್ತ ಸುರಿಯಿತು. 
ಅಲ್ಲಿಯೇ ಇದ್ದ ದ್ರೌಪದಿ ಆತುರವಾಗಿ ಬಂದು ಕೈಲಿದ್ದ ಚಿನ್ನದ ಬಟ್ಟಲನ್ನು 
ಹಿಡಿದು ಅದರಲ್ಲಿ ಬೀಳುತ್ತಿದ್ದ ರಕ್ತವನ್ನು ಶೇಖರಿಸಿದಳು. 

ವಿರಾಟ ರಾಜನಿಗೆ ಅವಳ ಈ ರೀತಿಯನ್ನು ನೋಡಿ ವಿಚಿತ್ರವೆನಿಸಿತು. 
ಅದಕ್ಕೆಂದೇ ದ್ರೌಪದಿಯನ್ನು ಅದೇಕೆ ಹಾಗೆ ಮಾಡುತ್ತಿರುವೆ ಎಂದು 
ಪ್ರಶ್ನಿಸಿದ. ಅದಕ್ಕೆ ದ್ರೌಪದಿ, "ದೊರೆಯೇ ಅವನು ಬ್ರಾಹ್ಮಣ, ಬ್ರಾಹ್ಮಣ 
ರಕ್ತ ಕೆಳಗೆ ಬಿದ್ದರೆ ದೇಶಕ್ಕೆ ಕ್ಷಾಮ, ಮಳೆ, ಬೆಳೆ ಇರುವುದಿಲ್ಲ” ಎಂದಳು. 

ಅಷ್ಟರಲ್ಲಿ ಕಾವಲುಗಾರ, ಉತ್ತರ, ಬೃಹನ್ನಳ ಬರುತ್ತಿರುವ ವಿಷಯವನ್ನು 
ತಿಳಿಸಿದ. ಯುದಧಿಷ್ಠಿರ ಗುಟ್ಟಾಗಿ, ಕಾವಲುಗಾರನನ್ನು ಪಕ್ಕಕ್ಕೆ ಕರೆದು, 


96 / ಡಾ. ವಿಜಯಾ ಸುಬ್ಬರಾಜ್‌ 


“ನೋಡು ಯಾವುದೇ ಕಾರಣಕ್ಕೂ ನೀನು ಅರ್ಜುನನನ್ನು ಮೊದಲು 
ಒಳಗೆ ಬಿಡಬೇಡ. ಅವನು ಬರುತ್ತಿದ್ದಂತೆ ನನ್ನ ಹಣೆಯಲ್ಲಿನ ರಕ್ತ 
ನೋಡಿದರೆ ಅನಾಹುತ ಮಾಡುತ್ತಾನೆ. ಕೋಪ ತಂದುಕೊಳ್ಳುತ್ತಾನೆ. 
ಇದರಿಂದ ಪರಿಣಾಮ ಕೆಟ್ಟದ್ದಾಗುತ್ತದೆ” ಎಂದು ಎಚ್ಚರ ಕೂಟ್ಟು ಕಳಿಸಿದ. 

ಉತ್ತರ, ಮೊದಲು ಒಳಗೆ ಪ್ರವೇಶಿಸಿ ತಂದೆಗೆ ಗೌರವ ಸೂಚಿಸಿ 
ಪಕ್ಷಕ್ಕೆ ತಿರುಗಿದ. ಕಂಕನ ಹಣೆಯ ಮೇಲಿನ ಗಾಯ ನೋಡಿ ಹೌಹಾರಿದ. 
ಅಷ್ಟು ಹೊತ್ತಿಗೆ ಉತ್ತರನಿಗೆ ತಮ್ಮ ಅರಮನೆಯಲ್ಲಿ ಬೇರೆ ಬೇರೆ ಹೆಸರುಗಳಲ್ಲಿ 
ಇರುವವರು ಯಾರೆಂದು ತಿಳಿದಿತ್ತು. ಕಂಕ ಬೇರೆ ಯಾರೂ ಆಗಿರದೆ 
ಸಾಕ್ಟಾತ್‌ ಯುಧಿಷ್ಠಿರನಾಗಿದ್ದ. ತಂದೆಯ ಕಡೆ ತಿರುಗಿ, “ತಂದೆಯೇ 
ಏನಿದೆಲ್ಲ? ಯಾರು ಹೀಗೆ ಮಾಡಿದವರು? ಪಾಂಡವರ ಹಿರಿಯನಾದ 
ಯುಧಿಷ್ಠಿರನಿಗೆ ಈ ರೀತಿ ಮಾಡಬಹುದೇ?” ಎಂದು ಬಹಳ ವ್ಯಥೆಯಿಂದ 
ಕೇಳಿದ. 

ರಾಜ ಅಪರಾಧಿಭಾವದಿ೦ದ ಎಲ್ಲವನ್ನು ವಿವರಿಸಿ ತಿಳಿಸಿದ. ಉತ್ತರನೂ 
ನಡೆದುದೆಲ್ಲವನ್ನೂ ವಿವರಿಸಿ, "ಯುದ್ಧ ಗೆದ್ದವನು ಅರ್ಜುನನೇ ಹೊರತು 
ನಾನಲ್ಲ ಎಂದು ಸತ್ಯವನ್ನು ನುಡಿದ. ವಿರಾಟ ರಾಜನಿಗೆ ಈಗ 
ನಾಚಿಕೆಯಾಯಿತು. ತಾನು ಎಂತಹ ಕೆಲಸ ಮಾಡಿದೆ ಎಂದು ಪೇಚಾಡಿದ. 
ಕಂಕ ಅಂದರೆ ಯುಧಿಷ್ಠಿರಾದಿ ಪಾಂಡವರನ್ನು ಕ್ಷಮೆ ಕೇಳಿದ. ಆದರೆ 
ಪಾಂಡವರು ನಮ್ರತೆಯಿಂದ, "ಇಲ್ಲ ದೊರೆಯೇ ಕ್ಷಮೆ ನೀಡಬೇಕಾದ್ದು 
ನಾವಲ್ಲ, ನೀನು, ನಿನ್ನಲ್ಲಿ ಸತ್ಯವನ್ನು ಮರೆಮಾಚಿ ಆಶ್ರಯ ಪಡೆದು, 
ನಿನ್ನ ಅನ್ನವನ್ನು ತಿಂದಿದ್ದೇವೆ. ನಮ್ಮ ಅಜ್ಞಾತವಾಸ ಯಶಸ್ವಿಯಾಗಿ 
ಪೂರ್ತಿಯಾಗಲು ನೀನೇ ಕಾರಣ. ಆದ್ದರಿ೦ದ ನಿನಗೆ ನಮ್ಮ ಕೃತಜ್ಞತೆಗಳು” 
ಎಂದು ಹೇಳಿದ. 

ಪರಸ್ಪರರಲ್ಲಿ ಮೆಚ್ಚುಗೆ, ಹೊಗಳಿಕೆ, ಕ್ಹಮಾಯಾಚನೆಯ ಕೆಲಸ 
ಮುಗಿಯಿತು. ವಿರಾಟರಾಜ ತಮ್ಮ ನಡುವಿನ ಸ್ನೇಹ, ಪ್ರೀತಿಗಳು 
ಗಟ್ಟಿಗೊಳ್ಳಲು ತನ್ನ ಮಗಳಾದ ಉತ್ತರೆಯನ್ನು ಅರ್ಜುನನಿಗೆ ಕೊಡುವುದಾಗಿ 

ಳಿದ. ಆದರೆ ಅರ್ಜುನ ಉತ್ತರೆಗೆ ತಾನು ಗುರುವಾಗಿರುವುದರಿಂದ 


ಮಹಾಭಾರತ / 97 


ತಂದೆಯ ಸಮಾನವಾದ್ದರಿ೦ದ ಮದುವೆ ಸಾಧ್ಯವಿಲ್ಲವೆಂದು ನಿರಾಕರಿಸಿದ. 
ಆದರೆ ತನ್ನ ಮಗ ಅಭಿಮನ್ಯುವಿಗೆ ಉತ್ತರೆಯನ್ನು ತಂದುಕೊಳ್ಳುವುದಾಗಿ 
ಹೇಳಿದ. ಈ ಸಂಬಂಧದ ಸಲಹೆ ಎಲ್ಲರಿಗೂ ಸಂತೋಷವಾಯಿತು. 
ಈಗ ಪಾಂಡವರ ವನವಾಸ, ಅಜ್ಞಾತವಾಸಗಳು ಮುಗಿದಿದ್ದವು. 
ಅಭಿಮನ್ಯು ಮತ್ತು ಉತ್ತರೆಯ ವಿವಾಹವನ್ನು ಬಹಳ ವಿಜೃಂಭಣೆಯಿಂದ 
ಮಾಡಿದರು. ರಾಜ್ಯದ ಮೂಲೆ ಮೂಲೆಗಳಿಂದ ಬಹುದೊಡ್ಡ ಸಂಖ್ಯೆಯಲ್ಲಿ 
ಆಹ್ವಾನಿತರು ಆಗಮಿಸಿದ್ದರು. ಕೃಷ್ಣನಿಗಂತೂ ಈ ವಿವಾಹ ಹೆಚ್ಚಿನ 
ಸಂತೋಷವನ್ನು ಕೊಟ್ಟಿತ್ತು. ಜೊತೆಗೆ ಪಾ೦ಡವರ ಕಷ್ಟಗಳು ತೀರಿದ್ದವು. 
ಇದೂ ಅವನೆ ಸಂತೋಷಕ್ಕೆ ಮತ್ತೊಂದು ಕಾರಣವಾಗಿತ್ತು. 
ಬಂದವರೆಲ್ಲರೂ ವಧೂವರರನ್ನು ಆಶೀರ್ವದಿಸಿದರು. ವನವಾಸ 
ಮುಗಿದಿದ್ದಕ್ಕೆ ಪಾಂಡವರನ್ನು ಅಭಿನಂದಿಸಿ ಅವರಿಗೆ ಶುಭ ಕೋರಿದರು. 


ಳ್‌ 


98 / ಡಾ. ವಿಜಯಾ ಸುಬ್ಬರಾಜ್‌ 


ರಾಜ್ಯಪ್ರಾಪ್ತಿಗಾಗಿ ಮಂತ್ರಾಲೋಚನೆ 

ಅಭಿಮನ್ಯು ಉತ್ತರೆಯರ ವಿವಾಹದ ಗದ್ದಲ ಮುಗಿದ ಮೇಲೆ ಇನ್ನು 

ಪಾಂಡವರು ತಮ್ಮ ರಾಜ್ಯವನ್ನು ಹೇಗೆ ಹಿಂತಿರುಗಿ ಪಡೆಯಬೇಕೆಂಬ 
ಎಚಾರವನ್ನು ಚರ್ಚಿಸಲು ಕೃಷ್ಣನ "ನೇತೃ ತದಲ್ಲಿ ಒಂದು ಮಂತ್ರಾಲೋಚನಾ 
ಸಭೆಯನ್ನು ಕರೆಯಲಾಯಿತು. 

ಕೃಷ್ಣ, ದುಪದ, ಬಲರಾಮ ಮತ್ತು ಇನ್ನೂ ಕೆಲವರು ಈ ಸಭೆಯಲ್ಲಿ 
ಭಾಗವಹಿಸಿದ್ದರು. ಮೊದಲಿಗೆ ಕೃಷ್ಣನೇ ಎದ್ದು ಸಭೆಯನ್ನು ಅಧ್ಯತಿರು 
ಮಾತನಾಡಿಸಿದ. ದುರ್ಯೋಧನ ನಿಂದಾಗಿ ಪಾಂಡವರು ಎಷ್ನಲ್ಲಾ 
ಕಷ್ಟಗಳನ್ನು ಅನುಭವಿಸಿದರೆಂಬುದನ್ನು ಅವರಿಂದ ಹೇಗೆ ಮೋಸಕ್ಕೆ 
ಒಳಗಾದರೆಂಬುದನ್ನು ಅಲ್ಲಿ ನರೆದಿದ್ದವರೆಲ್ಲರಿಗೂ ವಿಸ್ತಾರವಾಗಿ ತಿಳಿಸ 
ಹೇಳಿದ. “ಅವರೇ (ದುರ್ಯೋಧರಾದಿಗಳು) ವಿಧಿಸಿದ ಷರತ್ತಿನಂತೆ 
ಈಗ ಪಾಂಡವರು ಹನ್ನೆರಡು ವರ್ಷ ವನವಾಸ, ಒಂದು ವರ್ಷ 
ಅಜ್ಞಾತವಾಸವನ್ನು ಮುಗಿಸಿ ಹಿ೦ತಿರುಗಿದ್ದಾರೆ. ನ್ಯಾಯಬದ್ಧವಾಗಿ ಅವರ 
ರಾಜ್ಯ ಅವರಿಗೆ ಸಲ್ಲಬೇಕು. ಆದರೆ, ಎ ದುರ್ಯೋಧನನ ಮೇಲೆ 
ಅನುಮಾನವಿದೆ. ಅವನು ರಜ್ಯವನ್ನು ಕೊಡಲು ಒಪ್ಪುವುದಿಲ್ಲವೆನಿಸುತ್ತದೆ. 
ಒ೦ದು ವೇಳೆ, ಯಾವುದೇ ವಿರೋಧವಿಲ್ಲದೆ ಕೊಟ್ಟರೆ ಬಹಳ ಒಳ್ಳೆಯದು. 
ಇಲ್ಲವಾದಲ್ಲಿ, ಯುದ್ಧ ಮಾಡಿ ತೆಗೆದುಕೊಳ್ಳಬೇಕು. ಯಾವುದನ್ನೂ 
ನಿರ್ಣಯಿಸುವ ಮೊದಲು ನಾವು ಅವರ ಬಳಿಗೆ ಯಾರನ್ನಾದರೂ 
ಕಳಿಸಿ ಅವರ ಅಭಿಪ್ರಾಯವನ್ನು ತಿಳಿದುಕೊಳ್ಳಬೇಕಾಗುತ್ತದೆ. ಅದಕ್ಕಾಗಿ 
ಯಾರಾದರೂ ಸಮರ್ಥರಾದವರನ್ನು ಕಳಿಸಿ ಪಾಂಡವರ ಪಾಲಿನ 
ರಾಜ್ಯವನು ಕೊಡುವಂತೆ ಹೇಳಬೇಕು” ಎಂದು ತಿಳಿಸಿದನು. 


| 
ದುಪದನು ಎದ್ದು ನಿಂತು ಹೇಳಿದನು. “ಕೃಷ್ಣನ ಮಾತುಗಳನ್ನು 


“ಲ 


ನಾನು ಒಪ್ಪುತ್ತೇನೆ , ಅವನ ಆಲೋಚನೆಯ ಕ್ರಮ ಸರಿಯಾಗಿದೆ. ರಾಜ್ಯದ 


ಮಹಾಭಾರತ / 99 


ಒಂದಂಗುಲದಷ್ಟ್ರು ಜಾಗವನ್ನೂ ದುರ್ಯೋಧನ ಪಾಂಡವರಿಗೆ 
ಕೊಡುವುದಿಲ್ಲ. ನಾನು ತಿಳಿದುಕೊಂಡಂತೆ ಯುದ್ದ ಅನಿವಾರ್ಯವೇ 
ಆಗುತ್ತದೆ.” 

ಕೃಷ್ಣನ ಅಣ್ಣನಾದ ಬಲರಾಮ ದುರ್ಯೋಧನನ ಆಪ್ತಮಿತ್ರ, ದ್ರುಪದನ 
ಮಾತಿನ ರೀತಿ ಅವನಿಗೆ ಇಷ್ಟವಾಗಲಿಲ್ಲ. ತನ್ನ ತಮ್ಮ ಪಾಂಡವರ 
ಪಕ್ಷಪಾತಿ ಎಂದು ಭಾವಿಸಿದ. ಆದ್ದರಿ೦ದ ಅವನು ಕೌರವರ ಪರವಾಗಿ 
ಮಾತನಾಡಿದ ಮತ್ತು ಅವರು ಮಾಡಿದುದರಲ್ಲಿ ತಪ್ಪಿಲ್ಲವೆ೦ದ. ಅವನ 
ಪ್ರಕಾರ ವಿಚಿತ್ರವೀರ್ಯನ ಮೊಮ್ಮಗನಾಗಿ ದುರ್ಯೋಧನನೇ ಸಿಂಹಾಸನಕ್ಕೆ 
ft ಧೃತರಾಷ್ಟ್ರ ಕುರುಡನಾಗಿದ್ದ ಕಾರಣ EN 

ಜ್ಯಭಾರವನ್ನು ವಹಿಸಲಾಗಿತ್ತು ಪಾಂಡುವಿನ ಸಾವಿನ ನಂತರ ಧೃತರಾಷ್ಟ್ರ 
ಸಮ ರಾಜ್ಯವನ್ನೂ ದುರ್ಯೋಧನನಿಗೆ, ಕೊಡಬಹುದಾಗಿತ್ತು ಅವನು 
ರಾಜ್ಯವಾಳುವಷ್ಟು ಸಮರ್ಥನಾಗಿದ್ದ. ಆದರೆ ಅವನ ಒಳ್ಳೆತನೆ, ತಮ್ಮನ 
ಮಕ್ಕಳ ಮೇಲಿನ ಪ್ರೀತಿಯಿಂದಾಗಿ ಅರ್ಧ ರಾಜ್ಯವನ್ನು ಪಾಂಡವರಿಗೆ 
ನೀಡಿದ್ದ. ಆದ್ದರಿಂದ ಪಾ೦ಡವರು ರಾಜ್ಯವನ್ನು ಹಕ್ಕಿನಿಂದ ಕೇಳುವ 
ಹಾಗಿಲ್ಲ. ಬೇಕಾದರೆ ಪ್ರಾರ್ಥಿಸಿ ಪಡೆಯಬಹುದು. 

ಬಲರಾಮನ ವರಾತಿನಿಂದ ಅವನು ದುಂರ್ಯೋದ'ನನ 
ಕಡೆಗಿದ್ದಾನೆಂಬುದು ಸ್ಪಷ್ಟವಾಯಿತು. ಯಾದವರ ಮುಖಂಡನಾದ ಸಾತ್ಯಕಿ, 
ಬಲರಾಮನ ಮಾತುಗಳನ್ನು, ಅವನ ಎಚಾರಗಳನ್ನು ಒಪ ಪಲಿಲ್ಲ. 
ಯುಧಿಷ್ಠಿರನು ಹೋಗಿ ದುರ್ಯೋಧನನನ್ನು ಬೇಡಿಕೊಳ್ಳುವುದೇ?। ಅವನು 
ಎದ್ದು ನಿಂತು ಸಭೆಗೆ, “ಯುಧಿಷ್ಠಿರನೇಕೆ ರಾಜ್ಯವನ್ನು ಬೇಡಬೇಕು? 
ಕೌರವರು ಮೋಸದಿಂದ ಅವರ ರಾಜ್ಯವನ್ನು ಕಿತ್ತುಕೊಂಡಿದ್ದಾರೆ. ಆದರೂ 
ಪಾಂಡವರು ಒಂದಿಷ್ಟೂ ಗೊಣಗಾಟವಿಲ್ಲದೆ ಷರತ್ತಿನಂತೆ ವನವಾಸ, 
ಅಜ್ಞಾತವಾಸಗಳನ್ನು ಮುಗಿಸಿ ಹಿಂತಿರುಗಿದ್ದಾರೆ. ಕೌರವರೂ ಮಾತಿನಂತೆ 
ಪಾಂಡವರ ರಾಜ್ಯ, "ಸಂಪತ್ತುಗಳನ್ನು ಹಂತಿರುಗಿಸಬೇಕಾದ್ದು ನ್ಯಾಯವೇ? 
ನ್ಯಾಯದಿಂದ ಕೊಡದಿದಲ್ಲಿ, ಹ ಅವರನ್ನು ಸುಮ್ಮನೆ ಬಿಡುವುದಿಲ್ಲ. & 
ಸ ತನ್ನ ಸಿಟ್ಟನ್ನು, 'ಅಭಿಪ್ರಾಯವನ್ನು ಸಾಜ 

ಸಾತ್ಯಕಿಯ ಸಾಟಿ ದುಪದ ಸಂತಸಪಟ್ಟ ಮತ್ತೆ ಅವನು 
ಎದ್ದು ನಿಂತು ಸಾತ್ಯಕಿಯನ್ನು ಸಮರ್ಥಿಸಿದ ಮತ್ತು ಇಲ್ಲಿ ನಡೆದದ್ದನ್ನು 
100 / ಡಾ. ಮಿಜಯಾ ಸುಬ್ಬರಾಜ್‌ 


ಶಲ್ಯ, ಕೇಕಯಿ ಮತ್ತು ಜಯತ್ನೇನರಿಗೆ ತಿಳಿಸಬೇಕೆಂದ. ಹಾಗೆಯೇ 
ಯುದ್ದ ಸಿದ್ಧತೆಗಳನ್ನೂ ಮಾಡಿಕೊಳ್ಳಲು ಹೇಳಬೇಕೆಂದ. 

ಯುದ್ದವನ್ನು ಘೋಷಿಸುವುದಕ್ಕೆ ಮೊದಲು, ಯಾರನ್ನಾದರೂ ಭೀಷ್ಠ 
ದ್ರೋಣ, ” ಧೃತರಾಷ್ಟರೊಂದಿಗ ಸಾಕ ಕಳಿಸಬೇಕೆಂಬ ಎಲ್ಲರ 
ಅಭಿಪ್ರಾಯವನ್ನು ಕೃಷ್ಣನು ಒಪ್ಪಿದ. ತಾನೇ ಹೋಗಲು ಸಾಧ್ಯವಿಲ್ಲ. 
ಯಾಕೆಂದರೆ ಚತ ಕೌರವರು ಇಬ್ಬರೂ ತನಗೆ ಜೋಡ್‌! 
ಆದ್ದರಿ೦ದ ಬಹಿರಂಗವಾಗಿ ತಾನು ಯಾರ ಕಡೆಗೆಂದು ತಿಳಿಸಲಾರ. 
ಆದ್ದರಿ೦ದ ಸಭೆಯ ನಂತರ ದ್ವಾರಕೆಗೆ ಹೊರಟು ಹೋದ. 

ಇತ್ತ ಕೌರವರೂ ಹಸ್ತಿನಾಪುರದಲ್ಲಿ, ಪಾಂಡವರಿಗೆ ರಾಜ್ಯ ಕೊಡುವ 
ವಿಚಾರದಲ್ಲಿ ಏನು ವರಾಡಬೇಕೆಂದು ೦ರೋಚಿಸುತ್ತಿದ್ದರು. 
ದುರ್ಯೋಧನನಿಗೆ ರಾಜ್ಯವನ್ನು ಬಿಟ್ಟುಕೊಡಲು ಇಷ್ಟವಿರಲಿಲ್ಲ. ರಾಜ್ಯ 
ಕೊಡದಿದ್ದರೆ ಯುದ್ದವು ಖಂಡಿತವೆಂದು ತಿಳಿದು ಯುದ್ಧ ಸಿದ್ಧತೆಗಳನ್ನು 
ಮಾಡಿಕೊಳ್ಳುತ್ತಿದ್ದ 

ದುರ್ಯೋಧನನೂ ಎಚ್ಚರದಿಂದಲೇ ಇದ್ದ. ಅವನಿಗೆ ಮತ್ತು 
ಪಾಂಡವರಿಗೆ, ಶಾಂತಿಯಿಂದ ತೀರ್ಮಾನವಾಗುವುದಿಲ್ಲವಾದ ಕಾರಣ 
ಯುದ್ಧ ಅನಿವಾರ್ಯ ಎನ್ನುವ ವಿಷಯ ತಿಳಿದೇ ಇತ್ತು. ಆದ್ದರಿಂದ 
ಎರಡೂ ಕಡೆ ಯುದ್ದ ಸಿದ್ಧತೆಗಳು ಭರದಿಂದ ಸಾಗಿದವು. ಪಾಂಡವರೂ 
ಕೌರವರೂ ಇಬ್ಬರೂ ತಮ್ಮ ಕಡೆಯ ಸ್ನೇಹಿತ ರಾಜರಿಗೆ ಯುದ್ಧ 
ಸಹಾಯವನ್ನು ಬೇಡಿ ಪತ್ರಗಳನ್ನು ಕಳಿಸಲಾಯಿತು. ಕೃಷ್ಣನಿಂದಲೂ 
ಪಾಂಡವ ಕೌರವರು ಸಹಾಯವನ್ನು ಯಾಚಿಸಿದರು. 

ಒಂದು ದಿನ ಕೃಷ್ಣ ಗಾಢ ನಿದ್ದೆಯಲ್ಲಿದ್ದ. ದುರ್ಯೋಧನ, ಅರ್ಜುನ 
ಇಬ್ಬರೂ ತಮ್ಮ ತಮ್ಮ ಸ್ಥಳಗಳಿ೦ದ ಒ೦ದೇ ಸಮಯಕ್ಕೆ ಬಂದರು. 
ಕೃಷ್ಣ ಮಲಗಿದ್ದರೂ ಅವರಿಬ್ಬರೂ ಅವನ ನೆಂಟರಾದ್ದರಿ೦ದ ಅಪ್ಪಣೆಗೆ 
ಕಾಯದೆ ನೇರವಾಗಿ ಒಳಗೇ ಬಂದರು. ಕೃಷ್ಣ ನಿದ್ದೆಯಿಂದ ಏಳುವುದನ್ನೇ 
ಕಾಯುತ್ತಿದ್ದರು. ದುರ್ಯೋಧನ ಕೃಷ್ಣನ ತಲೆಯ ಬಳಿ ಇದ್ದ 
ಸಿಂಹಾಸನದಲ್ಲಿ ಕುಳಿತ. ಅರ್ಜುನ ಕೃಷ್ಣನ ಕಾಲ ಬಳಿ ಇದ್ದ ಆಸನದಲ್ಲ 
ಕುಳಿತ. ಕೃಷ್ಣ ಏಳುತ್ತಿದ್ದಂತೆ ಅರ್ಜುನನನ್ನು ಗಮನಿಸಿದ. ಪ್ರೀತಿಯಿಂದ 
ಅವನನ್ನು ಸ್ವಾಗತಿಸಿದ. ನಂತರ ದುರ್ಯೋಧನನ ಕಡೆಗೆ ತಿರುಗಿ 


ಮಹಾಭಾರತ / 101 


ಅವನನ್ನೂ ಸ್ವಾಗತಿಸಿದ. ಅವರಿಬ್ಬರನ್ನೂ ಸಂಬೋಧಿಸಿ ಹೇಳಿದ. “ನನಗೆ 
ಗೊತ್ತು. ನೀವಿಬ್ಬರೂ ಇಲ್ಲಿಗೆ ಬಂದಿರುವುದು ಅನಿರೀಕ್ಷಿತವಾದರೂ ಕಾರಣ 
ಮಾತ್ರ ಸ್ಪಷ್ಟವಾಗಿ ತಿಳಿದಿದೆ. ನಿಮ್ಮಿಬ್ಬರ ಬರವೂ ನನಗೆ ಸಂತೋಷ 
ತಂದಿದೆ” ಎಂದು. 

ದುರ್ಯೋಧನ ಮೊದಲು ಮಾತಾಡಲು ಉತ್ಸುಕತೆ ತೋರಿಸಿದ. 
"ಕೃಷ್ಣ, ನಿನಗೆ ತಿಳಿಯದ್ದೇನೂ ಇಲ್ಲ. ತಿಳಿದಿಲ್ಲವೆಂದರೂ ನಾನು 
ನಂಬುವುದಿಲ್ಲ. ನಾವಿಬ್ಬರು ದಾಯಾದಿ ಸೋದರರು ಯಾಕೆ 
ಬಂದಿದ್ದೇವೆಂಬುದನ್ನು ಚೆನ್ನಾಗಿ ಊಹಿಸಿಯೂ ಇದ್ದೀಯ. ಯುದ್ಧ 
ಅನಿವಾರ್ಯವಾದಾಗ ನನಗೆ ನಿನ್ನ ಸಹಾಯ ಬೇಕು. ಅರ್ಜುನನೂ 
ಅದಕ್ಕೆಂದೇ ಬಂದಿದ್ದಾನೆ ಎಂಬುದು ನನಗೆ ಖಂಡಿತವಾಗಿ ತಿಳಿದಿದೆ. 
ನಾವಿಬ್ಬರೂ ನಿನಗೆ ಒಂದೇ. ಯಾರು ಹತ್ತಿರ ಯಾರು ದೂರ ಎಂದು 
ಹೇಳುವುದಕ್ಕೆ ಆಗದಷ್ಟು ನಾವಿಬ್ಬರೂ ನಿನಗೆ ಸಮಾನ. ಆದರೂ 
ಬಂದವರಲ್ಲಿ ನಾನೇ ಮೊದಲಿಗ. ಆದ್ದರಿಂದ ಸಹಾಯ ಕೇಳುವ ಅವಕಾಶ 
ನನಗೆ ಮೊದಲು ಬೇಕು” ಎಂದ. 

ಕೃಷ್ಣ ನಕ್ಕು, “ನೀನು ಹೇಳುವುದೇನೋ ಸರಿ. ಆದರೆ ಏಳುತ್ತಿದ್ದಂತೆ 
ಮೊದಲು ಕಣ್ಣಿಗೆ ಬಿದ್ದವನು ಅರ್ಜುನ. ಅಲ್ಲದೆ ಸಂಪ್ರದಾಯದಂತೆ 
ಚಿಕ್ಕವರಿಗೆ ಮೊದಲು ಅವಕಾಶ ಕೊಡಬೇಕು. ನನ್ನ ಸಹಾಯ ನಿಮ್ಮಿಬ್ಬರಿಗೂ 
ಇದೆ ಎಂಬುದಂತೂ ಸತ್ಯ” ಎಂದು ಸಮಾಧಾನಕರವಾಗಿ ಮಾತಾಡಿದ. 

ಇದನ್ನೆಲ್ಲ ಕೇಳಿಸಿಕೊಂಡ ಅರ್ಜುನ, ದುರ್ಯೋಧನನೇ ಮೊದಲು 
ಸಹಾಯ ಬೇಡಲಿ ಎಂದು ಕೃಷ್ಣನಿಗೆ ತಿಳಿಸಿದ. 

ದುರ್ಯೋಧನ, ಕೃಷ್ಣ ತನ್ನ ಕಡೆಯಿದ್ದು ಯುದ್ಧ ಮಾಡಬೇಕೆಂದು 
ತಿಳಿಸಿದ. ಕೃಷ್ಣ ಅದಕ್ಕ, “ದುರ್ಯೋಧನ ನನ್ನನ್ನು ಆಯ್ಕೆ 
ಮಾಡಿಕೊಂಡಿರುವುದು ನನಗೆ ಸಂತೋಷವನ್ನು ತಂದಿದೆ. ಆದರೆ ನಾನು 
ಈ ಯುದ್ಧದಲ್ಲಿ ಆಯುಧವನ್ನೇ ಹಿಡಿಯುವುದಿಲ್ಲವೆಂದು ನಿರ್ಧರಿಸಿದ್ದೇನೆ. 
ನನ್ನ ಸೈನ್ಯವನ್ನು ನಿನಗೆ ಕಳಿಸುತ್ತೇನೆ. ನಿನ್ನ ಪರವಾಗಿ ನನ್ನ ಸೈನ್ಯ 
ಹೋರಾಡುತ್ತದೆ. ಈಗ ಹೇಳು, ನಿನಗೆ ನಾನು ಬೇಕೆ? ನನ್ನ ಸೈನ್ಯ 
ಬೇಕೇ?” 


102 / ಡಾ.ವಿಜಯಾ ಸುಬ್ಬರಾಜ್‌ 


ದುರ್ಯೋಧನನಿಗೆ ಏನು ಹೇಳಬೇಕೆಂದು ತಿಳಿಯಲಿಲ್ಲ. ಕೈಯ್ಯಲ್ಲಿ 
ಆಯುಧವನ್ನೇ ಹಿಡಿಯುವುದಿಲ್ಲವೆಂದ ಮೇಲೆ ಅಂಥವನಿಂದ 
ಪ್ರಯೋಜನವೇನು ಎನಿಸಿ, ಕೃಷ್ಣನಿಂದ ಸೈನ್ಯ ಸಹಾಯವನ್ನೇ ಸ್ವೀಕರಿಸಿದ. 
ಒಳಗೇ ಖುಷಿಯಾಯಿತು. ಸದ್ಯ ಅರ್ಜುನನಿಗೆ ಮೊದಲೇ ಕೇಳಿಬಿಟ್ಟೆನಲ್ಲ! 
ಎಂದು ಹಿಗ್ಗಿದ. 

ಕೃಷ್ಣ, ದುರ್ಯೋಧನನಿಗೆ ಸೈನ್ಯ ಸಹಾಯದ ಭರವಸೆ ಕೊಟ್ಟ ಮೇಲೆ 
ಅರ್ಜುನನ ಕಡೆಗೆ ತಿರುಗಿದ. ಅರ್ಜುನ ಅರ್ಥಮಾಡಿಕೊಂಡ. “ಭಗವಾನ್‌, 
ನೀನು ನಮ್ಮ ಕಡೆ ಇರು. ನೀನು ಶಸ್ತ್ರವನ್ನು ಹಿಡಿಯದಿದ್ದರೂ ಚಿಂತೆಯಿಲ್ಲ. 

ನಮ್ಮ ಜೊತೆಗೆ ನೀನಿದ್ದರೆ ಸಾಕು. 'ಅತ್ನಬಲ. ದೇಹಬಲ. ನೈತಿಕ 
ಬಲ ಎಲ್ಲವೂ ಸಿಕ್ಕಂತೆ!” ಎಂದು ಕೃಷ್ಣ ಸ ಸಾಂಗತ್ಯವೊಂದೇ ಸಾಕೆಂಬ 
ಅಭಿಪ್ರಾಯವನ್ನು ಹೇಳಿದ. 

“ಸದ್ಯ ಸೈನ್ಯವನ್ನು ಅರ್ಜುನ ಕೇಳಲಿಲ್ಲವಲ್ಲಾ! ಅದನ್ನು ಕೇಳಿದ್ದರೆ 
ಇಬ್ಬರಿಗೂ ಚೀ ಚಕ? ಮಾತ್ರ ಸಿಕ್ಕುತ್ತಿತ್ತು ಈಗ ಇಡೀ "ಸೈನ್ಯ ತನ್ನ 
ಕಡೆಗೇ ಬಂತು” ಎಂದು ಸಂತೋಷ ಪಟ್ಟ ಬಹಳ ಉತ್ಸಾಹದಿಂದ 
ಹಸ್ತಿನಾಪುರಕ್ಕೆ ಹಿಂತಿರುಗಿದ. ಅರ್ಜುನನ ಮೂರ್ಪತನಕ್ಕೆ ಒಳಗೇ 
ನಗುತ್ತಿದ್ದ. ಸೈನ್ಯವನ್ನು ಬೇಡುವುದು ಬಿಟ್ಟು ಕೃಷ್ಣ ಮಾತ್ರ ಜೊತೆಗಿರಲಿ 
ಎಂದು ಬೇಡಿದ್ದು ಅವನಿಗೆ ಮೂರ್ಯತನವಾಗಿ ಕಾಣಿಸಿತು. 

ಕೃಷ್ಣನ ಸೈನ್ಯ “ದ್ವಾರಕೆಯಿಂದ ಹಸ್ತಿನಾಪುರಕ್ಕೆ ಪ್ರಯಾಣ ಬೆಳೆಸಿತು. 
ಅರ್ಜುನನು ತನ್ನನ್ನು ಮಾತ್ರ ಆರಿಸಿಕೊಂಡಿದ್ದು ಅವನಿಗೆ ಬಹಳ 
ಸಂತೋಷ ತ೦ದಿತ್ತು. ಅರ್ಜುನನನ್ನು ತನ್ನನ್ನೇ ಆಂತ್ಕೈ 
ಮಾಡಿಕೊಂಡಿದ್ದೇಕೆಂದು ಕೇಳಿದ. ಅದಕ್ಕೆ ಅರ್ಜುನ ಬಹಳ ನಮ್ರತೆಯಿಂದ 
ಹೇಳಿದ. "ನಿನ್ನ ಕೇವಲ ಉಪಸ್ಥಿತಿಯೇ ನಮಗೊಂದು ಮಹಾಸ್ಫೂರ್ತಿ”” 
ಎಂದ. 


ಮಹಾಭಾರತ / 103 


ಸಂಜಯ ಯುಧಿಷ್ಠಿರರ ಭೇಟಿ 


ಹಸ್ತಿನಾಪುರದಲ್ಲ, ಧೃತರಾಷ್ಟ್ರ ನಡೆದುದೆಲ್ಲವನ್ನೂ ತಿಳಿದು, ಯುದ್ಧದ 
ಸಂಭವವೇ ಹೆಚ್ಚಾಗಿದೆಯೆಂದು ' ಊಹಿಸಿ ಜೀ ಖಾಂಡವರ 
ಶಕ್ತಿ, ಸಾಮರ್ಥ್ಯಗಳನ್ನು ಬಲ್ಲವನಾಗಿದ್ದ. ತನ್ನ ಮಗ ಅವರೊಡನೆ 
ಯುದ್ಧ ಡೀ ಪ್ರಬಲವಾದ ಯಾವುದೇ ಕಾರಣವಿರಲಿಲ್ಲ. ಅವರಿಗೆ 
ಭವಿ” ರಾಜ್ಯವನ್ನು ಹಿಂತಿರುಗಿಸ ಬೇಕಾದ್ದು ನ್ಯಾಯ ಮತ್ತು ಧರ್ಮ. 
ಆದರೆ ದುರ್ಯೋಧನ ಕೇಳಬೇಕಲ್ಲ? ಅವನಿಗೆ ಗೊತ್ತು ಯುದ್ಧವಾದಲ್ಲಿ 
ಇಡೀ ಕುರುವಂಶವೇ ನಾಶವಾಗುತ್ತದೆ. ಭೀಮ, ಅರ್ಜುನರ ಮುಂದೆ 
ಯುದ್ದದಲ್ಲಿ ನಿಲ್ಲಲು ಯಾರಿಗೆ ತಾನೇ ಸಾಧ್ಯ? ಆದ್ದರಿಂದ, ಕಡೆಯ 
ಪ್ರಯತ್ನವಾಗಿ ಸಂಜಯನನ್ನು ಯುಧಿಷ್ಠಿರನಲ್ಲಿಗೆ ಕಳುಹಿಸಿ, ಬುದ್ಧಿವಾದ 
ಹೇಳಿ. ಯುದ್ದವಾಗುವುದನ್ನು ತಪ್ಪಿಸಬೇಕೆ೦ದು ಆಲೋಚಿಸಿದ. ಕೌರವ, 
ಪಾಂಡವರು ಒಂದು ರಾಜಿ ಸೂತ್ರಕ್ಕೆ ಬರಲೆಂದು ಹಾರೈಸಿದ. ಅಂತೆಯೇ 
ಮಾಡಬೇಕೆಂದು ಸಂಜಯನಿಗೆ ಹೇಳಿ ಕಳಿಸಿದ. 

ಸಂಜಯ ಪಾಂಡವರಿದ್ದ ಉಪಪ್ಪಾವ್ಯಕ್ಕೆ ಬಂದ. ಪರಸರ ಕ್ಷೇಮ 
ಸಮಾಚಾರವನ್ನು ವಿಚಾರಿಸಿದ ಯುಧಿಷ್ಠಿರನೊಡನೆ ತಾನು ಬಂದ 
ವಿಷಯವನ್ನು ಚರ್ಚಿಸಬೇಕೆಂದು ಕೊಂಡರೂ ಯಾಕೋ ಹಿಂಜರಿದ. 
ಯುಧಿಷ್ಠಿರನಿಗೆ ಸಂಜಯನ ಹಿ೦ಜರಿಕೆಯ ಕಾರಣ ತಿಳಿಯಿತು. ಅವನೇ 
ಮಾತನ್ನು ಆರಂಭಿಸಿದ. 

le ನಿನ್ನನ್ನು ನೋಡಿದರ ನನಗೆ ಧೃತರಾಷ್ಟ್ರನ ನೆನಪಾಗುತ್ತದೆ. 
ದೊಡ್ಡಪ್ಪ ಹೇಗಿದ್ದಾನೆ?. ಹಸ್ತಿನಾಪುರದಲ್ಲಿ ಎಲ್ಲರೂ ಕ್ಷೇಮವೇ” ಎಂದು 
ಏಚಾರಿಸಿದ. 


104 / ಡಾ. ಜಯಾ ಸುಬ್ಬರಾಜ್‌ 


"ಎಲ್ಲರೂ ಕ್ಷೇಮವಾಗಿದ್ದಾರೆ. ಧೃತರಾಷ್ಟನಂತೂ ಯಾವಾಗಲೂ 
ನಿಮ್ಮನ್ನು ನೆನಪಿಸಿಕೊಳ್ಳುತ್ತಲೇ "ಬರುತ್ತಾನೆ. ನಿಮ್ಮ ನಡತೆ, ಒಳ್ಳತನಗಳನ್ನು 
ಹುಂಬಾ' ಅಭಿಮಾನದಿಂದ ಹೇಳಿಕೊಳ್ಳುತ್ತಿರುತ್ತಾನೆ” ಹಂಟ್‌ ಆಯ. 
ಅಲ್ಲಿನ ವಿಷಯವನ್ನು ಹೇಳಿದ. 

“ಇದರಿ೦ದ ಪ್ರಯೋಜನವೇನು ಬಂತು ಸಂಜಯ ದುರ್ಯೋಧನನ 
ಮನಸ್ಸನ್ನು ಗೆದ್ದುಕೊಳ್ಳಲು ಸಾಧ್ಯವಾಗಲಿಲ್ಲವಲ್ಲ?” ಎಂದು ಯುಧಿಷ್ಠಿರ 
ನಿಟ್ಟುಸಿರಿನೊ೦ದಿಗೆ ಹೇಳಿದ. 

"ಏನು ಮಾಡುವುದು ಯುಧಿಷ್ಠಿರ. ಅವನು ಯಾರ ಮಾತಿಗೂ 
ಕಿವಿಗೊಡುವುದಿಲ್ಲ. ಯಾರಿಂದಲೂ ಅವನನ್ನು ಬದಲಾಯಿಸಲು 
ಸಾಧ್ಯವಿಲ್ಲ. ದುಷ್ಟ ಸ್ವಾರ್ಥಿ, ಸಾಲದ್ದಕ್ಕೆ ಯಾವಾಗಲೂ ಅವನಿಗಿಂತ 
ದುಷ್ಪರ ಸಹವಾಸದಲ್ಲಿಯೇ ಇರುತ್ತಾನೆ. ಇದೆಲ್ಲ ಗೊತ್ತಿರುವ ವಿಷಯವೇ? 
ಆದರೆ ನೀವು ನೋಡಬೇಕಾದ್ದು ದೊಡ್ಡಪ್ಪನ ಮುಖವನ್ನು. ಆದ್ದರಿಂದ 
ಶಾಂತಿಯುತವಾಗಿ ಸಮಸ್ಯೆಯನ್ನು ಪರಿಹರಿಸಲು ಸಾಧ್ಯವಿಲ್ಲವೇ?” ಎಂದು 
ಸಮಾಧಾನದಿಂದಲೇ ವಿಚಾರಿಸಿದ. 

“ನಾವು ಮಾತ್ರ ಯುದ್ಧವನ್ನು ಬಯಸುತ್ತಿದ್ದೇವೆಯೇ? ಸಾಧ್ಯವಾದಷ್ಟು 
ಶಾಂತಿಯುತವಾಗಿಯೇ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳಬೇಕೆಂದು 
ಪ್ರಯತ್ನಿಸುತ್ತಲೇ ಇದ್ದೇವೆ. ದುರ್ಯೋಧನನೇ ಯುದ್ಧವನ್ನು 
ಘೋಷಿಸಿದರೆ?” ಎಂದು ಅನುಮಾನ ಆತಂಕದಿಂದಲೇ ಮಾತನಾಡಿದ. 

“ಆಗಲೂ ನೀವು ಯುದ್ಧಕ್ಕೆ ಅವಕಾಶ ಕೊಡಬಾರದು. ಇದು 
ಧೃತರಾಷ್ಟ್ರನ ಪ ಪ್ರಾರ್ಥನೆ” ಎಂದು ಮೆಲ್ಲನೆ ತಿಳಿಸಿದ. 

“ಸಂಜಯ ನೀನಾಡುವ ಮಾತು ತರ್ಕಬದ್ಧವಾಗಿದೆಯೇ? ಅವನು 
ಆಕ್ರಮಣ ಮಾಡಿದರೆ ನಾವು ಸುಮ್ಮನಿದ್ದು ಸೋತು ಶರಣಾಗಬೇಕೆಂಬುದು 
ನಿನ್ನ ಅಭಿಪ್ರಾಯವೇ?” ಎಂದು ಸ್ವಲ್ಪ ಸಿಟ್ಟಿನಿಂದಲೇ ಹೇಳಿದ ಯುಧಿಷ್ಠಿರ. 

“ನನ್ನ ಉದ್ದೇಶ ಅದಲ್ಲ. ನೀನಾಗಿಯೇ ಶಾಂತಿಯ ಬಗ್ಗೆ 
ಮತಾಡಬೇಕು ಅವನಿಗೆ ಯುದ್ದದ ಭೀಕರತೆಯನ್ನು ತಿಳಿಯುವಂತೆ 
ಮಾಡಬೇಕೆಂಬುದು ನಮ್ಮ ಅಭಿಪ್ರಾಯ” ಎಂದ ಸಂಜಯ. 


ಮಹಾಭಾರತ / 105 


“ಕ್ಷಮಿಸು ಸಂಜಯ, ಯುದ್ಧಕ್ಕೆ ಸವಾಲೊಡ್ಡಿದಾಗ ಆಗುವುದಿಲ್ಲವೆಂದು 
ಹೇಳುವುದು ನಮಗೆ ಸಾಧ್ಯವಿಲ್ಲ. ಅಲ್ಲದೆ ಕ್ಷತ್ರಿಯನಾಗಿ ಯುದ್ಧಕ್ಕೆ 
ಆಹ್ವಾನಿಸಿದರೆ ಹೋಗದಿರುವುದು ಧರ್ಮವಲ್ಲ. ಅಲ್ಲದೆ ಯುದ್ಧದಿಂದ 
ನೀವು ಇಷ್ಟೊಂದು ಹೆದರುವುದಕ್ಕೆ ಕಾರಣವೇ ಇಲ್ಲ. ಭೀಷ್ಮ ದ್ರೋಣ, 
ಕೃಪ, ಕರ್ಣ ಮೊದಲಾದ ವೀರರು ಕೌರವರ ಕಡೆಗೆ ಇರುವಾಗ ಹೆದರಿಕೆ 
ಏಕೆ?” ಎಂದು ಮನವರಿಕೆ ಮಾಡಿಕೊಟ್ಟು ಹೇಳಿದ ಯುಧಿಷ್ಠಿರ. 

ಯುಧಿಷ್ಠಿರನ ಮಾತುಗಳನ್ನು ಧ್ಯಾನವಿಟ್ಟು ಕೇಳಿಸಿಕೊಂಡ ಸಂಜಯ, 
``ಯುಧಿಷ್ಠಿರ ನೀನು ಹೇಳಿದಂತೆ ವೀರಾಧಿವೀರರು, ದೊಡ್ಡ ಸೈನ್ಯ 
ಎಲ್ಲವೂ ಇದೆ; ನಿಜ। ಆದರೆ ಅವರ ಕಡೆ ಧರ್ಮವೆಂಬುದೇ ಇಲ್ಲವಲ್ಲ! 
ಏನಾದರಾಗಲಿ ದುರ್ಯೋಧನನನ್ನು ಬಿಟ್ಟು ಬಿಡಿ” ಎಂದ. 

"ಆಯಿತು ಸಂಜಯ, ನೀನು ಹೇಳಿರುವುದನ್ನೆಲ್ಲ ಕೃಷ್ಣನಿಗೆ ತಿಳಿಸುತ್ತೇನೆ. 
ಮುಂದೆ ಕೃಷ್ಣ ಹೇಗೆ ಮಾಡೆಂದು ಆದೇಶಿಸಿದರೆ ಹಾಗೆಯೇ 
ನಡೆದುಕೊಳ್ಳುತ್ತೇವೆ. ಯುದ್ದ ಮಾಡುವುದು ನಮಗೂ ಇಷ್ಟದ್ದೇನಲ್ಲ[” 
ಎಂದು ಸಮಾಧಾನದಿಂದ ಹೇಳಿದ. 

``ಯುಧಿಷ್ಠಿರ ಶಾಂತಿ ಸಂಧಾನದ ಜವಾಬ್ದಾರಿನ್ನು ನಿನಗೇ ಬಿಡುತ್ತೇನೆ” 
ಎಂದು ಸಂಜಯ ಪ್ರಾರ್ಥನೆ ಮಾಡುವಂತೆ ಹೇಳಿದ. 

“ಯುಧಿಷ್ಠಿರ ಶಾಂತಿ ಸಂಧಾನದ ಜವಾಬ್ದಾರಿಯನ್ನು ನಿನಗೇ 
ಬಿಡುತ್ತನೆ” ಎಂದು ಸಂಜಯ ಪ್ರಾರ್ಥನೆ ಮಾಡುವಂತೆ ಹೇಳಿದ. 

ಯುಧಿಷ್ಠಿರ ತನ್ನ ಮಾತನ್ನು, ಮನದ ಇಂಗಿತವನ್ನು ಮಾತು 
ಮುಂದುವರೆಸುತ್ತ ಹೇಳಿದ. "ಸಂಜಯ ನಿನಗೆ ಪದೇ ಪದೇ ಹೆಳುತ್ತಿದ್ದೇನೆ. 
ಯುದ್ಧವೇ ನಮ್ಮ ಆಸೆಯಲ್ಲ ನಮಗೆ ಇಂದಪಸ್ಥವೊಂದನ್ನು ಕೊಟ್ಟರೆ 
ಸಾಕು. ಅದನ್ನು ಅವನು ಮಾಡಲಿ, ಆದ್ದರಿಂದ, ಈಗ ನೀನು ಹೋಗಿ, 
ನಾನು ಹೇಳಿದ ಈ ಪ್ರಸ್ತಾಪವನ್ನು ಧೃತರಾಷ್ಟ್ರನ ಮುಂದಿಡು. ಶಾಂತಿಗೂ 
ಸಮರಕ್ಕೂ ನಾವು ಸಿದ್ದವಾಗಿರುತ್ತೇವ. ಯಾವುದೆಂಬುದನ್ನು ನೀವೇ 
ನಿರ್ಧರಿಸಿ. ಪ್ರತಿ ಬಾರಿಯೂ, ನಾವು ಅವರ ಹಿಂಸೆ, ಮಾಡುವ 
ಅವಮಾನಗಳನ್ನು ಸಹಿಸಿಕೊಳ್ಳಲು ಸಾಧ್ಯವಿಲ್ಲ. ಸಹನೆಗೂ ಒಂದು 


106 / ಡಾ. ಏಜಯಾ ಸುಬ್ಬರಾಜ್‌ 


ಮಿತಿಯಿರುತ್ತದೆ. ನಮ್ಮ ಸಹನೆಯನ್ನು ನಮ್ಮ ದೌರ್ಬಲ್ಯವೆಂದು 
ಭಾವಿಸಿದಂತಿದೆ. ಆದ್ದರಿಂದ ನಿರ್ಣಯವನ್ನು ಅವರಿಗೇ ಬಿಡುತ್ತೇನೆ” 
ಎಂದು ತನ್ನ ಕೊನೆಯ ಮಾತನ್ನು ಮುಗಿಸಿದ. 

ಇಬ್ಬರಲ್ಲೂ ಮಾತುಕತೆಯಾಯಿತು. ಪಾಂಡವರು ಬಯಸುತ್ತಿರುವುದು 
ಏನೆಂದು ಅರ್ಥವಾಯಿತು. ಯುಧಿಷ್ಠಿರನ ಮಾತುಗಳಲ್ಲಿ ನ್ಯಾಯವಿತ್ತು: 
ತರ್ಕವಿತ್ತು ಅದಕ್ಕಾಗಿಯೇ ಮುಂದೆ ಏನನ್ನೂ ಮಾತನಾಡಲಿಲ್ಲ. ಸಂಜಯ 
ಅನಿಶ್ಚಿತತೆಯೊಂದಿಗೆ ಹಸ್ತಿನಾಪುರಕ್ಕೆ ಹಿಂತಿರುಗಿದ. 


+ 
ಕ್ಕಿ 


ಮಹಾಭಾರತ / 107 


ಮರಳಿ ಬಂದ ಸಂಜಯ 


ಧೃತರಾಷ್ಟ್ರ ಸಂಜಯ ಹಿಂತಿರುಗಿ ಬರುವುದನ್ನೇ ಕಾತರದಿಂದ 
ಕಾಯುತ್ತಿದ್ದ. ಅಲ್ಲಿ ನಡೆಯುವ ಮಾತುಕತೆಯ ಪರಿಣಾಮ 
ಏನಿರಬಹುದೆಂದು ತಿಳಿಯುವ ಕುತೂಹಲ ಹೆಚ್ಚುತ್ತಿತ್ತು ಅದಕ್ಕೆ ಮೊದಲೇ 
ವಿದುರನೂ ಧೃತರಾಷ್ಟ್ರನನ್ನು ಕಂಡು ಪಾಂಡವರ ಪರವಾಗಿ ಮಾತನಾಡಿ 
ಅವರ ರಾಜ್ಯವನ್ನು ಅವರಿಗೆ ಕೂಡಿಸಿಬಿಡೆಂದು ಬುದ್ಧಿವಾದ ಹೇಳಿದ. 
ಅವನು ಮಧ್ಯೆ ಪ್ರವೇಶಿಸಿ ದುರ್ಯೋಧನನಿಗೆ ತಿಳಿಸಿ ಹೇಳಿದರೆ ಬಹುಶಃ 
ಅವನು ಒಪ್ಪಿಕೊಳ್ಳಬಹುದೆಂಬ ಆಸು ವ್ಯಕ್ಷಪಡಿಸಿದ. ಇಷ್ಟಾದರೆ ಯುದ್ಧ 
ತಪಬಹುದೆಂದ. 

ಮಾರನೆ ದಿನ ಬೆಳಿಗ್ಗೆ ಸಂಜಯ ಹಿಂತಿರುಗಿದ. ಧೃತರಾಷ್ಟ್ರನನ್ನು 
ಸಭೆಯಲ್ಲಿ ಕಂಡು, ಅಲ್ಲಿ ನಡೆದದ್ದಲ್ಲವನ್ನೂ ವಿವರಿಸಿ ತಿಳಿಸಿದ. ಹಾಗೆಯೇ 
ಧರ್ಮರಾಯನ ಅಭಿಪ್ರಾಯವನ್ನೂ ವಿವರಿಸಿದ. ಭೀಷ್ಮ ವಿದುರ 
ಮೊದಲಾದವರೂ ಕೂಡ ಯುಧಿಷ್ಠಿರನ ಅಭಿಪ್ರಾಯವನ್ನೇ 
ಅನುಮೋದಿಸಿದರು. ಆದರೆ ಕರ್ಣ ಮಾತ್ರ ಇದನ್ನು ವಿರೋಧಿಸಿದ್ದೇ 
ಅಲ್ಲದೆ ಭೀಷ್ಮನನ್ನು ಪಾಂಡವ ಪಕ್ಷಪಾತಿ ಎಂದು ದೂರಿದ. 

ಕರ್ಣನ ಮಾತುಗಳಿಂದ ಭೀಷ್ಮರ ಮನಸ್ಸಿಗೆ ನೋವಾಯಿತು. 
ದುರ್ಯೋಧನ ಇದು ಯಾವುದನ್ನೂ ಲೆಕ್ಕಿಸದೆ ತಂದೆಗೆ ಸಮಾಧಾನ 
ಹೇಳತೊಡಗಿದ. ಯುದ್ದಕ್ಕೆ ಹೆದರಬೇಕಾದ ಅವಶ್ಯಕತೆಯಿಲ್ಲ. ಯುದ್ಧದಲ್ಲಿ 
ತಮಗೇ ಜಯವೆಂದು, ಯುದ್ಧಕ್ಕೆ ಮೊದಲೇ ಬೀಗಿದ. 

ಧೃತರಾಷ್ಟ್ರನಿಗೆ ಸಮಾಧಾನವಾಗಲಿಲ್ಲ. ಕೌರವರ ನಾಶ ಹತ್ತಿರವಾಗಿದೆ. 
ಎನಿಸತೊಡಗಿತು. ಮಕ್ಕಳು ಹಠಮಾರಿಗಳು. ಯಾರನ್ನೂ ಯಾವುದನ್ನೂ 
ಕೇಳಿಸಿಕೊಳ್ಳುವುದಿಲ್ಲ. ಯಾವಾಗಲೂ ದುಷ್ಟರ ಸಹವಾಸದಲ್ಲಿರುತ್ತಾರೆ. 


108 / ಡಾ.ವಿಜಯಾ ಸುಬ್ಬರಾಜ್‌ 


ಶಕುನಿ, ಕರ್ಣರೇ ದುರ್ಯೋಧನನ ಆಪ್ತ ಸಚಿವರಂತಿದ್ದಾರೆ. ಪಾಂಡವರು 
ಸತ್ಯವ೦ತರು, ಧರ್ಮಿಷ್ಠರು ಅವರು ಏನಾದರೂ ಹೇಳಿದರೆ ತಾಳ್ಮೆಯಿಂದ 
ಕೇಳಿಸಿಕೊಳ್ಳುತ್ತಾರೆ. ಆದರೆ ದುರ್ಯೋಧನ ತನ್ನ ಮಾತನ್ನು 
ಕೇಳುತ್ತಾನೆಯೇ?! ಆದ್ದರಿಂದ ಈಗ ಉಳಿದಿರುವ ದಾರಿಯೆಂದರೆ, 
ದುರ್ಯೋಧನನನ್ನು ಅವನ ಪಾಡಿಗೆ ಬಿಟ್ಟು ಬಿಡುವುದು. ವಿನಾ ಕಾರಣ 
ಪಾಂಡವರನ್ನು ಇಷ್ಟೂಂದು ಕಷ್ಟಗಳಿಗೆ ಗುರಿ ಮಾಡಿದ್ದಕ್ಕಾಗಿ, ಪಾಪ| 
ಎನಿಸಿತು. ಆದರೂ ಒಮ್ಮೆ ಕೃಷ್ಣನ ಸಲಹೆ ಕೇಳುವುದು ಒಳ್ಳೆಯದೆಂದು 
ಸ೦ಜಯ ಸೂಚಿಸಿದ್ದು ಧೃತರಾಷ್ಟನಿಗೂ ಈಗ ಸರಿಯೆನಿಸಿತು. 


ಳ್ಳಿ 


ಮಹಾಭಾರತ / 109 


ಕೃಷ್ಣ ದೂತನಾಗಿ ಬಂದ 


ಯುಧಿಷ್ಠಿರನ ಪ್ರಾರ್ಥನೆಯಂತೆ ಕೃಷ್ಣ ಮತ್ತು ಸಾತ್ಯಕಿ ಶಾಂತಿ 
ಸಂಧಾನಕ್ಕಾಗಿ ಹಸ್ಮಿನಾಪುರಕ್ಕೆ ಹೊರಟರು. ಇದಕ್ಕೆ ಮೊದಲೇ "ಯುಧಿಷ್ಠಿರ 
ಕೃಷ್ಣನನ್ನು ಕಂಡು ತನ್ನ ಅಭಿಪ್ರಾಯವನ್ನು ತಿಳಿಸಿದ್ದ ಅಲ್ಲದೆ, ಕಡೆಯ 
ಪ್ರಯತ್ನವಾಗಿ ಚ್‌ ಧೃತರಾಷ್ಟ್ರಾದಿಗಳನ್ನು ವಾಂಗಿ ಬರಲು 
ಕೃಷ್ಣನೂ ಉತ್ಸುಕನಾಗಿದ್ದ ದುರ್ಯೋಧನನು ಶಾಂತಿಗಾಗಿ ಒಪ್ಪುವುದರಲ್ಲಿ 
ಅನುಮಾನವಿತ್ತು $k ಸಮಾಧಾನಕ್ಕಾಗಿ ಕೆಲವರ ತೃಪ್ತಿಗಾಗಿ, ಶಾ೦ತಿ 
ಸಂಧಾನದ ಪ್ರಸ್ತಾಪ ಹೊತ್ತು ಹಸ್ತಿನಾಪುರಕ್ಕೆ ಬ೦ದ. ಕೃಷ್ಣನು ಬಂದದ್ದು 
ಎಲ್ಲರಿಗೂ ಸಂತೋಷವಾಗಿತ್ತು. ಅವನನ್ನು ಸ್ವಾಗತಿಸಿದರು. 

ಧೃತರಾಷ್ಟ್ರನಿಗೆ ಕೃಷ್ಣ ತಮ್ಮ ಮನೆಯಲ್ಲಿರಲೆಂದು ಆಸೆ. ಅವನಿಗಾಗಿ 
ಅದ್ಧೂರಿ ವ್ಯವಸ್ಥೆ ಮಾಡಿಸಿದ. ಬನ್ನ ಉಡುಗೊರೆಗಳನ್ನು ಕಳಿಸಿಕೊಟ್ಟ 
ತನ್ನ ಮನೆಗೇ ಬಂದು ಇರಬೇಕೆಂದು ಹೇಳಿ ಕಳಿಸಿದ. ಇದೆಲ್ಲಾ ಧೃತರಾಷ್ಟ್ರ 
ಏಕೆ ಮಾಡುತ್ತಿದ್ದಾನೆಂದು ಕೃಷ್ಣನಿಗೆ ಅರ್ಥವಾಯಿತು. ಇಷ್ಟೆಲ್ಲಾ ಮಾಡಿದರೂ 
ಕೃಷ್ಣ ಧೃತರಾಷ್ಟ್ರನ ಆತಿಥ್ಯವನ್ನು ಒಪ್ಪಲಾರನೆಂಬುದು ಭೀಷ್ಮಾದಿಗಳಿಗೆ 
ತಿಳಿದಿತ್ತು. ಅದರಂತೆಯೇ ಕೃಷ್ಣ, ಹಸ್ತಿನಾಪುರಕ್ಕೆ ತಾನು ದೂತನಾಗಿ 
ಬಂದಿರುವುದರಿಂದ ಧೃತರಾಷ್ಟನಲ್ಲ ಉಳಿದುಕೊಳ್ಳಲಾಗುವುದಿಲ್ಲವಂದು 
ಹೇಳಿ ಕಳಿಸಿದ. 

ಕೃಷ್ಣ ವಿದುರನ ಮನೆಯಲ್ಲಿ ಉಳಿದುಕೊಂಡಿದ್ದ. ವಿದುರನೊಂದಿಗೆ 
ದಿನವಿಡೀ ಮಾತನಾಡಿದ. ದುರ್ಯೋಧನನ ಉಪುಂಡವರಾದ್ದರಿಂದ, 
ಅವನ ಅನ್ಯಾಯಗಳನ್ನು ನೋಡಿಯೂ ವಿರೋಧಿಸಲು ಆಗುತ್ತಿಲ್ಲವಲ್ಲ 
ಎಂದು ವಿದುರ ಹಲುಬಿದ. 


೨ ಬ್ರ 


110 / ಡಾ. ಎಜಯಾ ಸುಬ್ಬರಾಜ್‌ 


ಮರುದಿನ ಕೃಷ್ಣ ಧೃತರಾಷ್ಟನ ಸಭೆಗೆ ಬಂದ. ತುಂಬಿದ ಸಭಾಮಧ್ಯದಲ್ಲಿ 
ನಿಂತು ತಾನು ಬಂದಿರುವ "ಉದ್ದೇಶವನ್ನು ಘೋಷಿಸಿದ. ಯುಧಿಷ್ಠಿರನ 
ಅಭಿಪ್ರಾಯವನ್ನೂ ತಿಳಿಸಿ ಹೇಳಿದ. ಅಷ ದೆವಾ, ವಿನಾಕಾರಣ 
ವಿನಾಶವನ್ನು ತಂದುಕೊಳ್ಳಿಬೇಡಿ. ನಿನ್ನ ಮಕ್ಕಳಿಗೆ ಬುದ್ಧಿ ಹೇಳಿ 
ಪಾ೦ಡವರಿಗೆ ನ್ಯಾಯವಾಗಿ ಸಲ್ಲಬೇಕಾದ ರಾಜ್ಯವನ್ನು ಕೊಡಿಸಿ ಯುದ್ಧವನ್ನು 
ತಪ್ಪಿಸು. ನಿನ್ನ ಮಕ್ಕಳನ್ನು ಶಾಂತಿಗೆ ಒಪ್ಪಿಸು. ಪಾ೦ಡವರು ನೀವು ಏನು 
ಹೇಳಿದರೂ 'ಕೇಳಿಸಿಕೊಳ್ಳುತ್ತಾರೆ” ಎಂದು ಬುದ್ಧಿವಾದ ಹೇಳಿದ. 

ಧೃತರಾಷ್ಟ್ರ ತನ್ನ ಅಸಹಾಯಕತೆಯನ್ನು ತೋಡಿಕೊಂಡ. 8 ಕೃಷ್ಣ 
ಘನ ಹೇಳಿದ 3 ಸೂಚಿಸಿದ ಸತ್ತೆಯ ನಿಜವಾಗಿಯೂ 
ಒಪ್ಪಿತವೆನಿಸುತ್ತವೆ. ಆದರೆ ಹಾಳಾದವರು ನನ್ನ ಮಕ್ಕಳು ದುಷ್ಟರು. 
ಯಾವುದಕ್ಕೂ ಬಗ್ಗುವುದಿಲ್ಲ. ನಾನೋ ಅಸಹಾಯಕ ಆದ್ದರಿಂದ ನೀನೇ 
ಯಾಕೆ ನನ್ನ ಮಕ್ಕಳಿಗೆ ಬುದ್ಧಿ ಹೇಳಿ ನೋಡಬಾರದು” ಎಂದು 
ಸೂಚಿಸಿದ. 

ಕೃಷ್ಣ ದುರ್ಯೋಧನನ ಕಡೆ ತಿರುಗಿದ. “ದುರ್ಯೋಧನ 
ಮೊದಲಿನಿಂದಲೂ ನೀನು ಪಾಂಡವರಿಗೆ ಒಂದಲ್ಲ ಒಂದು ರೀತಿಯಲ್ಲಿ 
ತೊಂದರೆ ಕೊಡುತ್ತಲೇ ಬಂದಿರುವೆ. ಅವರಿಗೆ ಮೋಸ ಮಾಡುತ್ತಲೋ, 
ಅವಮಾನಿಸುತ್ತಲೋ, ಯಾವಾಗಲೂ ಅವರನ್ನು ದುಃಖಕ್ಕೆ ಗುರಿ 
ಮಾಡುತ್ತಿರುವೆ. a ಸ್ಪಾರ್ಥ, ಅಸೂಯೆ, ಆಕಾಂಕ್ಷೆಗಳಿಗೆ ಮಿತಿ ಸಷ ವುದೇ 
ಇಲ್ಲವಾಗಿದೆ. ಧರ್ಮ ಶಬ್ಧಕ್ಕೆ ನಿನ್ನಲ್ಲಿ ಅರ್ಥವೇ ಇಲ್ಲ. ಈಗಲೂ 
ಹೇಳುತ್ತಿದ್ದೇನೆ. ಅವರ ರಾಜ್ಯವನ್ನು ಅವರಿಗೆ ತಿರುಗಿಸಿ ಕೊಟ್ಟು, ಯುದ್ಧದ 
ಅನಾಹುತಗಳನ್ನು ತಪ್ಪಿಸು. ಮನುಕುಲವನ್ನು ಉಳಿಸು" ಎಂದು 

"ಡಿಕೊಳ್ಳುವಂತೆ ಕೇಳಿದ. 

ಅಲ್ಲಿ ನೆರೆದಿದ್ದ ಗುರು ಹಿರಿಯರು, ಸಭಿಕರು, ಬಂಧುಗಳು ಎಲ್ಲರೂ 
ಏಕಕಂಠದಲ್ಲಿ ಕೃಷ್ಣನ ಮಾತುಗಳಂತೆ ನಡೆದುಕೊಳ್ಳಲು ಬುದ್ಧಿ ಹೇಳಿದರು. 
ಆದರೆ ದುರ್ಯೋಧನ ಮಾತ್ರ ಯಾವುದಕ್ಕೂ ಕೇಳಿಸಿಕೊಳ್ಳಲಿಲ್ಲ. 
ಪಾಂಡವರಿಗೆ ಸೂಜಿಮೊನೆಯಷ್ಟು ಭೂಮಿಯನ್ನೂ ಕೊಡುವುದಿಲ್ಲವೆಂದು 
ತನ್ನ ಹಠಕ್ಕೇ ಅಂಟಿಕೊಂಡ. 


ಮಹಾಭಾರತ / 111 


ಒ೦ದಿಷ್ಟು ಜಾಗವನ್ನೂ ಕೊಡುವುದಿಲ್ಲವೆಂದ ದುರ್ಯೋಧನನ ಬಗ್ಗೆ 
ಕೃಷ್ಣನಿಗೆ ಸಿಟ್ಟು ಬಂತು. ದುಶ್ಶಾಸನ ಹೇಳಿದರೂ ಕೇಳಿಸಿಕೊಳ್ಳದೆ, 
ದುರ್ಯೋಧನ ಆವೇಶದಿಂದ ಸಭಾ ಭವನದಿಂದ ಹೊರಗೆ ಹೋದ. 

ಗಾಂಧಾರಿಯೂ ಮಗನನ್ನು ಕರೆದು ಬುದ್ಧಿ ಹೇಳಿದಳು. ದೊಡ್ಡವರ 
ಮಾತನ್ನು ಕೇಳೆ೦ದು ಒತ್ತಾಯ ಮಾಡಿದಳು. ವಿದುರನಿಗೂ ಸುದ್ದಿ 
ಮುಟ್ಟಿ ಅವನು ಧೃತರಾಷ್ಟನಿಗೆ ದುರ್ಯೋಧನನ ದುಷ್ಟ ಆಲೋಚನೆಯನ್ನು 
ತಿಳಿಸಿ, ಮಗನಿಗೆ ಎಚ್ಚರಿಕೆ ನೀಡುವಂತೆ ಸಲಹೆ ಮಾಡಿದ. 

ಮರುದಿನ ಧೃತರಾಷ್ಟ್ರ ದುರ್ಯೋಧನನನ್ನು ಸಭೆಗೆ ಕರೆಸಿದ. ಸಭಾಸದರ 
ಮುಂದೆ, “ಮಗು ದುರ್ಯೋಧನ, ಕೃಷ್ಣ ಪಾಂಡವರ ದೂತನಾಗಿ 
ಇಲ್ಲಿಗೆ ಬಂದಿದ್ದಾನೆ. ಅವನಿಗೆ ಏನಾದರೂ ತೊಂದರೆ ಮಾಡುವುದು 
ಸರಿಯಲ್ಲ. ಅಲ್ಲದೆ ಕೃಷ್ಣನನ್ನು ಏನೆಂದು ತಿಳಿದಿರುವೆ? ಅವನು 
ಸಾಮಾನ್ಯನಲ್ಲ. ಮಹಾನುಭಾವ; ಪರಮಾತ್ಮ ಅಂಥಾದ್ದರಲ್ಲ ಅವನು 
ನಿನ್ನ ಕೈಗೆ ಸುಲಭವಾಗಿ ಸಿಗುತ್ತಾನೆಂದು ಭಾವಿಸುವುದು ನಿನ್ನ 
ಮೂರ್ಪತನಕ್ಕೆ ಸಾಕ್ಷಿ, ಅಷ್ಟಾದರೂ ನೀನು ಪ್ರಯತ್ನಿಸಿದರೆ, ಪರಿಣಾಮಗಳು 
ಮಾತ್ರ ಭಯಂಕರವಾಗಿರುತ್ತದೆ. ಇದನ್ನು ಮನಸ್ಸಿನಲಿಟ್ಟುಕೊ 
ದುರ್ಯೋಧನ” ಎಂದು ಮನವೊಲಿಸಲು ಹೇಳಿದ. 

ಕೃಷ್ಣ ಸಮಾಧಾನದಿಂದ ಎಲ್ಲವನ್ನೂ ಕೇಳಿಸಿಕೊಂಡ. ದುರ್ಯೋಧನ 
ತನಗೆ ಏನು ಮಾಡಲೂ ಸಾಧ್ಯವಿಲ್ಲವೆಂದು, ಧೃತರಾಷ್ಟ್ರನನ್ನು 
ಸಮಾಧಾನಪಡಿಸಿದ. 

"ನಾನೊಬ್ಬನೇ ಇದ್ದೀನೆಂದು ಅವನು ತಿಳಿಯಬಾರದು. ಇಡೀ ವಿಶ್ವವೇ 
ನನ್ನೊಳಗಿದೆ. ಅವನು ನನ್ನನ್ನು ಮುಟ್ಟುವುದಕ್ಕೂ ಆಗುವುದಿಲ್ಲ. ಬೇಕಾದರೆ 
ನನ್ನ ಈ ವಿಶ್ವರೂಪವನ್ನು ನೋಡಲಿ. ಪ್ರಪಂಚದ ಸಮಸ್ಕ ವಸ್ತುಗಳೂ, 
ಪಾಂಡವರೂ ಕೌರವರೂ ಚತುರಂಗ ಸೇನೆ. ಎಲ್ಲವೂ ನನ್ನೊಳಗೇ 
ಇದೆ” ಎಂದು ಹೇಳುತ್ತಾ ವಿಶ್ವರೂಪವನ್ನು ತೋರಿಸಿದ. ತನ್ನ ಆ 
ರೂಪವನ್ನು ನೋಡಲೆಂದೇ ಧೃತರಾಷ್ಟ್ರನಿಗೆ ಕಣ್ಣು ಕೊಟ್ಟಿದ್ದ. ಜನರೆಲ್ಲ 
ದಿಗ್ಭಾಂತರಾದರು. 


112 / ಡಾ. ವಿಜಯಾ ಸುಬ್ಬರಾಜ್‌ 


ಧೃತರಾಷ್ಟ್ರ ಕೃಷ್ಣನ ಆ ದಿವ್ಯ, ಭವ್ಯರೂಪವನ್ನು ನೋಡಿದ ಮೇಲೆ 
ಇನ್ನು ಯಾವುದನ್ನೂ ನೋಡುವುದೂ ವ್ಯರ್ಥ. ಅಲ್ಲದೆ, ಯುದ್ಧದ 
ಭಯಂಕರ ದುರಂತಗಳನ್ನು ನೋಡುವುದೂ ತನಗೆ ಸಾಧ್ಯವಾಗಲಾರದು 
ಎನಿಸಿ ಕೃಷ್ಣನನ್ನು ಮತ್ತೆ ತನ್ನ ಅಂಧತ್ವವನ್ನು ಹಿಂತಿರುಗಿಸಲು ಕೇಳಿಕೊಂಡ. 


ಕ್ಕಿ 
ಳೀ 


ಮಹಾಭಾರತ / 113 


ಕೃಷ್ಣ ಕುಂತಿ, ಕರ್ಣರನ್ನು ಭೇಟಿಯಾದ 


ಕೃಷ್ಣ ಹಸ್ತಿನಾಪುರದಿಂದ ಹೊರಡುವ ಮೊದಲು ಕುಂತಿಯನ್ನು 
ಮಾತನಾಡಲು ಬ೦ದ. ಯುಧಿಷ್ಠಿರನಿಗೆ ಹೇಳುವುದೇನಾದರೂ ಇದೆಯೇ 
ಎಂದು ಕೇಳಿದ. ಅವಳು, “ಕೃಷ್ಣಾ ಯುಧಿಷ್ಠಿರನಿಗೆ ಧರ್ಮವನ್ನು ಬಿಡಬೇಡ, 
ಕರ್ತವ್ಯವನ್ನು `ಮರೆಯಬೇಡವೆಂದು ತಿಳಿಸು. ಕಳೆದುಕೊಂಡ ರಾಜ್ಯ 
ಸಂಪತ್ತನ್ನು ಶೌರ್ಯದಿಂದ, ಧರ್ಮದಿಂದ ಯುದ್ಧಮಾಡಿ ಪಡೆದುಕೊಳ್ಳಲಿ, 
ಅದಕ್ಕಾಗಿ ಅವರು ಶತ್ರುಗಳಲ್ಲಿ ಭಿಕ್ಷೆ ಬೇಡುವುದು ಬೇಕಿಲ್ಲ. ಹಾಗೆಯೇ 
ಶತ್ರುಗಳ ಆಶ್ರಯದಲ್ಲಿ ತುಂಬಾ ದಿನ ಇರಲು ನಾನು ಇಷ್ಟಪಡುವುದಿಲ್ಲವಾದ 
ಕಾರಣ, ಆದಷ್ಟು ಬೇಗ ಇಲ್ಲಿಂದ ಕರೆದುಕೊಂಡು ಹೋಗುವಂತೆ 
ತಿಳಿಸು” ಎಂದು ಹೇಳಿದಳು. 

ಕುಂತಿ ಹೇಳಿದ ಮಾತುಗಳನ್ನು ಯುಧಿಷ್ಠಿರನಿಗೆ ತಿಳಿಸುವುದಾಗಿ 
ಭರವಸೆ ಕೊಟ್ಟು ಅಲ್ಲಿಂದ ಹೊರಟು ಕರ್ಣನ ಮನೆ ತಲುಪಿದ. 
ಕರ್ಣನನ್ನು ತನ್ನ ಜೊತೆ ಸ್ವಲ್ಪ ದೂರ ಬ೦ದು ಹೋಗಲು ಕೇಳಿಕೊಂಡ. 
ಕರ್ಣನಿಗೆ ಕುತೂಹಲ ತಡೆಯಲಾಗಲಿಲ್ಲ. ತನ್ನನ್ನು ಕರೆಯಲು 
ಕಾರಣವೇನೆಂದು ಕೇಳಿದ ಕೃಷ್ಣ ಕರ್ಣನ ಕಡೆ ತಿರುಗಿ, “ಕರ್ಣ 
ನಿನಗೊ೦ದು ಸತ್ಯ ಹೇಳಬೇಕಿದೆ, ಆದರೆ ಅದಕ್ಕೆ ಮುಂಚೆ, ನೀನು 
ದುರ್ಯೋಧನನ ಸಹವಾಸ ಬಿಡಬೇಕು. ನಿನ್ನ ದ್ವೇಷ, ಅಸೂಯೆಗಳನ್ನು 
ಬಿಟ್ಟುಬಿಡು, ನೀನು ತಿಳಿದಿರುವಂತೆ ನೀನು ಹೀನಕುಲದವನಲ್ಲ. ನೀನೂ 
ಕೂಡ ಕುರುವಂಶಕ್ಕೆ ಸೇರಿದವನೇ. ನೀನು ಪಾಂಡವರಲ್ಲಿ ಹಿರಿಯ. 
ಕುಂತಿಯ ಹೆಮ್ಮೆಯ ಮಗ. ದುರ್ಯೋಧನನ ಸಹವಾಸದಲ್ಲಿ ಹೀಗೆಯೇ 
ಮುಂದುವರೆದರೆ, ನಿನ್ನ ವಿನಾಶ ಖಂಡಿತ?” ಎಂದು ಹಿತೈಷಿಯಂತೆ 
ವಿವರಿಸಿ ಹೇಳಿದ. 


114 / ಡಾ. ವಿಜಯಾ ಸುಬ್ಬರಾಜ್‌ 


ಕರ್ಣ ನಕ್ಕು ಹೇಳಿದ. “ಕೃಷ್ಣ ಬಹಳ ತಡವಾಗಿ ಹೇಳುತ್ತಿರುವೆ. 
ಈಗ ನನ್ನ ಜನ್ಮ ರಹಸ್ಯವನ್ನು ಹೇಳುವುದರಿಂದ ಬರುವ 
ಪ್ರಯೋಜನವಾದರೂ ಏನು? ನಾನು ಕುಂತಿಗೇ ಹುಟ್ಟಿರುವಾಗ ನನ್ನನ್ನು 
ಬಿಸಾಡುವ ಅಗತ್ಯವೇನು? ತಾಯಿಯ ಪ್ರೀತಿಯನ್ನೇಕೆ ನನಗೆ ಅವಳು 
ಕೊಡಲಿಲ್ಲ? ನನ್ನನ್ನು ಈ ರೀತಿ ಅನಾಥವಾಗಿ ಎಸೆಯಲು ನಾನು 
ಮಾಡಿದ ಅಪರಾಧವೇನು? ಇಷ್ಟು ದೀರ್ಫ ಕಾಲದ ಮೇಲೆ ನೀನೇಕೆ 
ನನ್ನ ಹುಟ್ಟಿನ ಬಗ್ಗೆ ಹೇಳುತ್ತಿರುವೆ? ನನ್ನ ಪ್ರೀತಿಯ ಗೆಳೆಯ, ನನ್ನ 
ಸ್ವಾಮಿ ನನ್ನ ಸರ್ವಸ್ವವಾಗಿರುವ ದುರ್ಯೋಧನನನ್ನು ಬಿಡಲು 
ಹೇಳುತ್ತಿರುವೆಯೇಕೆ? ನಾನೀಗ ಬಂದು ನನ್ನ ಸೋದರರಿಗೆ ನಾನೇನು 
ಮಾಡಬೇಕಿದೆ? ಈ ಪ್ರಪಂಚದಲ್ಲಿ ಸಂಬಂಧಗಳಿಗೆ ಅರ್ಥವೇ ಇಲ್ಲ” 
ಎಂದು ನೋವು, ಅಸಮಾಧಾನಗಳಿಂದ ತುಂಬಿದ ಹೃದಯವನ್ನು ' 
ತೆರೆದಿಟ್ಟ, 

“ಕರ್ಣ, ನಿನ್ನ ತಾಯಿ ಕುಂತಿ ನಿನ್ನನ್ನು ಎಂತಹ ಪರಿಸ್ಥಿತಿಯಲ್ಲ 
ತೊರೆದಳೆಂಬುದನ್ನು ನೀನು ಖಂಡಿತ ಊಹಿಸಿಕೊಳ್ಳಲಾರೆ. ಅವಳು 
ಹೆಣ್ಣು ಸಮಾಜದಲ್ಲಿ ಏನೆಲ್ಲ ಅವಮಾನ ಅನುಭವಿಸಬೇಕಿತ್ತು! ಅವಳಿಗೆ 
ಯಾವುದೇ ಸ್ವಾತಂತ್ರ್ಯವಿರಲಿಲ್ಲ. ಮೌನವಾಗಿ ಎಲ್ಲವನ್ನು ಸಹಿಸಿದಳು” 
ಎಂದು ಕೃಷ್ಣ ಕುಂತಿಯ ಅಸಹಾಯಕತೆಯನ್ನು ವಿವರಿಸಿದ. 

“ಕೃಷ್ಣ ನಿನ್ನ ಸಮರ್ಥನೆ ಏನೇ ಇರಬಹುದು ನಾನು ಮಾತ್ರ ನನ್ನ 
ಸ್ನೇಹಿತನನ್ನು ಬಿಟ್ಟು ಬರಲಾರೆ. ಕು೦ತಿ ಅಸಹಾಯಕತೆಯಿಂದ ರಾಜನಾಗಿ 
ಇರಬೇಕಾದವನೂ ಆಗಿರಬಹುದು. ನಾನು ಎಲ್ಲವನ್ನು ನಂಬುತ್ತೇನೆ. 
ಆದರೆ ದುರ್ಯೋಧನನನ್ನು ಬಿಡಲಾರೆ. ಅವನ ಪರವಾಗಿಯೇ ಯುದ್ಧ 
ಮಾಡುತ್ತೇನೆ ಹೊರತಾಗಿ ಪಾಂಡವರ ಕಡೆಯಿಂದ ಅಲ್ಲ. ದಯವಿಟ್ಟು 
ನನ್ನನ್ನು ಕ್ಷಮಿಸು'' ಎಂದು ಕರ್ಣ ತನ್ನ ತರ್ಕ ಮತ್ತು 
ಅಸಹಾಯಕತೆಗಳನ್ನು ಮುಂದಿಟ್ಟ, 
ಎಷ್ಟೇ ಪ್ರಯತ್ನಿಸಿದರೂ ಕರ್ಣನ ಮನಸನ್ನು ಬದಲಾಯಿಸುವುದು 

ಳೇ ಇಲ್ಲವೆನಿಸಿತು. ಅವನು ಎಂದಿಗೂ ಪಾಂಡವರ ಕಡೆಗೆ ಬರಲಾರ 


ಸಾಧ್ಯವೇ ಇಲ್ಲ 


ಮಹಾಭಾರತ / 115 


ಎಂಬುದು ಖಚಿತವಾದ ಮೇಲೆ, ಕರ್ಣನನ್ನು ಅವನ ಮನೆಗೆ ಬಿಟ್ಟು 
ಮತ್ತೆ ಕುಂತಿಯನ್ನು ಕಂಡು, ತನ್ನ ಮತ್ತು ಕರ್ಣರ ನಡುವೆ ನಡೆದ 
ಮಾತುಕತೆಯನ್ನು ಕರ್ಣನು ಪಾಂಡವರನ್ನು ಸೇರಲು ಒಪ್ಪಿಕೊಳ್ಳದಿದ್ದುದು, 
ಎಲ್ಲವನ್ನು ತಿಳಿಸಿದ. ಅಲ್ಲದೆ ಕುಂತಿಯನ್ನೂ ಒಮ್ಮೆ ಕರ್ಣನನ್ನು ಕಂಡು 
ಮಾತಾಡಿಸಿ ಬರಲು ಸಲಹೆ ನೀಡಿದ. 


9, 
ಳ್‌ 


116 / ಡಾ. ವಿಜಯಾ ಸುಬ್ಬರಾಜ್‌ 


ಕುಂತಿ ಕರ್ಣನನ್ನು ಭೇಟಿಯಾದಳು 


ಒ೦ದು ದಿನ ಬೆಳಿಗ್ಗೆ ಕರ್ಣ ಸೂರ್ಯನಿಗೆ ಅರ್ಥ್ಯವನ್ನು ನೀಡುತ್ತಿದ್ದ. 
ಅವನು ಪ್ರತಿದಿನ ಹೀಗೆ ಮಾಡುತ್ತಿದ್ದ ವೇಳೆಯನ್ನು ತಿಳಿದಿದ್ದಳು. ಆದ್ದರಿ೦ದ 
ಅವನು ಬರುತ್ತಿದ್ದ ಸಮಯ ನೋಡಿ ಅಲ್ಲಿಗೆ ಬಂದಳು. ಕರ್ಣ ಅವಳು 
ಬಂದುದನ್ನು ಗಮನಿಸಿದ. ಬಳಿಗೆ ಹೋಗಿ, “ಅಮ್ಮ ನಾನು ಕರ್ಣ. 
ಅತಿರಥ ಮತ್ತು ರಾಧೆಯ ಮಗ. ನನ್ನಿಂದ ಏನಾಗಬೇಕೋ ಆದೇಶಿಸಿ” 
ಎಂದು ತನ್ನನ್ನು ಪರಿಚಯಿಸಿಕೊ೦ಡ. 
ಕುಂತಿ ಅವನ ಮಾತುಗಳನ್ನು ಕೇಳಿ ಕಣ್ಣೀರಿಟ್ಟಳು. “ಕರ್ಣ ನೀನು 
ಅವರ ಮಗನಲ್ಲ. ನೀನು ಕುಂತೀಪುತ್ರ ಅವರೇನಿದ್ದರೂ ನಿನ್ನ ಸಾಕು 
ತಂದೆ ತಾಯಿಗಳು. ಪಾಂಡವರ ಹಿರಿಯನಾದ ನೀನು ಅವರಿಗೆ 
ಮಾರ್ಗದರ್ಶನ ಮಾಡುವುದು ನಿನ್ನ ಕರ್ತವ್ಯ. ಬ೦ದು ನಿನ್ನ 
ಸೋದರರನ್ನು ಸೇರಿಕೋ. ನಿನ್ನ ಸಾಕು ತಂದೆ ತಾಯಿಯರ ವಿಚಾರ, 
ದುರ್ಯೋಧನನ ವಿಚಾರ ಮರೆತು ಬಿಡು” ಎಂದು ಕೇಳಿಕೊಂಡಳು. 
“ಕ್ಷಮಿಸು ತಾಯಿ, ಈ ಕಡೇ ಗಳಿಗೆಯಲ್ಲಿ ನಾನು ಏನನ್ನೂ ನಿಮ್ಮ 
ಪರವಾಗಿ ನಿರ್ಧರಿಸಲಾರೆ. ನಾನು ನಿಮ್ಮ ಕಡೆ ಬಂದು ಸೇರಿದರೆ 
ಕೃತಫ್ನನಾಗುತ್ತೇನೆ. ನೀನು ನನ್ನ ತಾಯಿ ಎಂದು ಹೇಳಿರುವ ಕಾರಣ, 
ನಿನ್ನ ಮಗನಾಗಿ ಕರ್ತವ್ಯವಿರುವುದರಿ೦ದ, ನಾನು ಏನು ಮಾಡಬೇಕೆಂದು 
ಹೇಳಿ” ಎಂದು ವಿನಯದಿಂದ ಹೇಳಿದ. 
ಕರ್ಣ, ಏನೇ ಹೇಳಿದರೂ ತಮ್ಮ ಕಡೆಗೆ ಬರುವುದಿಲ್ಲವೆಂದು 
ಖಚಿತವಾದ ಮೇಲೆ, ತನ್ನ ಐವರು ಮಕ್ಕಳನ್ನಾದರೂ ಕಾಪಾಡಬೇಕೆಂದು 
ಕೇಳಿಕೊಂಡಳು. ಆದರೆ ಕರ್ಣ, "ಅಮ್ಮ ನೀನು ಕೇಳಿದಂತೆ, ಎಲ್ಲ 
ಮಕ್ಕಳನ್ನು, ಅರ್ಜುನನ ಹೊರತು ಉಳಿಸುತ್ತೇನೆ. ಯುದ್ಧದಲ್ಲಿ ಅರ್ಜುನನ 
ಮಹಾಭಾರತ / 117 


ಜೊತೆ ಹೋರಾಡಬೇಕೆಂದು ನಿರ್ಧರಿಸಿದ್ದೇನೆ. ಆದ್ದರಿಂದ ಅರ್ಜುನನ 
ಉಳಿವು ಅಳಿವು ಯುದ್ದ ನಿರ್ಧರಿಸುತ್ತದೆ. ಅವನು ಸಾಯುತ್ತಾನೆ. ಇಲ್ಲ 
ನಾನು ಸಾಯುತ್ತೇನೆ. ಏನಾದರಾಗಲಿ ನಿನ್ನ ಐದು ಜನ ಮಕ್ಕಳು 
ಮಾತ್ರ ನಿನಗೆ ಉಳಿದಿರುತ್ತಾರೆ” ಎಂದು ತನ್ನ ತೀರ್ಮಾನವನ್ನು ತಿಳಿಸಿದ. 

ಕುಂತಿಗೆ ಮುಂದೆ ಏನು ಮಾತಾಡಬೇಕೆಂದು ತಿಳಿಯಲಿಲ್ಲ. “ಸರಿಯಪ್ಪ 
ನಿನ್ನಿಷ್ಟ ಹೇಗೋ ಹಾಗೆ ಮಾಡು. ಎಲ್ಲವನ್ನೂ ವಿಧಿಯೇ ನೋಡಕೊಳ್ಳುತ್ತದೆ. 
ಕ್ಷತ್ರಿಯ ವಂಶ ಉಳಿಸಬೇಕೆಂದು ಕೊಂಡೆ. ಈ ಯುದ್ಧದಲ್ಲಿ 
ಮಾನವಕುಲವೇ ನಾಶವಾಗುತ್ತದೆ ಎಂದೇ ಅನಿಸುತ್ತದೆ” ಎಂದು ಹೇಳಿ 
ನಿಟ್ಟುಸಿರಿನೊ೦ದಿಗೆ ಹಿ೦ದಿರುಗಿದಳು. 


ಕ್ರ 
ಳ್ಳಿ 


118 / ಡಾ. ಏಜಯಾ ಸುಬ್ಬರಾಜ್‌ 


ಯುದ್ದ ನಿರ್ಧಾರವಾಯಿತು 


ಪಾಂಡವರು ಯುದ್ಧವನ್ನು ತಡೆಯಲು ಪ್ರಯತ್ನಿಸಿದರೂ 
ಸಾಧ್ಯವಾಗಲಿಲ್ಲ. ದುರ್ಯೋಧನ ಮತ್ತು ಅವನ ಹಿಂಬಾಲಕರು ಯುದ್ಧವೇ 
ಬೇಕಂದು ಹಠ ಹಿಡಿದಿದ್ದರು. ಬೀಷ್ಮ ವಿದುರ, ಧೃತರಾಷ್ಟ್ರ 
ಮೊದಲಾದವರೂ ಶಾಂತಿ ಸಂಧಾನ ಮಾಡೆಂದು ಎಷ್ಟೇ ಹೇಳಿದರೂ 
ಪ್ರಯೋಜನವಾಗಲಿಲ್ಲ. ಕೌರವರು ಯಾರನ್ನೂ ಲೆಕ್ಕಿಸಲಿಲ್ಲ. 

ಕೃಷ್ಣ ಹಿಂತಿರುಗಿ ಬಂದು, ದುರ್ಯೋಧನಾದಿಗಳು ಯಾವುದೇ 
ರೀತಿಯ ಸಂಧಾನಕ್ಕೆ ಒಪ್ಪಿಕೊಲ್ಲಲಿಲ್ಲವೆಂಬ ವಿಷಯವನ್ನು ತಿಳಿಸಿದ. 
ಯಾವುದೇ ಕ್ಷಣದಲ್ಲಾದರೂ ಯುದ್ಧ ಸಂಭವಿಸಬಹುದಾದ್ದರಿಂದ, 
ಸಿದ್ಧವಾಗಿರಲು ಹೇಳಿದ. 

ಯುಧಿಷ್ಠಿರ ಮತ್ತು ಉಳಿದವರು ತಮ್ಮ ಸೈನ್ಯವನ್ನು ಏಳು ಭಾಗಗಳಾಗಿ 
ನಿಲ್ಲಿಸಿದರು. ದ್ರುಪದ, ವಿರಾಟ, ದೃಷ್ಟದ್ಕುಮ್ಮ, ಶಿಖಂಡಿ, ಸಾತ್ಯಕಿ, ಚೇಕಿತಾನ 
ಸುತ್ತ ಭೀಮಸೇನ ಒಂದೊಂದು ಬಾಗದ ನಾಯಕತ್ವವನ್ನು 

ಹಿಸಿಕೊ೦ಡರು. ಇವರೆಲ್ಲ ಬಹಳ ಪರಾಕ್ರಮಿಗಳು. ಶಸ್ತ್ರಾಸ ಗಳ 
ಲ್ಲ ನಿಮಣರಾಗಿದ್ದರು. ಬಿಲ್ಲುಗಾರಿಕೆಯಲ್ಲಯೂ ಆವರನ್ನು 
ಮೀರಿಸುವವರು ಇರಲಿಲ್ಲ. ದೃಷ್ಟದ್ಯುಮ್ನ ನೇ ಜೂ ್‌್‌ 
ನೇಮಕಗೊಂಡಿದ್ದ 

ಮಾರನೇ ದಿನ ಪಾಂಡವ ಸೇನೆ ಯುದ್ಧ ಭೂಮಿಯತ್ತ ಸಾಗಿತು. 
ಊರಿನ ಜನ ಅವರನ್ನು ಶುಭಕೋರಿ ಬೀಳ್ಕೊಟ್ಟರು. ನಲ್ವತ್ತು ಸಾವಿ 
ರಥಗಳು, ಎರಡು ಲಕ್ಷ ಕುದುರೆಗಳು, ನಾಲ್ಕು ಲಕ್ಷ ಪದಾತಿಗಳು, 
ಅರವತ್ತು ಸಾವಿರ ಆನೆಗಳು ಒಟ್ಟಾಗಿ ಪಾಂಡವ ಸೇನೆಯ ಭಾಗವಾಗಿತ್ತು 
ಸೇನ ನಾನಾಯಕರು ಕುರುಕ್ಷೇತ್ರದ ಕಡೆ ನಡೆದರು. 


ಮಹಾಭಾರತ / 119 


ಕುರುಕ್ಷೇತ್ರದಲ್ಲಿ ಸೇನಾ ಶಿಬಿರಗಳನ್ನು ಹಾಕಿದರು. ಶಿಬಿರಗಳು ಅವರವರ 
ಅಧಿಕಾರ, ಅಂತಸಿಗೆ ತಕ್ಕಂತೆ ರಚಿಸಲಾಗಿತ್ತು ಗೋದಾಮುಗಳಲ್ಲಿ ದವಸ 
ಧಾನ್ಯಗಳನ್ನು ಶೇಖರಿಸಿ ಇಡಲಾಗಿತ್ತು. ನೋಡುವುದಕ್ಕೆ ದೊಡ್ಡ 
ನಗರವೊಂದು ಹೊಸದಾಗಿ ನಿರ್ಮಾಣವಾದಂತಿತ್ತು. 

ಎಲ್ಲವೂ ಸಿದ್ಧವಾಗಿತ್ತು. ಯುದ್ಧ ಆರಂಭಿಸಲು ತಮ್ಮ ತಮ್ಮ 
ಸೇನಾನಾಯಕರ ಆದೇಶಕ್ಕಾಗಿ ಸೇನೆಗಳು ಕಾಯುತ್ತಿದ್ದವು. 

ಹಸ್ತಿನಾಪುರದಲ್ಲಿಯೂ ಯುದ್ಧ ಸಿದ್ಧತೆಗಳು ನಡೆದಿದ್ದವು. ಕೌರವರ 
ಕಡೆ ಹನ್ನೊಂದು ಅಕ್ಸ್‌ಹಿಣಿಗಳು ಇದ್ದವು. ಕೃಪ, ದ್ರೋಣ, ಶಲ್ಯ, 
ಸಿಂಧುರಾಜ, ಸುದಕ್ಷಿಣ, ಕೃತವರ್ಮ, ಅಶ್ವತ್ಥಾಮ, ಕರ್ಣ, ಭೂರಿಶ್ರವ, 
ಶಕುನಿ, ಬಾಹ್ಲಿಕ ಮೊದಲಾದ ವೀರರಿದ್ದರು. ಇವರೆಲ್ಲರೂ ಒಮ್ಮತದಿಂದ 
ಭೀಷ್ಮರನ್ನು ಸೇನಾಪತಿಯಾಗಿ ನಿರ್ಧರಿಸಿದರು. ಭೀಷ್ಮರು ದುರ್ಯೋಧನನ 
ಪ್ರಾರ್ಥನೆಯನ್ನು ಸ್ವೀಕರಿಸಿದರು. ಅವರಿಗೆ ಸೇನಾಪತಿಯಾಗಲು 
ಅಭ್ಯ೦ತರವಿರಲಿಲ್ಲ. ಆದರೂ ಅವರು, “ದುರ್ಯೋಧನ, ನಿನ್ನ ಪ್ರಾರ್ಥನೆ 
ಸ್ವೀಕರಿಸಲು ನನಗೆ ಯಾವ ತೊಂದರೆಯೂ ಇಲ್ಲ. ಆದರೆ ಒಂದು 
ಎಷಯವನ್ನು ನಿನಗೆ ಸ್ಪಷ್ಟ ಪಡಿಸಬೇಕಾಗಿದೆ. ಯಾವುದೇ 
ಸಂದರ್ಭದಲ್ಲಿಯೂ ನಾನು ಪಾಂಡವರನ್ನು ಕೊಲ್ಲುವುದಿಲ್ಲ. ಅವರ 
ಪರವಾಗಿ ಯಾರೇ ಹೋರಾಡಿದರೂ ಅವರನ್ನು ಕೊಲ್ಲದೆ ಬಿಡುವುದಿಲ್ಲ. 
ದಿನಕ್ಕೆ ಒಂದು ಸಾವಿರ ಸೈನಿಕರನ್ನು ಕೊಲ್ಲುತ್ತೇನೆಂದು ಮಾತ್ರ ವಚನ 
ಕೂಡುತ್ತೇನೆ” ಎಂದು ತನ್ನ ಷರತ್ತನ್ನು ಸ್ಪಷ್ಟಪಡಿಸಿದ. 

"ಅಜ್ಜ, ನಿಮಗೆ ಇಷ್ಟ ಬಂದಂತೆ ನೀವು ಮಾಡಬಹುದು. ನಾನು 
ಅಡ್ಡಿ ಮಾಡುವುದಿಲ್ಲ. ಆದರೆ ಕೌರವರನ್ನು ರಕ್ಷಿಸುವ ಭಾರ ನಿಮ್ಮದು” 
ಎಂದು ವಿನಯದಿಂದಲೇ ಹೇಳಿದ. | 

“ದುರ್ಯೋಧನ, ನೀವೆಲ್ಲರೂ ಒಪ್ಪಿಗೆಯಿ೦ದಲೇ ನನ್ನನ್ನು ಸೇನಾಪತಿ 
ಯನ್ನಾಗಿ ನಿರ್ಧರಿಸಿದ್ದೀರಿ. ಆದರೆ ಕರ್ಣ ಇದಕ್ಕೆ ಒಪ್ಪುವನೆಂಬ 
ನಂಬಿಕೆಯಿಲ್ಲ” ಎಂದು ಅನುಮಾನಿಸಿ ಹೇಳಿದರು. 


120 / ಡಾ. ಪಿಜಯಾ ಸುಬ್ಬರಾಜ್‌ 


ನಿಜವಾಗಿಯೂ ಭೀಷ್ಮರು ಸೇನಾಪತಿಯಾಗುವುದು ಕರ್ಣನಿಗೆ 
ಇಷ್ಟವಿರಲಿಲ್ಲ. ಅವನು ಅದನ್ನು ಎಲ್ಲರೂ ಊಹಿಸಿದಂತೆ ಭೀಷ್ಠರೂ 
ಅನುಮಾನಿಸಿದಂತೆ ವಿರೋಧಿಸಿದ. ಅವನು ವಿರೋಧಿಸಲು ಬಲವಾದ 
ಕಾರಣವಿತ್ತು. ಭೀಷ್ಮ ಪಾಂಡವ ಪಕ್ಷಪಾತಿ. ಯುದ್ಧದಲ್ಲಿ ಅವರಿಗೆ 
ಯಾವುದೇ ರೀತಿಯಲ್ಲಿ ಹಾನಿ ಮಾಡುವುದಿಲ್ಲ; ನ್ಯಾಯ ಸಲ್ಲಿಸುವುದಿಲ್ಲ. 
ಅಲ್ಲದೆ ಭೀಷ್ಕರಿಗೆ ವಯಸ್ಸಾಗಿದೆ. ಹೋರಾಡುವ ಶಕ್ತಿಯಿಲ್ಲ. ಆದ್ದರಿ೦ದ 
ಸೇನಾಪತಿಯಾಗಲು ಸಮರ್ಥರಲ್ಲ. ಆ ಕಾರಣಕ್ಕಾಗಿಯೇ ತನ್ನನ್ನೇ 
ಸೇನಾಪತಿಯಾಗಿಸು ಎಂದ. ದ್ರೋಣರಿಗೆ ಭೀಷ್ಮರ ವಿಚಾರದಲ್ಲಿ ಕರ್ಣನು 
ಆಡಿದ ಮಾತುಗಳಿಂದ ಸಿಟ್ಟು ಬಂತು. ಅವರು ಅವನನ್ನು ಕೀಳು 
ಕುಲದವನೆಂದು ಎತ್ತಿ ಹೇಳಿದರು. “ಕರ್ಣ ನೀನು ಕೀಳು ಜಾತಿ, 
ಕುಲದಲ್ಲಿ ಹುಟ್ಟಿರುವುದರಿಂದ ಭೀಷ್ಮರ ಯೋಗ್ಯತೆ ಅರ್ಥವಾಗುವುದಿಲ್ಲ. 
ಆದ್ದರಿಂದ ಅವರ ಬಗ್ಗೆ ಹಾಗೆ ಹೇಳುವುದು ನಿನಗೆ ಸಹಜವೇ? ಎಂದು 
ವ್ಯಂಗ್ಯವಾಗಿ ನುಡಿದರು. 

ಕರ್ಣನಿಗೆ ತನ್ನ ಕುಲದ ಬಗ್ಗೆ ಮಾತಾಡಿದ್ದನ್ನು ಸಹಿಸಿಕೊಳ್ಳಲಿಲ್ಲ. 
ಅತಿಯಾದ ಸಿಟ್ಟು ಬ೦ತು. ಆ ಸಿಟ್ಟಿನಲ್ಲಿ ಕೈಲಿದ್ದ ಬಿಲ್ಲುಬಾಣಗಳನ್ನು 
ಎಸೆದು, ತಾನು ಈ ಯುದ್ದದಲ್ಲಿ ಭೀಷ್ಮರು ಬದುಕಿರುವವರೆಗೆ 
ಭಾಗವಹಿಸುವುದಿಲ್ಲವೆಂದು ಹೇಳಿ ಅಲ್ಲಿಂದ ಹೊರಟು ಹೋದ. 

ಈ ಘಟನೆಯಿಂದ ದುರ್ಯೋಧನನಿಗೆ ಸ್ವಲ್ಪ ಗೊಂದಲವಾದರೂ 
ತಾನು ತನ್ನ ಮೊದಲಿನ ನಿರ್ಧಾರದಂತೆ ಭೀಷ್ಠರನ್ನೇ ಸೇನಾಪತಿಯೆಂದು 
ಘೋಷಿಸಿದ. ಭೀಷ್ಮರು ಕೌರವ ಸೈನ್ಯವನ್ನು ಮುನ್ನಡೆಸುತ್ತಾರೆಂದು 
ಆದೇಶಿಸುತ್ತಾರೆಂದು ಎಲ್ಲರಿಗೂ ತಿಳಿಸಿದ. 


ಕ್ಕಿ 
ಳ್ಳಿ 


ಮಹಾಭಾರತ / 121 


ಬಲರಾಮ ಶಲ್ಕರ ಆಗಮನ 


ಬಲರಾಮ, ಆಕ್ರೂರನೊಂದಿಗೆ ತನ್ನ ಯಾದವ ಸೈನಿಕರನ್ನೆಲ್ಲಾ ಜೊತೆ 
ಮಾಡಿಕೊಂಡು ಪಾಂಡವರಲ್ಲಿಗೆ ಬಂದ. ಕೃಷ್ಣನೂ ಪಾಂಡವರೊಂದಿಗೆ 
ಇದ್ದ ಪರಸರ ಗೌರವದ ವಿನಿಮಯ ಆಯಿತು. ಬಲರಾಮ ಯುಧಿಷ್ಠಿರನಿಗೆ 
ಹೇಳಿದ. ``ಯುಧಿಷ್ಠಿರ, ನಿನ್ನ ಮತ್ತು ದುರ್ಯೋಧನರ ನಡುವೆ 
ಹೀಗಾದದ್ದು ನಿಜವಾಗಿಯೂ ದುರದೃಷ್ಟ ಯುದ್ಧದ ಪರಿಣಾಮಗಳು 
ಏನೆಂಬುದು ನಿನಗೇ ತಿಳಿದಿದೆ. ಎಂದಿಗೂ ಯುದ್ಧ ವಿನಾಶಕಾರಿಯೇ 
ಹೂರತು ಒಳ್ಳೆಯದಲ್ಲ. ನಾನು ಎಷ್ಟೇ ಯುದ್ಧ ಬೇಡವೆಂದು 
ದುರ್ಯೋಧನನಿಗೆ ತಿಳಿಸಿ ಹೇಳಿದರೂ ನನ್ನ ಮಾತನ್ನು ಕಿವಿಮೇಲೆ 
ಹಾಕಿಕೊಳ್ಳಲೇ ಇಲ್ಲ. ಆದ್ದರಿಂದ ಯುದ್ಧ ಅನಿವಾರ್ಯವಾಯಿತು. 
ಆದರೆ ಈಗ ಸಮಸ್ಯೆ ಬಂದಿರುವುದು ನಾನು ಯಾರ ಕಡೆ ಇರಬೇಕು 
ಎಂಬುದು. ನೀವಿಬ್ಬರೂ ನನಗೆ ಪ್ರಿಯರೇ, ಸಮಾನರೇ ನಿಮ್ಮಿಬ್ಬರನ್ನೂ 
ಒಂದೆ ರೀತಿ ನೋಡಿಕೊಳ್ಳಬೇಕಾದ್ದು ನನ್ನ ಧರ್ಮ. ಕೃಷ್ಣ ಮಾತ್ರ 
ಆಗಲೇ ನಿಮ್ಮ ಮೇಲಿನ ಪ್ರೀತಿಯಿಂದಾಗಿ ನಿಮ್ಮ ಕಡೆಗೆ ಇದ್ದಾನೆ. 
ನಾನೂ ನಿಮ್ಮ ಕಡೆ ಬರುವುದು ಸರಿಯಲ್ಲ. ಅಲ್ಲದೆ ಭೀಮ 
ದುರ್ಯೋಧನರಿಬ್ಬರೂ ನನ್ನ ಶಿಷ್ಕರಾಗಿರುವುದರಿಂದ, ಅವರಿಬ್ಬರಲ್ಲಿ 
ಯಾರೊಬ್ಬರಿಗೂ ಏನಾದರೂ ಆದರೆ ನನ್ನಿಂದ ನೋಡಲಾಗುವುದಿಲ್ಲ. 
ಆದ್ದರಿಂದ ಭಾಗಿಯಾಗುವುದೇ ಬೇಡವೆಂದುಕೊಂಡಿದ್ದೇನೆ. ಕೌರವರು 
ಸಾಯುವುದನ್ನು ನನ್ನಿಂದ ನೋಡಲೂ ಆಗುವುದಿಲ್ಲ. ಅದಕ್ಕೆಂದೇ ನಾನು 
ತೀರ್ಥಯಾತ್ರೆಯ ಮೇಲೆ ಹೊರಟು ಬಿಡಬೇಕೆಂದುಕೊಂಡಿದ್ದೇನೆ” ಎಂದು 
ಪರಿಸ್ಥಿತಿಯ ಸಂದಿಗ್ಧತೆ ಮತ್ತು ತನ್ನ ಅಸಹಾಯಕತೆಯನ್ನು ವಿವರಿಸಿದ. 
122 / ಡಾ.ಏಜಯಾ ಸುಬ್ಬರಾಜ್‌ 


ಕೃಷ್ಣನೂ ಎಲ್ಲವನ್ನು ಕೇಳಿಸಿಕೊಂಡ. ತನ್ನ ಅಣ್ಣ ಬಲರಾಮ 
ದುರ್ಯೋಧನನ ಪಕ್ಷಪಾತಿಯೆಂಬುದನ್ನು ತಿಳಿದಿದ್ದ. ಅದನ್ನು ಹೊರಗೆ 
ತೋರಿಸಿಕೊಳ್ಳಲು ಸಂಕೋಚ. ಕೌರವನ ಕಡೆಗಿರಲು ಅವನಿಗೆ ಇಷ್ಟ 
ಆದರೆ ಹಾಗೇನಾದರೂ ಅವರ ಕಡೆ ನಿಂತರೆ ತನ್ನ ಸ್ವಂತ ಸೋದರನ 
ಎರುದ್ದ ಹೋರಾಡಬೇಕಾಗುತ್ತದೆ. ಈ ಎಲ್ಲ ಕಾರಣಗಳಿಂದಾಗಿಯೇ 
ತೀರ್ಥಯಾತ್ರೆಂಯ ನಪದಲ್ಲಿ ಯುದ್ಧದಿಂದ ದೂರವಿರಲು 
ಯೋಚಿಸಿದ್ದಾನೆಂಬುದನ್ನು ಕೃಷ್ಣ ಅರ್ಥಮಾಡಿಕೊಂಡಿದ್ದ. 

ಬಲರಾಮ ಅಲ್ಲಿಂದ ಹೊರಟು ಹೋದ ಮೇಲೆ ಮದ್ರದೇಶದ 
ಮಹಾಪರಾಕ್ರಮಶಾಲಿಯಾದ ಶಲ್ಯ ತನ್ನ ಸೈನ್ಯವನ್ನು ತೆಗೆದುಕೊಂಡು 
ಪಾಂಡವರ ಸಹಾಯಕ್ಕೆಂದು ಬಂದ, ಆದರೆ ದುರ್ಯೋಧನ ಗುಪ್ತಚರರ 
ಮೂಲಕ, ಶಲ್ಯನ ಬರವನ್ನು ತಿಳಿದುಕೊಂಡು ಅವನ ಸ್ವಾಗತಕ್ಕೆ ಭರ್ಜರಿ 
ವ್ಯವಸ್ಥೆ ಮಾಡಿದ. ಶಲ್ಯ ತನ್ನ ಸ್ವಾಗತಕ್ಕೆ ಮಾಡಿದ ವ್ಯವಸ್ಥೆಯಿಂದ 
ತುಂಬ ಹಿಗ್ಗಿದ. ಇಂತಹ ಅದ್ಭುತ ವ್ಯವಸ್ಥಯಿ೦ದ ಎಷ್ಟರ ಮಟ್ಟಿಗೆ 
ಪ್ರಭಾವಿತನಾಗಿದ್ದನೆ೦ದರೆ, ಇಂತಹ ಭರ್ಜರಿ ರೀತಿಯಲ್ಲಿ ಅತಿಥಿಯ 
ಸ್ವಾಗತಕ್ಕೆ ಏರ್ಪಾಡುಗಳನ್ನು ಯಾರೇ ಮಾಡಿರಲಿ ಅವರಿಗೆ ನನ್ನ 
ಬಹುಮಾನವಿದೆ” ಎಂದು ದೊಡ್ಡ ದನಿಯಲ್ಲಿ ಘೋಷಿಸಿಯೇ ಬಿಟ್ಟ 
ದುರ್ಯೋಧನ ಶಲ್ಯ ಸಂತೋಷವಾಗಿ ಇರುವ ಸಮಯ ನೋಡಿ, 
ಅವಕಾಶ ತಪ್ಪಿಸಿಕೊಳ್ಳಬಾರದು ಎನಿಸಿ, ಕೂಡಲೇ ಶಲ್ಕನಲ್ಲಿಗೆ ಓಡಿ 
ನಗುನಗುತ್ತಾ ಆ ವ್ಯವಸ್ಥ ಮಾಡಿದವನು ತಾನೇ ಎಂದು ತಿಳಿಸಿದ. 
ಶಲ್ಕನಿಗೆ ಆಶ್ಚರ್ಯವಾಯಿತು! ಪಾಂಡವರೇ ಈ ಎಲ್ಲ ಅದ್ದೂರಿಯಾದ 
ಸ್ವಾಗತದ ವ್ಯವಸ್ಥೆ ಮಾಡಿದ್ದಾರೆ ಎಂದುಕೊಂಡರೆ, ದುರ್ಯೋಧನ ತಾನೇ 
ಇದನ್ನು ಮಾಡಿದವನು ಎಂದಿದ್ದಾನೆ. ವಿನಾಕಾರಣ ಕಷ್ಟಕ್ಕೆ ಸಿಲುಕಿದೆನಲ್ಲಾ 
ಎಂದು ಪಶ್ಚಾತ್ತಾಪಪಟ್ಟ. ಆದರೂ ಕೊಟ್ಟ ವರಾತಿನಂ೦ಂತೆ 
ನಡೆಯಬೇಕಾಯಿತು. ಪ್ರತಿಯಾಗಿ ಏನನ್ನಾದರೂ ಕೇಳು, ಕೊಡುತ್ತೇವೆ 
ಎಂದು ಭರವಸೆ ನೀಡಿದ. ದುರ್ಯೋಧನ ತಡಮಾಡದೆ, ತನ್ನ 
ಸೇನಾಧಿಕಾರಿ ಆಗಬೇಕೆಂದ. 


ಮಹಾಭಾರತ / 123 


ಶಲ್ಕ ಕೂಡಲೇ ಒಪ್ಪಿಕೊಳ್ಳಲಿಲ್ಲ. ಪಾ೦ಡವರಲ್ಲಿಗೆ ಮೊದಲು ಹೋಗಿ 
ಬಂದು ನಂತರ ತಿಳಿಸುವುದಾಗಿ ಹೇಳಿ ಹೊರಟ. 

ದುರ್ಯೋಧನನಿಗೆ ಶಲ್ಕ ಎಲ್ಲಿ ಪಾ೦ಡವರ ಕಡೆಗೆ ಇದ್ದು ಬಿಡುತ್ತಾನೋ 
ಎಂದು ಭಯವಾಯಿತು. ಅದಕ್ಕೆಂದೇ ಬೇಗ ಬಂದು ಬಿಡಬೇಕೆಂದು 
ಶಲ್ಕನಿಗೆ ಪದೇ ಪದೇ ಹೇಳಿ ಕಳಿಸಿದ. 

ಶಲ್ಯ ಯುಧಿಷ್ಠಿರನನ್ನು ಭೇಟಿಯಾದ. ಅವರಿಬ್ಬರೂ ಲೋಕಾಭಿ 
ರಾಮವಾಗಿ ಅದೂ ಇದೂ ಮಾತನಾಡಿದರು. ಶಲ್ಯ ಯುಧಿಷ್ಠಿರನಿಗೆ, 
"ಯುಧಿಷ್ಠಿರ, ಮೊದಲು ನೀನು ನನ್ನ ಕ್ಷಮಿಸಬೇಕು. ನನ್ನ ಸೈನ್ಯದೊಂದಿಗೆ 
ನಿನ್ನ ಸಹಾಯ ಮಾಡಬೇಕೆಂದೇ ನಾನಿಲ್ಲಿಗೆ ಬಂದೆ. ಆದರೆ ಬರುವಾಗ 
ಮಧ್ಯೆ ದುರ್ಯೋಧನನನ್ನು ದುರದೃಷ್ಟವಶಾತ್‌ ನೋಡಬೇಕಾಯಿತು. 
ಅವನು ನನಗೆ ನೀಡಿದ ಅದ್ದೂರಿ ಆತಿಥ್ಯದಿ೦ದ ಸಂತೋಷಗೊಂಡು 
ತಿಳಿಯದೆ ಅವನಿಗೆ ಏನನ್ನಾದರೂ ಬೇಡು ಎಂದಾಗ, ನನ್ನ ಸೈನ್ಯ 
ಸಹಾಯವನ್ನು ಯಾಚಿಸಿದ ಈಗ ನಾನು ಸಂದಿಗ್ದದಲ್ಲಿ ಇದ್ದೇನೆ. ಏನು 
ಮಾಡುವುದೆಂದು ತಿಳಿಯುತ್ತಿಲ್ಲ” ಎಂದು ಅಸಹಾಯಕನಂತೆ ಹೇಳಿದ. 

ಯುಧಿಷ್ಠಿರನಿಗೆ ಏನು ಹೇಳಲೂ ತೋಚಲಿಲ್ಲ. ಒಂದೆರಡು ಕ್ಷಣ 
ಯೋಚಿಸಿದ ನಂತರ ಹೇಳಿದ. “ನೀವು ಕೊಟ್ಟ ಮಾತನ್ನು ಉಳಿಸಿಕೊಳ್ಳಿ 
ಅವನನ್ನು ಬಿಟ್ಟು ನಮ್ಮ ಕಡೆ ಬ೦ದು ಸೇರಲು ಹೇಳುವುದು ಸರಿಯಲ್ಲ. 
ಆದರೆ ನನಗೊಂದು ಸಹಾಯ ಮಾಡಬೇಕು” ಎಂದು. 

“ಹೇಳು ಯುಧಿಷ್ಠಿರ, ಸಂಕೋಚ ಪಡಬೇಡ. ನೀನು ಏನು ಕೇಳಿದರೂ 
ನಾನು ಹಿಂದುಮುಂದು ನೋಡುವುದಿಲ್ಲ” ಶಲ್ಕನೆಂದ. 

"ಹಾಗಿದ್ದ ಮೇಲೆ, ದುರ್ಯೋಧನನನ್ನು ನೀನು, ನಿನ್ನನ್ನು ಕರ್ಣನಿಗೆ 
ಸಾರಥಿಯಾಗಿ ಮಾಡುವಂತೆ ಕೇಳು, ಕರ್ಣ, ಅರ್ಜುನನೊಡನೆ ಯುದ್ಧ 
ಮಾಡಲು ಬಯಸಿದ್ದಾನೆ. ಅವನೊಡನೆ ಯುದ್ಧ ಮಾಡುವಾಗ ಅವನಿಗೆ 
ಏನಾದರೂ ಹೇಳುತ್ತಿರು. ನಿನ್ನ ಮಾತಿಗೆ, ಆದೇಶಗಳಿಗೆ ಸಿಟ್ಟುಗೊಂಡು 
ಪ್ರತಿಯಾಗಿ ನಿನಗೆ ಏನಾದರೂ ಅವಮಾನಕರವಾದ್ದನ್ನು ಹೇಳುತ್ತಾನೆ. 
ಆವೇಶದಿಂದ ಮನಸ್ಸಿನ ಸ್ಥಿಮಿತವನ್ನು ಕಳೆದುಕೊಳ್ಳುತ್ತಾನೆ. ಆ ಕ್ಷಣದಲ್ಲಿ 


124 / ಡಾ. ಏಿಜಯಾ ಸುಬ್ಬರಾಜ್‌ 


ನೀನು ಬೇಸರಗೊಂಡು ಸಾರಥ್ಯ ಬಿಟ್ಟು ಬಂದು ಬಿಡು” ಎಂದು 
ಉಪಾಯವನ್ನು ಹೇಳಿಕೊಟ್ಟ 

ಯುಧಿಷ್ಠಿರ ಹೇಳಿದ್ದೆಲ್ಲವನ್ನೂ ಶಲ್ಯ ಒಪ್ಪಿಕೊಂಡ ಮತ್ತು ಪಾಂಡವರಿಗೆ 
ಶುಭವನ್ನು, ಗೆಲುವನ್ನು ಹಾರೈಸಿ, ತಾನು ತನ್ನ ಸೈನ್ಯದೊಂದಿಗೆ 
ದುರ್ಯೋಧನನನ್ನು ಸೇರಿಕೊಂಡ. 

ಶಲ್ಯನ ಇಷ್ಟದಂತೆ ಅವನು ಕರ್ಣನ ಸಾರಥಿ ಎಂದು 
ತೀಮಾನವಾಯಿತು. 


ಳ್ಳಿ 


ಮಹಾಭಾರತ / 125 


ಯುದ್ಧ ಆರಂಭವಾಯಿತು 


ಕುರುಕ್ಷೇತ್ರದಲ್ಲಿ ಎರಡೂ ಕಡೆಯ ಸೈನ್ಯಗಳು ಬಂದು ನಿಂತವು. 
ಯುದ್ಧ ಆರಂಭವಾಗಲು ಎಲ್ಲ ಸಿದ್ದತೆಗಳಾದವು. ಎರಡೂ ಕಡೆಯ 
ಸೈನಿಕರಿಗೆ ನೀತಿ ಸಂಹಿತೆ, ಸಮರ ನೀತಿಯನ್ನು ವಿವರಿಸಿ ತಿಳಿಸಿದರು. 
ಅಗತ್ಯಕ್ಕೆ ತಕ್ಕಂತೆ ಸಮರದ ರೀತಿ, ನೀತಿಗಳನ್ನು ಹ 
ಜಿಕ soe 

ಪ್ರತಿದಿನ ಸೂರ್ಯೋದಯವಾಗುತ್ತಿದ್ದಂತೆ ರಣಕಹಳೆಯ ಮೊಳಗಿ 
ನೊಂದಿಗೆ ಯುದ್ಧಾರಂಭದ ಸೂಚನೆ ನೀಡಲಾಗುವುದು. ಯಾವುದೇ 
ಕಾರಣಕ್ಕೂ ಸೂರ್ಯಾಸ್ಯದ ನಂತರ ಯುದ್ದವನ್ನು ಮುಂದುವರಿಸಬಾರದು. 
ಯುದ್ಧ ಸಮಾನಸ್ಕಂಧರ ನಡುವೆಯೇ ನಡೆಯಬೇಕು. ಹಾಗೆಯೇ 
ಸೈನ್ಯಗಳೂ ಸಮಾನವಾಗಿರಬೇಕು. ಆನೆಗಳು ಆನೆಗಳೊಂದಿಗೆ, ಕುದುರೆಗಳು 
ಕುದುರೆಗಳೊಂದಿಗೆ ಹೋರಾಡಬೇಕು. ಪದಾತಿ ಸೈನ್ಯ ಪದಾತಿ ಸೈನ್ಯದ 
ಎರುದ್ದ. ರಥ ಸೈನ್ಯ - ರಥ ಸೈನ್ಯದ ಎರುದ್ದವೇ ಹೋರಾಡಬೇಕು. 
ಯಾರಾದರೂ ತಮ್ಮ ಶಸ್ತಾ ೨್ರಿಸ್ತಗಳನ್ನು ಚೆಲ್ಲಿ ಬಟ್ಟರೆ, ಅವನ ಬಗ್ಗೆ ಕರುಣೆ 
ತೋರಿ ಹೋನಸಲು- ಬಿಟ್ಟು ಬಿಡಬೇಕೇ. ಹೊರತು ಶಸ್ತ ಪ್ರಯೋಗ 
ಮಾಡಬಾರದು. ಈ ಎಲ್ಲ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕಿತ್ತು 

ಭೀಷ್ಮ ತನ  ಕೈಕೆಳಗಿದ್ದ ಅತಿರಥ, ಮುರದ ಮೊದಲಾದ ವೀರರನ್ನು 
ಸೈನಿಕರನ್ನು ಉದ್ದೇಶಿಸಿ. “ನನ್ನ ಪ್ರೀತಿಯ ವೀರಾಧಿವೀರರು ನಿಮಗೆಲ್ಲ 
ಗೊತ್ತಿರಬಹುದು. ಈ ಯುದ್ದ ಹಿಂದೆಂದೂ ಕಾಣದಷ್ಟು ಭಯಂಕರ 
ಯುದ್ಧವಾಗಿದೆ. ನಿಮ್ಮೆಲ್ಲ ಶಕ್ತಿ ಸಾಮರ್ಥ್ಯಗಳಿ೦ದ ಹೋರಾಡಿ ಜಯವನ್ನು 
ಗಳಿಸಿ. ಮಾಡು ಅಥವಾ ಮಡಿ ಎಂಬುದೇ ನಿಮ್ಮ ಮಂತ್ರವಾಗಿರಲಿ. 
ಸತ್ತರೆ ಸ್ಫರ್ಗ, ಉಳಿದರೆ ರಾಜ್ಯ ಮತ್ತು ಕೀರ್ತಿ, ನಿಜವಾದ ಕ್ಷತ್ರಿಯನಂತೆ, 
126 / ಡಾ. ವಿಜಯಾ ಸುಬ್ಬರಾಜ್‌ 


ಯುದ್ಧಕ್ಕೆ ಬೆನ್ನು ಕೊಟ್ಟು ಓಡಬೇಡಿ. ವೀರಾಧಿವೀರರೇ ಹೋರಾಡಿ 
ಜಯವನ್ನು ಕೀರ್ತಿಯನ್ನು ಪಡೆಯಿರಿ” ಎಂದು ಅವರಲ್ಲಿ ಉತ್ಸಾಹ. 
ಹುಮ್ಮಸ್ಸುಗಳನ್ನು ತುಂಬಿದ. 

ಅವರಿಗೆಲ್ಲ ಸ್ಫೂರ್ತಿಯ ಮಾತುಗಳನ್ನಾಡಿ ತನ್ನ ಸೈನ್ಯವನ್ನು ಹಲವು 
ಭಾಗಗಳಲ್ಲಿ, ರೀತಿಗಳಲ್ಲಿ ವಿಂಗಡಿಸಿ ವ್ಯವಸ್ಥೆ ಮಾಡಿದ. ದುರ್ಯೋಧನ 
ಇದೆಲ್ಲವನ್ನೂ ನೋಡಿ ಸಂತೋಷಪಟ್ಟ. ಸೇನಾನಾಯಕರ, ಸೇನಾಪತಿಗಳ 
ದಕ್ಷತೆ, ಸೈನ್ಯ ವ್ಯವಸ್ಥ, ಅವರಲ್ಲನ ಶಿಸ್ತು ನೋಡಿದ ಮೇಲೆ ತಾನು 
ಇನ್ನೇನು ಗೆದ್ದೆಬಿಟ್ಟೆ ಎಂಬಂತೆ ಬೀಗಿದ. ಇನ್ನು ಯಾವುದಕ್ಕೂ 
ಹೆದರಬೇಕಿಲ್ಲವೆಂದು ಭರವಸೆ ತಳದ. 

ಯುಧಿಷ್ಠಿರನೂ ತನ್ನ ಸೈನ್ಯಕ್ಕೆ ನಿರ್ದಿಷ್ಟ ಸ್ಥಾನಗಳನ್ನು ಗುರುತಿಸಿದ. 
ಅರ್ಜುನನಿಗೆ ಎಚ್ಚರಿಕೆಯೊಂದಿಗೆ ಆದೇಶ ನೀಡಿದ. “ನಾವು ಕೌರವರನ್ನು 
ಹಾಗೂ ಕೌರವ ಸೈನ್ಯವನ್ನು ಕಡೆಗಣಿಸುವ ಹಾಗಿಲ್ಲ. ಮೊದಲೇ ಅವರದು 
ಬಹುದೊಡ್ಡ ಸೈನ್ಯ, ಅದರ ಮುಂದೆ ನಮ್ಮ ಸೈನ್ಯ ಲೆಕ್ಕಕ್ಕೇ ಇಲ್ಲ. 
ಆದ್ದರಿ೦ದ ನಮಗಿರುವ ಸೈನ್ಯದ ಕೊರತೆಯನ್ನು ನಮ್ಮ ಯುದ್ಧ 
ತಂತ್ರಗಳಿಂದ ನಿವಾರಿಸಿಕೊಳ್ಳಬೇಕು” ಎಂದು ತಿಳಿಸಿ ಹೇಳಿದ. 

ಅರ್ಜುನ, ಶತ್ರು ಸೈನ್ಯದಲ್ಲಿ ಭೀಷ್ಮ ದ್ರೋಣ ಮೊದಲಾದವರು 
ಮತ್ತು ಅವರಷ್ಟೇ ಪರಾಕ್ರಮಿಗಳಾದವರೂ ತಮ್ಮ ಸೈನ್ಯದಲ್ಲಿಯೂ ಪರಸ್ಪರ 
ಕೊಲೆಗಾಗಿ ಸಿದ್ಧವಾಗಿ ನಿಂತಿರುವುದನ್ನು ನೋಡಿದ. ಅವನಿಗೆ 
ದುಃಖವಾಯಿತು. ಹಿರಿಯರಾದ, ಗುರುಗಳಾದ ಭೀಷ್ಮ ದ್ರೋಣಾದಿಗಳನ್ನು 
ಹೇಗೆ ತಾನೇ ಕೊಲ್ಲುವುದು? ತನ್ನಿಂದ ಇದು ಸಾಧ್ಯವಿಲ್ಲ ಎನಿಸಿತು. 
ಅವನನ್ನು ಪಾಪಪ್ರಜ್ಞೆ ಕಾಡಿತು. ಯುದ್ದ ಮಾಡುವುದೇ ಬೇಡವೆನಿಸಿತು. 
ಕಣ್ಣು ತುಂಬಿ ಬಂತು. ಸಾರಥಿಯಾಗಿ ಅರ್ಜುನನ ಜೊತೆಗಿದ್ದ ಕೃಷ್ಣ 
ಅರ್ಜುನನ ಮನಸ್ಸನ್ನು ಗ್ರಹಿಸಿದ. ಅವನು ಉದ್ರಿಗ್ನನಾಗಿದ್ದ. 

ಅರ್ಜುನನಿದ್ದ ಈ ಸ್ಥಿತಿಯಲ್ಲ ಅವನಿಗೆ ಬೋಧೆಯಾಗಬೇಕು. ಅದರಿಂದ 
ಅವನ ಉದ್ವಿಗೃತೆ ಕಳದು, ಮನಸ್ಸು ಶಾ೦ತವಾಗಬೇಕು. ತಾನೇ ಏನಾದರೂ 
ಮಾಡಿ ಅವನನ್ನು ಯುದ್ಧಕ್ಕೆ ಅಣಿಗೊಳಿಸಬೇಕು ಎಂದು ಕೃಷ್ಣ 


ಮಹಾಭಾರತ / 127 


ಅರ್ಜುನನಿಗೆ, “ಅರ್ಜುನ ನಿನ್ನಂಥ ಕ್ಷತ್ರಿಯ ವೀರ ಯುದ್ದ ಮಾಡುವುದನ್ನು 
ತ್ಯಜಿಸುವುದು ಯೋಗ್ಯವಲ್ಲ. ಹೀಗೆ ಹೇಡಿಯಂತೆ ವರ್ತಿಸುವುದು 
ಉಚಿತವಲ್ಲ. ನಿನ್ನ ಮನಸ್ಸಿನ ದೌರ್ಬಲ್ಯವನ್ನು ಬಿಟ್ಟು ಬಿಡು. ಯುದ್ಧಕ್ಕೆ 
ಸಿದ್ಧವಾಗು'' ಎಂದು ಮನವೊಲಿಸುವಂತೆ ಹೇಳಿದ. 

"ಕೃಷ್ಣ ಅಜ್ಜನಾದ ಭೀಷ್ಮ ಗುರುಗಳಾದ ದ್ರೋಣಾಚಾರ್ಯ, ಬಂಧು 
ಬಾಂಧವರು, ಸ್ನೇಹಿತರು ಹಿರಿಯರು ಇವರ ಎರುದ್ಧವಾಗಿ ಯುದ್ದ 
ಮಾಡುವುದಾದರೂ ಹೇಗೆ? ರಾಜ್ಯದ ಮೋಹವನ್ನು ಬಿಟ್ಟು ಬಿಡುವೆನೇ 
ಹೊರತಾಗಿ ನನ್ನವರ ರಕ್ತ ಚೆಲ್ಲುವುದನ್ನು ನಾನು ಇಷ್ಟ ಪಡುವುದಿಲ್ಲ. 
ನನಗೆ ಏನು ಮಾಡಬೇಕೆಂದೇ ತೋಚುತ್ತಿಲ್ಲ. ನೀನೇ ನನಗೆ ದಾರಿ 
ತೋರಿಸಬೇಕು. ಇಂತಹ ಸಂಕಷ್ಟದ ಸನ್ನಿವೇಶದಲ್ಲಿ ಮಿತ್ರನೂ ಗುರುವೂ 
ದೇವರೂ ಎಲ್ಲವೂ ನೀನೇ ಆಗಿರುವೆ” ಎಂದು ರಥದಿಂದ ಇಳಿದು 
ಬಿಟ್ಟ. ಕೃಷ್ಣನೂ ಇಳಿದ. 

ಕೃಷ್ಣ ಅವನಿಗೆ ಸಮಾಧಾನ ಹೇಳಿದ. ಅವನಿಗೆ ಹುಟ್ಟು ಸಾವುಗಳ 
ಬಗ್ಗೆ ಆತ್ಮಬೋಧೆ ಮಾಡಿಸಲು ಯೋಚಿಸಿದ. “ಅರ್ಜುನ ಯುದ್ದ 


WN 
ಹ \ 
ಕೆ 


ಹ. 
A) 


128 / ಡಾ. ವಿಜಯಾ ಸುಬ್ಬರಾಜ್‌ 


ಮಾಡುವುದನ್ನು ಬಿಟ್ಟ ಮಾತ್ರಕ್ಕೆ ಅವರೆಲ್ಲರೂ ಶಾಶ್ವತವಾಗಿ ಬದುಕಿ 
ಉಳಿಯುತ್ತಾರೆಂದು ಭಾವಿಸಬೇಡ. ಪ್ರತಿಯೊಂದು ಜೀವಿಗೂ ಹುಟ್ಟು 
ಸಾವುಗಳು ಪೂರ್ವ ನಿರ್ಧರಿತವಾಗಿರುತ್ತವೆ. ಆದ್ದರಿ೦ದ ಅವರ ಸಾವಿಗೆ 
ನೀನು ಕಾರಣವಾಗುವುದಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಯುದ್ಧ 
ಮಾಡುವುದೇ ನಿನ್ನ ಕರ್ತವ್ಯ ಇದನ್ನು ಮರೆತು ಯುದ್ದ ಮಾಡದೆ 
ಹಿಂದುಳಿದರೆ ಹೇಡಿಯೆಂಬ ಹೆಸರು ಶಾಶ್ವತವಾಗಿ ನಿನಗೆ ಅ೦ಟಿಕೊಳ್ಳುತ್ತದೆ. 
ಇದಕ್ಕೆ ನಿನ್ನ ಒಪ್ಪಿಗೆಯೇ?... ಸುಮ್ಮನೆ ನಿನ್ನ ಕರ್ತವ್ಯವನ್ನು ನಿರ್ವಹಿಸು. 
ಉಳಿದದ್ದಲ್ಲವನ್ನೂ ಮರೆತು ಬಿಡು. ಪರಿಣಾಮಗಳ ಬಗ್ಗೆ ಚಿಂತಿಸಬೇಡ” 
ಎಂದು ಸಮಾಧಾನ ಪಡಿಸಲು ಮುಂದಾದ. 

ಅರ್ಜುನ ಕೃಷ್ಣನಿಗೆ ಅನೇಕ ಪ್ರಶ್ನೆಗಳನ್ನು ಹಾಕಿದ. ಅವನು ಹುಟ್ಟು, 
ಸಾವು, ಆತ್ಮ ಕರ್ತವ್ಯ ಇವುಗಳಿಗೆ ಸಂಬಂಧಿಸಿದಂತೆ ಇನ್ನೂ ಹೆಚ್ಚಿನ 
ವಿವರಗಳನ್ನು ತಿಳಿಯಬಯಸಿದ. 

ಕೃಷ್ಣ ಅರ್ಜುನನಿಗೆ ಕರ್ಮಯೋಗ, ಭಕ್ತಿಯೋಗ, ಜ್ಞಾನಯೋಗ 
ಮತ್ತು ರಾಜಯೋಗವೆಂಬ ನಾಲ್ಕು ಯೋಗಗಳ ಸ್ವರೂಪವನ್ನು ವಿವರಿಸಿದ. 
ಅರ್ಜುನನನ್ನು ಕರ್ಮಯೋಗಿ ಎಂದು ಕರೆದು, ಕರ್ಮ, ಕರ್ತವ್ಯ 
ಮಾಡುವುದೊಂದೇ ಕರ್ಮಯೋಗಿಯ ಲಕ್ಷಣವೆಂದು ತಿಳಿಸಿದ. ನಿಸ್ವಾರ್ಥ 
ಕರ್ಮವೇ ನಿಜವಾದ ಕರ್ಮ. ಹೀಗೆ ನಿಸ್ಪಾರ್ಥತೆಯಿಂದ ಮಾಡಿದ 
ಕರ್ಮ ಪರಿಪೂರ್ಣತೆಯನ್ನು ತಲುಪುತ್ತದೆ. ಅಂತಹ ಪರಿಪೂರ್ಣ 
ಕರ್ಮ ಯೋಗಕ್ಕೆ ಸಮಾನ ಅಥವಾ ಅದೇ ಯೋಗವೆಂದಾಗುತ್ತದೆ. 

ನಿಷ್ಕಾಮ ಕರ್ಮ ಸತ್ಯದ ಹಾದಿಗೆ ಕೊಂಡೊಯ್ಯುತ್ತದೆ. ಮೋಕ್ಷ 
ಅಥವಾ ಬಿಡುಗಡೆ ಈ ಭೌತಿಕ ಪ್ರಪಂಚದ ಬಗ್ಗೆ ಆಸೆ. ಬಿಡಬೇಕು. 
ಇಂದ್ರಿಯಗಳನ್ನು ಅಂಕೆಯಲ್ಲಿ ಇಟ್ಟುಕೊಳ್ಳಬೇಕು. ಭಕ್ತಿ ಯೋಗದ 
ಮೂಲಕವೂ ಮೋಕ್ಷ ಸಾಧ್ಯವಿದೆ. ನಿರ್ಮಲ ಮನಸ್ಸಿನಿಂದ ಒಂದು 
ಹನಿ ನೀರು ಒಂದು ಹೂವು, ಒಂದು ಹಣ್ಣು ಭಗವಂತನಿಗೆ ಅರ್ಪಿಸಿದರೂ 
ಅವನು ಸ್ವೀಕರಿಸುತ್ತಾನೆ. ಸಂಕ್ಟೇಪವಾಗಿ ಹೇಳಬೇಕಾದರೆ ಯೋಗ 
ಮನುಷ್ಯನನ್ನು ಮೋಕ್ಷಕ್ಕೆ ಅರ್ಹನನ್ನಾಗಿ ಮಾಡುತ್ತದೆ. ಭಕ್ತಿ, ಜ್ಞಾನ, 
ಕರ್ಮ, ಧ್ಯಾನಗಳ ಮೂಲಕ ಇದನ್ನು ಸಾಧಿಸಿಕೊಳ್ಳಬಹುದು.'' 

ಮಹಾಭಾರತ / 129 


ಕಡೆಯದಾಗಿ ಮಾತನ್ನು ಮುಂದುವರಿಸಿ, “ಅರ್ಜುನ ನಾನು ಅವತಾರಿ. 
ಹಿಂಸೆ, ದೌರ್ಜನ್ಯ ಅನ್ಯಾಯಗಳು ಹಚ್ಚಾದಾಗ ನಾನು ಅವತರಿಸಿ 
ಅವುಗಳನ್ನು ಮೆಟ್ಟುತ್ತೇನೆ. ನ್ಯಾಯ, ಧರ್ಮಗಳನ್ನು ಎತ್ತಿ ಹಿಡಿಯುತ್ತೇನೆ. 
ಧರ್ಮಿಷ್ಠರನ್ನು, ಸದ್ಗುಣಿಗಳನ್ನು, ಸಾಧು ಸಜ್ಜನರನ್ನು ರಕ್ಷಿಸಿ, ದುಷ್ಟರ 
ದಮನ ಮಾಡುತ್ತೇನೆ. ನಾನೇ ಶಕ್ತಿ ನಾನೇ ವಿಧಿ, ಜಗತ್ತಿನ ಚರಾಚರದ 
ಸೃಷ್ಟಿಕರ್ತನೂ ನಾನೇ; ನಾಶ ಮಾಡುವವನೂ ನಾನೇ. ಎಲ್ಲವೂ 
ನನ್ನಿಚ್ಛೆಯಿಂದಲೇ ನಡೆಯುತ್ತದೆ. ಆದ್ದರಿಂದ ಈ ಯುದ್ಧದಲ್ಲಿನ ಸಾವು 
ನೋವುಗಳಿಗೆ ನೀನೆಂದೂ ಕಾರಣನಾಗಲಾರೆ. ಕೇವಲ ನೀನೊಂದು 
ಸಾಧನ; ಉಪಕರಣ. ಬಳಸುವವನು ನಾನು. ಜಗತ್ತಿನ ಸೂತ್ರಗಳಲ್ಲವೂ 
ನನ್ನ ಕೈಯಲ್ಲಿದೆ. ನನ್ನಿಷ್ಟದಂತೆ ನಾನು ಆಡಿಸುತ್ತಿದೇನೆ. 

ಸತ ಅಮರ, ದೇಹದಲ್ಲಿ ಅದರ ವಾಸ. ಆದರೆ ಅದರ ವಾಸಸ್ಥಾನವಾದ 
ದೇಹ ಮಾತ್ರ ನಶ್ಚರ. ಅದನ್ನು ಸುಲಭವಾಗಿ ನಾಶ ಮಾಡಬಹುದು. 
ಇದಕ್ಕೆ ಎರುದ್ಧವಾಗಿ ಆತ್ಮವನ್ನು ಏನು ಮಾಡಲೂ ಸಾಧ್ಯವಲ್ಲ. 
ಶಸ್ತ್ರಾಸ್ತ ಗಳಾಗಿ, ಯಾಗಲಿ ನೀರಾಗಲಿ ಅದನ್ನು ಏನೂ 
ಮಾಡುವುದಿಲ್ಲ ಅದಕ್ಕೆ ನಾಶವೆಂಬುದಿಲ್ಲ; ಸಾವೆಂಬುದಿಲ್ಲ. ಅದ್ದರಿಂದ 
ನೀನು ಕೊಲ್ಲುವುದು, ನಾಶ ಮಾಡುವುದು ದೇಹವನ್ನು ಮಾತ್ರವೇ. 
ಅಮರವಾದ ಆತ್ಮ ನಷ್ಟಗೂಂಡ ದೇಹದಿಂದ ಹೊರಟು ಅನ್ನ ದೇಹಗಳನ್ನು 
ಹುಡುಕಿ ಪ್ರವೇಶಿಸಿ ಉಳಿಯುತ್ತದೆ. ಅಸ್ಲಿತ್ತವನ್ನು ಮುಂದುವರೆಸುತ್ತದೆ. 
ದೇಹವೆಂಬುದು ಕೇವಲ ಬಳಸಿ. ಎಸೆಯಬಹುದಾದ ಬಟ್ಟೆಯಂತೆ. 
ಆತ್ಮ ಈ ಕೊಳಕು ಬಟ್ಟೆಗಳನ್ನು ಎಸೆದು ಹೊಸ ಬಟ್ಟೆಗಳನ್ನು ತೊಡುತ್ತದೆ.” 

ಇಷ್ಟೇ ಅಲ್ಲದೆ ಇನ್ನೂ ಅನೇಕ ಸೂಕ್ಷ್ಮಗಳನ್ನು ವಿವರಿಸಿದ. ಆಧ್ಯಾ ತ್ನವನ್ನು 
ಬೋಧಿಸಿದ. ಇಂದ್ರಿಯಗಳ ನಿಗ್ರಹದೊಂದಿಗೆ ಜ್ಞಾನದ ಶಿಖರವನ್ನು 
ತಲುಪುವಂತೆ ಬೋಧಿಸಿದ. 

ಅಷ್ಟು ಹೊತ್ತಿಗೆ ಅರ್ಜುನನ ಮನಸ್ಸು ಶಾಂತ ಸ್ಥಿತಿಗೆ ಬಂದಿತ್ತು. 
ನಿಜವಾದ ಜ್ಞಾನ ಪ್ರಾಪ್ತವಾಗಿತ್ತು. “ಕೃಷ್ಣ, ನಿನಗೆ ಸಂಪೂರ್ಣವಾಗಿ 


130 / ಡಾ. ವಿಜಯಾ ಸುಬ್ಬರಾಜ್‌ 


ಶರಣಾಗಿದ್ದೇನೆ. ಅವರೆಲ್ಲರ ಸಾವಿಗೆ ನಾನೇ ಕಾರಣ ಎಂಬ ನಂಬಿಕೆಯ 
ಭಮೆಯಿಂಧ ದೂರವಾಗಿದ್ದೇನೆ. ನನ್ನ ಭಯ ದೂರವಾಗಿದೆ. ನಾನು, 
ನನ್ನ ಕರ್ಮಗಳು ಇನ್ನು ಮುಂದೆ ನಿನಗೇ ಸೇರಿವೆ. ನನಗೆ ಮರುಹುಟ್ಟು 
ಬಂದಂತಿದೆ. ಹುರುಪು, ಹುಮ್ಮಸ್ಸುಗಳು ನನ್ನಲ್ಲಿ ಬಂದಿವೆ. ನಿನ್ನನ್ನು 
ನಿನ್ನ ಸಮಸ್ತ ಸೃಷ್ಟಿ ಜಗತ್ತನ್ನು ನನಗೆ ನೋಡಬೇಕೆಂದಿದೆ. ನಿನ್ನ 
ಎಶ್ವರೂಪವನ್ನು ನೋಡುವ ನನ್ನಾಸೆಯನ್ನು ಪೂರೈಸು” ಎಂದು 
ಪ್ರಾರ್ಥಿಸಿದ. 

“ಅರ್ಜುನ ನನ್ನ ಆ ರೂಪವನ್ನು ಕಾಣಲು ನಿನ್ನ ಈ ಚರ್ಮ 
ಚಕ್ಷುಗಳು ಸಾಲವು. ಅದಕ್ಕಾಗಿ ನಿನಗೆ ದಿವ್ಯ ದೃಷ್ಟಿಯನ್ನು ನೀಡುತ್ತೇನೆ” 
ಎಂದು ಕೃಷ್ಣ ಅರ್ಜುನನಿಗೆ ದಿವ್ಯದೃಷ್ಠಿಯನ್ನು ನೀಡಿದ. 

ಕೃಷ್ಣನ ಆ ವಿಶ್ವರೂಪದಲ್ಲಿ ಬ್ರಹ್ಮಾಂಡಗಳು, ಚರಾಚರ ವಸ್ತುಗಳು 
ಎಲ್ಲವೂ ಅಡಗಿದ್ದವು. ಅರ್ಜುನನ ಸಂಭ್ರಮಾಶ್ಚರ್ಯಗಳಿಗೆ ಎಲ್ಲೆ 
ಇಲ್ಲವಾಯಿತು. 

ಈ ರೂಪದಲ್ಲಿ ಹತ್ತಾರು ತಲೆಗಳು, ಕೈಗಳು, ಅವುಗಳಲ್ಲಿ ಶಸ್ತ್ರಾಸ್ತಗಳು, 
ಭೂಮಿ ಆಕಾಶಗಳೇ ಕಾಣಿಸುತ್ತಿರಲಿಲ್ಲ. ಆ ರೂಪವೇ ಭೂಮ್ಯಾಕಾಶವನ್ನು 
ಆವರಿಸಿಬಿಟ್ಟಿತ್ತು. ಅರ್ಜುನನಿಗೆ ಪೂರ್ಣ ತೃಪ್ತಿ, ಸಮಾಧಾನಗಳು 
ದೊರೆತವು. ಯುದ್ಧ ಮಾಡಲು ತನ್ನನ್ನು ಸಿದ್ದಮಾಡಿಕೊಂಡ. 

ಅರ್ಜುನನಲ್ಲಿ ಆದ ಬದಲಾವಣೆಯಿಂದ, ಚಿಂತಿತರಾಗಿದ್ದ ಪಾಂಡವರು 
ಈಗ ನೆಮ್ಮದಿಯ ನಿಟ್ಟುಸಿರು ಬಿಟ್ಟರು. 

ಯುಧಿಷ್ಠಿರ ಕೌರವ ಸೈನ್ಯ ಇದ್ದ ದಿಕ್ಕಿನತ್ತ ಹೆಜ್ಜೆ ಹಾಕಿದ. ಅವನ 
ಸೋದರರು ಅರ್ಥವಾಗದೆ ನೋಡುತ್ತಿದ್ದರು. ಆದರೆ ಕೃಷ್ಣ ಅವರಿಗೆ, 
“ನೀವೇನೂ ಹೆದರಬೇಡಿ. ಯುದ್ಧ ಆರಂಭವಾಗುವುದಕ್ಕೆ ಮೊದಲು, 
ಸಂಪ್ರದಾಯದಂತೆ ಹಿರಿಯರ ಆಶೀರ್ವಾದ ಪಡೆಯಲು ಹೊರಟಿದ್ದಾನೆ. 
ಯುದ್ದದಲ್ಲಿ ಮುಂದೆ ಏನಾದರೂ ಅನಾಹುತ ಸಂಭವಿಸಿದರೆ, ಹೀಗೆ 
ಮಾಡುವುದರಿಂದ ಅವರಿಂದ ಆಶೀರ್ವಾದ ಪಡೆಯುವುದರಿಂದ ನಮಗೆ 
ಪಾಪಗಳು ತಟ್ಟುವುದಿಲ್ಲ” ಎ೦ದು ವಿವರಿಸಿದ. 


ಮಹಾಭಾರತ / 131 


ಯುಧಿಷ್ಠಿರ, ಭೀಷ್ಮ ದ್ರೋಣ, ಕೃಪ ಮೊದಲಾದವರಿಗೆ ಗೌರವ 
ಸಲ್ಲಿಸಿದ. ಅವರ ಆಶೀರ್ವಾದ ಬೇಡಿದ. ಭೀಷರಿಗೆ ವಿಶೇಷವಾಗಿ ಭಕ್ತಿ 
ತೋರಿಸಿ, "ಅಜ್ಜ, ಈ ಯುದ್ದದಲ್ಲಿ ನಮಗೆ ಜಯವಾಗಲಿ ಎಂದು 
ಹಾರೈಸಿ” ಎಂದು ಪ್ರಾರ್ಥಿಸಿದ. 

ಒಂದು ಕ್ಷಣ ಭೀಷ್ಮರು ಮೌನವಾಗಿದ್ದರು. ಏನು ಉತ್ತರಿಸಬೇಕೆಂದೇ 
ತಿಳಿಯಲಿಲ್ಲ. ಯುಧಿಷ್ಠಿರನ ವರ್ತನೆಗೆ ಸಂತೋಷಗೊಂಡಿದ್ದರು. ಇಂತಹ 
ಭಯಂಕರ ಸನ್ನಿವೇಶದಲ್ಲೂ ಗುರುಹಿರಿಯರನ್ನು ಮರೆಯಲಿಲ್ಲವಲ್ಲ 
ಎಂದು ಹಿಗ್ಗಿದರು. 

``ಯುಧಿಷ್ಠಿರ, ಮಗು. ಹೃದಯ ಪೂರ್ವಕವಾಗಿ ನಿಮಗೆ 
ಜಯವಾಗಲೆಂದು ಹಾರೈಸುತ್ತೇನೆ. ಧರ್ಮ ನಿಮ್ಮ ಕಡೆಗಿದೆ. ಆದ್ದರಿಂದ 
ಸೋಲಿನ ಭಯವಿಲ್ಲ. ಕೌರವರ ಕಡೆಯಿಂದ ಯುದ್ಧ ಮಾಡುತ್ತಿರುವುದು 
ಅನ್ನದ ಯಣಕ್ಕಾಗಿ. ನಾನು ಮಾಡುತ್ತಿರುವುದು ಸರಿಯಲ್ಲವೆನಿಸಿದರೂ 
ಉಪಕಾರಕ್ಕ ಪ್ರತ್ಯುಪಕಾರ ವರಾಡಲೇಬೇಕಾಗಿರುವುದರಿಂದ 
ದುರ್ಯೋಧನನ ಕಡೆಗಿದ್ದೇನೆ” ಎಂದರು. 

“ಅಜ್ಜ, ನಮಗೆ ಜಯವಾಗಲೆಂದೇನೋ ಹಾರೈಸಿದಿರಿ. ಆದರೆ ಕೌರವರ 
ಕಡೆ ನೀವು ಜೀವಂತವಾಗಿ ಇರುವವರೆಗೂ, ನಿಮ್ಮೆದುರು ನಿಲ್ಲುವುದಾಗಲೀ, 
ಜಯಗಳಿಸುವುದಾಗಲೀ ಸಾಧ್ಯವಿಲ್ಲ. ಹೀಗಿರುವಾಗ ನಿಮ್ಮ ಆಶೀರ್ವಾದ 
ನಿಜವಾಗುವುದು ಹೇಗೆ?” ಎಂದು ಪ್ರಶ್ನಿಸಿದ. 

ಭೀಷ್ಕರಿಗೆ ಯೋಚನೆಯಾಯಿತು. ಯುಧಿಷ್ಠಿರನ ಪ್ರಶ್ನೆ ಸರಿಯಾಗಿತ್ತು 
ಅವರೇ ಒಂದು ಉಪಾಯವನ್ನು ಸೂಚಿಸಿದರು. “ಯುಧಿಷ್ಠಿರ, ನಿನ್ನ 
ಸೈನ್ಯದ ಮುಂದೆ ಶಿಖಂಡಿಯನ್ನು ನಿಲ್ಲಿಸು. ನಪು೦ಸಕರ ಜೊತೆ ನಾನು 
ಯುದ್ದ ಮಾಡುವುದಿಲ್ಲ. ಆದ್ದರಿಂದ ಶಿಖಂಡಿಯನ್ನು ನೋಡಿದ ಕೂಡಲೇ 
ಶಸ್ತ್ರಗಳನ್ನು ಕಳಗೆ ಹಾಕುತ್ತೇನೆ. ಸುಲಭವಾಗಿ, ಆಗ ನೀವು ನನ್ನನ್ನು 
ಕೂಲ್ಲಬಹುದು.” 

ದ್ರೋಣರೂ ಕೂಡಾ ತಮ್ಮನ್ನು ಗೆಲ್ಲಲು ಒಂದು. ಉಪಾಯವನ್ನು 
ಹೇಳಿದರು. ತಮ್ಮನ್ನು ಅಧೀರಗೊಳಿಸುವ ಯಾವುದಾದರೂ ಸುದ್ದಿ 
ಕಿವಿ ಮುಟ್ಟಿದರೆ ತಾನು ಶಸ್ತ್ರಗಳನ್ನು ಬಿಟ್ಟು ಬಿಡುವುದಾಗಿ, ಆಗ ಸುಲಭವಾಗಿ 


132 / ಡಾ. ವಿಜಯಾ ಸುಬ್ಬರಾಜ್‌ 


ಗೆಲ್ಲಬಹುದು ಎಂದು ತಿಳಿಸಿದರು. ಯುಧಿಷ್ಠಿರ ಅವರ ಆಶೀರ್ವಾದ 
ಪಡೆದು ಹಿಂತಿರುಗಿದ. ರಣ ಕಹಳೆಗಳು ಮೊಳಗಿದವು. ಯುದ್ಧ 
ಕೋಲಾಹಲ ಆ ರಣಭೂಮಿಯನ್ನು ಆವರಿಸಿತು. 

ಧೃತರಾಷ್ಟ್ರ ಯುದದ ಆಗು ಹೋಗುಗಳನ್ನು ತಿಳಿದುಕೊಳ್ಳಲು 
ಉತ್ಸುಕನಾಗಿದ್ದ. ಅವನಿಗಂತೂ ಸ್ವತಃ Me ಕಣ್ಣಿಲ್ಲವಾದರಿಂದ 
ಸಂಜಯ ಅವನ ಜೊತೆಯಲ್ಲಿ “ಉಳಿದ. ಕ್ಷಣ ಕ್ಷಣದ ಯುದ್ಧದ 
ವಿವರಗಳನ್ನು ತಿಳಿಸುತ್ತಿದ್ದ. ಯಾರು ಯಾರೊಂದಿಗೆ ಯುದ್ಧ 
ಮಾಡುತ್ತಿದ್ದಾರೆ. ಯಾರು ಸೋತರು; ಯಾರು ಗೆದ್ದರು; ಯಾರು ಸತ್ತರು 
ಹೀಗೆ ಪ್ರತಿಯೊಂದನ್ನೂ ವಿವರಿಸಿ ಹೇಳುತ್ತಿದ್ದ. ಇದನ್ನೆಲ್ಲ ಕೇಳಿಸಿಕೊಂಡ 
ಧೃತರಾಷ್ಟ ಸಂತೋಷವನ್ನೋ, ಸಂತಾಪವನ್ನೋ ವ್ಯಕ್ತಪಡಿಸುತ್ತಿದ್ದ. 


ಕ 
ಳ್ಕಿೀ 


ಮಹಾಭಾರತ / 133 


ಯುದ್ಧದ ಮೊದಲ ದಿನ 


ಮೊದಲ ದಿನದ ಯುದ್ಧದಲ್ಲಿ ಪಾಂಡವ ಸೈನ್ಯ ಭೀಮನ ನಾಯಕತ್ವದಲ್ಲಿ 
ಹೋರಾಡಿತು. ತಮ್ಮೆಲ್ಲ ಶಕ್ತಿಯನ್ನು ಉಪಯೋಗಿಸಿ ಶತ್ರು ಸೈನ್ಯದ 
ಮೇಲೆ ಆಕ್ರಮಣ ಮಾಡಿತು. ಅದೇ ಸಮಯದಲ್ಲಿ ಭೀಷ್ಮರು ಕೌರವ 
ಸೈನ್ಯದ ಮುಂಚೂಣಿಯಲ್ಲಿದ್ದರು. ನಿರ್ದಾಕ್ಷಿಣ್ಯವಾಗಿ ಪಾಂಡವ ಸೈನಿಕರನ್ನು 
ಕೊಂದು ಹಾಕುತ್ತಿದ್ದರು. ಪಾಂಡವರ ಕಡೆ ಅಪಾರ ನಷ್ಟ ಸಂಭವಿಸಿತು. 

ಅರ್ಜುನನ ಮಗ ಅಭಿಮನ್ಯು ರಣರಂಗ ಪ್ರವೇಶಿಸಿ ಭೀಷ್ಠರನ್ನು 
ಎದುರಿಸಿದ. ಬಹಳ ಪರಾಕ್ರಮದಿ೦ದ ಹೋರಾಡಿ ಶಲ್ಯ, ಕೃತವರ್ಮ, 
ಕೃಪ, ಭೀಷ್ಮರನ್ನೂ ಸೇರಿದಂತೆ ಎಲ್ಲರನ್ನು ಗಾಯಗೊಳಿಸಿದ. ಆ ಎಳೆಯ 
ಅಭಿಮನ್ಯುವನ್ನು ಅವರು ಶತ್ರುಗಳಾದರೂ, ಮುಕ್ತವಾಗಿ ಹೊಗಳಿದರು. 
"ಯೋಗ್ಯನಾದ ತಂದೆಗೆ ಯೋಗ್ಯನಾದ ಪುತ್ರ” ಎಂದರು. 

ಅಭಿಮನ್ಯು ಭಯಂಕರವಾಗಿ ಯುದ್ಧ ಮಾಡಿದ. ಕೌರವ ಸೈನ್ಯ 
ದುರ್ಬಲವಾಯಿತು. ಅಭಿಮನ್ಯುವನ್ನು ಸೋಲಿಸಬೇಕಾದರೆ ಎಲ್ಲರೂ 
ಒಟ್ಟಿಗೆ ಆಕ್ರಮಣ ಮಾಡಬೇಕಾಯಿತು. ಆದರೂ ಅವನನ್ನು ಅವರಿಂದ 
ಗೆಲ್ಲಲಾಗಲಿಲ್ಲ. ಈಗ ಪಾ೦ಡವರೆಲ್ಲ ಒಟ್ಟಾಗಿ ಭೀಷ್ಮರ ಮೇಲೆ ಬಿದ್ದರು. 
ಇದನ್ನು ನೋಡಿದ ದುರ್ಯೋಧನ, ವೀರಾಧಿವೀರರನ್ನು ಭೀಷ್ಮರ 
ಸಹಾಯಕ್ಕೆ ಕಳಿಸಿದ. ಪರಿಣಾಮವಾಗಿ ಭೀಷ್ಮರ ಕೈ ಮೇಲಾಯಿತು. 
ಸಾವಿರಾರು ಮಂದಿ ಪಾಂಡವರ ಸೈನಿಕರು ಪ್ರಾಣ ಕಳದುಕೊಂಡರು. 
ವಿರಾಟನ ಮಗ ಶ್ರೇತನೂ ಇದೇ ಸಂದರ್ಭದಲ್ಲಿ ಕೊಲೆಯಾದ, ಅವನು 
ಒಂದು ಅಕೌಹಿಣಿಯನ್ನು ನಡೆಸುತ್ತಿದ್ದ. ಭೀಷ್ಮರ ಬಾಣಗಳಿಗೆ ತುತ್ತಾದ. 
ಇದರಿಂದ ಪಾಂಡವರಿಗೆ ದುಃಖವಾಯಿತು. ಶ್ವೇತನನ್ನು ಕಳೆದುಕೊ೦ಡದ್ದರ 
ಜೊತೆಗೆ, ಪಾ೦ಡವರು ಭಾರಿ ನಷ್ಟವನ್ನು ಅನುಭವಿಸಿದರು. ಕೌರವರ 


134 / ಡಾ. ವಿಜಯಾ ಸುಬ್ಬರಾಜ್‌ 


ಸೈನ್ಯದಲ್ಲಿ ಉತ್ಸಾಹ ಹೆಚ್ಚಿತು. ಸಂಭ್ರಮದ ಕಹಳೆಯ ಸದ್ದು ಎಲ್ಲೆಡೆ 
ಮೊಳಗಿತು. 

ಪಾಂಡವರು ಕೃಷ್ಣನನ್ನು ಭೇಟಿಯಾದರು. ಎಲ್ಲ ವಿಷಯಗಳನ್ನು 
ಚರ್ಚಿಸಿದರು. ಅವರೆಲ್ಲರಿಗೂ ಬಹಳ ಬೇಸರವಾಗಿತ್ತು ಮುಂದೇನು 
ಮಾಡಬೇಕೆಂದು ಸಲಹೆ ಕೇಳಿದರು. ಕೃಷ್ಣ ಅವರಿಗೆ ಸಮಾಧಾನ ಹೇಳಿದ; 
ಧೈರ್ಯ ತುಂಬಿದ. ಸಾತ್ಯಕಿ, ವಿರಾಟ, ದೃಷ್ಟದ್ಯುಮ್ನ, ಅಲ್ಲದೆ ತಾನೂ 
ಅವರ ಕಡೆ ಇರುವಾಗ ಭಯಕ್ಕೆ ಅವಕಾಶವಿಲ್ಲ. ಆದ್ದರಿಂದ ಹತಾಶೆ, 
ನಿರಾಶೆಗಳಿಗೆ ಅವಕಾಶ ಕೊಡಬೇಡಿರೆಂದ. ಅದೇ ಸಂದರ್ಭದಲ್ಲಿ 
ಶಿಖಂಡಿಯ ವಿಷಯವನ್ನು ನೆನಪಿಸಿದ. 

ಯುಧಿಷ್ಠಿರನಿಗೆ ಕೃಷ್ಣನ ಮಾತುಗಳನ್ನು ಕೇಳಿದ ಮೇಲೆ ಮನಸ್ಸಿಗೆ 
ಸ್ವಲ್ಪ ನೆಮ್ಮದಿ ಎನಿಸಿತು. 

ಯುದ್ಧದ ಎರಡನೇ ದಿನ 

ಪಾಂಡವರ ಸೋಲು, ನಷ್ಟಗಳು, ಅವರನ್ನು ಮತ್ತಷ್ಟು 
ಜಾಗರೂಕತೆಯಿಂದಿರಲು ಪ್ರೇರಣೆಯಾಯಿತು. ಈ ಬಾರಿ ಶತ್ತುಸೈನ್ಯ 
ಪ್ರವೇಶ ವರಾಡಲು ಸಾಧ್ಯವಾಗದಂತೆ ಹ್ಹ ಮ್ಯೂಹವನ್ನು 
ರಚಿಸಬೇಕೆಂದುಕೊ೦ಡರು. ಸೇನೆಯನ್ನು ವಜ್ರವ್ಯೂಹವಾಗಿ ರಚಿಸಿದರು. 

ಭೀಷ್ಮರು ಈ ದಿನವೂ ಭಯಂಕರವಾಗಿ ಆಕ್ರಮಣ ಮಾಡಿದರು. 
ವಜ್ರವ್ಯೂಹವನ್ನೂ ಛಿದ್ರಗೊಳಿಸಿ ಅಸಂಖ್ಯ ಮಂದಿ ಸೈನಿಕರನ್ನು 
ಯಮಪುರಿಗೆ ಕಳಿಸಿದರು. 

ಅರ್ಜುನ ತಮ್ಮ ಕಡೆಯ ಸೈನ್ಯದ ದೌರ್ಬಲ್ಯವನ್ನು, ಸಾವನ್ನು 
ಗಮನಿಸಿದ. ಭೀಷ್ಮರನ್ನು ಎದುರಿಸುವುದು ಸಾಧ್ಯವೇ ಆಗಲಿಲ್ಲ. ಕೃಷ್ಣನನ್ನು 
ತನ್ನ ಸಾರಥಿಯಾಗೆಂದು ಕೇಳಿಕೊಂಡ. 

ಅರ್ಜುನನ ರಥ ವೇಗವಾಗಿ ಭೀಷ್ಮರಿದ್ದ ಕಡೆಗೆ ಓಡಿತು. ಭೀಷ್ಮರು 
ಇದ್ದಲ್ಲಿಂದಲೇ ರಥದ ಕಡೆಗೆ ಬಾಣಗಳನ್ನು ಬಿಟ್ಟರು. ಭೀಷ್ಮರು 
ಅರ್ಜುನನೊಡನೆ ಸೆಣಸಾಡಬೇಕಾಗಿ ಬಂದಿದೆ ಎಂಬ ವಿಷಯ ತಿಳಿದು 
ಮತ್ತಷ್ಟು ಸೃನ್ಯ ಸಹಾಯವನ್ನು ಕಳಿಸಿಕೊಟ್ಟ. ಇದರಿಂದ ಭೀಷ್ಮರು 


ಮಹಾಭಾರತ / 135 


ಮತ್ತಷ್ಟು ಬಿರುಸಾಗಿ ಹೋರಾಡಿದರು. ಅರ್ಜುನ ಇದಾವುದನ್ನೂ ಲೆಕ್ಕಿಸದೆ 
ತೀಕ್ಷ್ಣವಾದ ಬಾಣಗಳನ್ನು ಪ್ರಯೋಗಿಸಿದ. ಅವನ ಬಿಲ್ದಾಣ್ಮೆಯನ್ನು 
ಶತ್ರುಗಳೂ ಪ್ರಶಂಸಿಸಿದರು. ಕೌರವರ ಸೇನೆಯಲ್ಲಿ ಅಸಂಖ್ಯ ಮಂದಿ 
ಅರ್ಜುನನ ಬಾಣಗಳಿಗೆ ಪ್ರಾಣ ಕಳೆದುಕೊ೦ಡರು. ನ೦ತರ ನೇರವಾಗಿ 
ಭೀಷ್ಮರಿಗೆ ಅಭಿಮುಖಿಯಾಗಿ ನಡೆದ. ಭೀಷ್ಮಾರ್ಜುನರು ಯುದ್ಧ 
ಮಾಡುವುದನ್ನು ನೋಡಿದರೆ ಯಾರಾದರೂ ಭಯಭೀತರಾಗುತ್ತಿದ್ದರು. 
ಭೀಷ್ಠರೂ ಅರ್ಜುನನ ಬಾಣಗಳಿಗೆ ತಮ್ಮ ಬಾಣಗಳಿಂದ ಉತ್ತರಿಸುತ್ತಿದ್ದರು. 
ಒಂದು ಬಾಣ ನೇರವಾಗಿ ಬಂದು ಕೃಷ್ಣನ ಎದೆಗೆ ಚುಚ್ಚಿ ರಕ್ತ 
ಧಾರಾಕಾರವಾಗಿ ಸುರಿಯಿತು. ಅರ್ಜುನನ ಸಿಟ್ಟು ನೆತ್ತಿಗೇರಿತು. ಭೀಷ್ಮರನ್ನು 
ಬೆನ್ನಟ್ಟಿ ಹೋದ. ಅವರಿಬ್ಬರೂ ಸ್ವಲ್ಪ ಹೊತ್ತು ಮರೆಯಾದರು. 

ಕುರುಕ್ಷೇತ್ರದ ಮತ್ತೊಂದು ಕಡೆಯಲ್ಲಿ ದ್ರೋಣ, ದೃಷ್ಟದ್ಯುಮ್ನರು 
ಯುದ್ಧ ಮಾಡುತ್ತಿದ್ದರು. ಅವರಿಬ್ಬರೂ ಮೊದಲಿನಿಂಧಲೂ ಬದ್ಧ 
ಶತ್ರುಗಳಾಗಿದ್ದರು. ಒಬ್ಬರ ಮೇಲೆ ಒಬ್ಬರು ಸೇಡು ತೀರಿಸಿಕೊಳ್ಳುವುದಕ್ಕಾಗಿ 
ಕಾಯುತ್ತಿದ್ದರು. ಬಾಣಗಳು ನಿರಂತರವಾಗಿ ಎರಡೂ ದಿಕ್ಕುಗಳಿಂದ 
ಧಾವಿಸಿ ಬಂದು ಭಯಂಕರವಾಗಿ ಢಿಕ್ಕಿ ಹೊಡೆಯುತ್ತಿದ್ದವು. ದೃಷ್ಟದ್ಯುಮ್ಮನ 
ಸಾರಥಿ ದ್ರೋಣರ ಬಾಣಗಳಿಂದ ಸಾವನ್ನಪ್ಪಿದ. ಇದನ್ನು ನೋಡಿ 
ಕ್ರೋಧಗೊಂಡ ದೃಷ್ಟದ್ಯುಮ್ನ ಗದೆಯನ್ನು ಹಿಡಿದು ದ್ರೋಣರ ಕಡೆಗೆ 
ಹೋಗುತ್ತಿದ್ದಂತೆಯೇ ಗದೆ ದ್ರೋಣರ ಬಾಣದಿಂದ ಮುರಿದು ಬಿತ್ತು. 
ಇದರಿಂದ ಪಾಂಚಾಲ ರಾಜನಿಗೆ ಎಲ್ಲಿಲ್ಲದ ಆಕ್ರೋಶವುಂಟಾಯಿತು. 
ಕತ್ತಿಯನ್ನು ಹಿಡಿದು ದ್ರೋಣರ ಮೇಲೆ ಬಿದ್ದ ಈಗಲೂ ಸೋಲನ್ನು 
ಅನುಭವಿಸಿದ. ಇವನ ಅಸಹಾಯಕತೆಯನ್ನು ನೋಡಿದ ಭೀಮ ಅವನ 
ಸಹಾಯಕ್ಕೆ ಓಡಿ ಬಂದು, ದೃಷ್ಟದ್ಯುಮ್ನನನ್ನು ಅನಾಮತ್ತಾಗಿ ರಥದಲ್ಲಿ 
ಇರಿಸಿಕೊಂಡು ಓಡಿದ. ದುಂರ್ಯೋದಧನ ಭೀಮ ಪಾಂಚಾಲ 
ರಾಜನೊಂದಿಗೆ ಓಡುತ್ತಿದ್ದುದನ್ನು ಗಮನಿಸಿದ. ಅವನನ್ನು ಆಕ್ರಮಿಸಲು 
ಕಳಿ೦ಗನನ್ನು ಕಳಿಸಿದ. ಆದರೆ ಭೀಮ ಪರಾಕ್ರಮದಿಂದ ಅವನನ್ನು 
ಎದುರಿಸಿದ. 


136 / ಡಾ. ವಿಜಯಾ ಸುಬ್ಬರಾಜ್‌ 


ಅಪಾರ ಸಂಖ್ಯೆಯ ಸೈನಿಕರು ಸಾಯುತ್ತಿರುವುದನ್ನು ನೋಡಿದ ಭೀಷ್ಕರು 
ಸಹಾಯಕ್ಕೆ ಬಂದರು. ಕಳಿಂಗನ ರಕ್ಷಣೆಗೆ ನಿಂತರು. ಅದೇ ಸಮಯಕ್ಕೆ 
ಸಾತ್ಯಕಿ ಭೀಷ್ಮರ ಸಾರಥಿಯನ್ನು ಗಾಯಗೊಳಿಸಿದ. ಅವನು ರಥದಿಂದ 
ಕೆಳಗೆ ಬೀಳುತ್ತಿದ್ದಂತೆ ಸೈನ್ಯ ದಿಕ್ಕಾಪಾಲಾಗಿ ಓಡಿತು. ಭೀಷ್ಮರ ರಥವನ್ನು 
ಕುದುರೆಗಳು ತಾವೇ ಹೆದರಿ ಎಲ್ಲಿಗೋ ಎಳೆದುಕೊಂಡು ಹೋದವು. 
ಪಾಂಡವರಿಗೆ ಇದು ಅನುಕೂಲವೇ ಆಯಿತು. ಕೌರವ ಸೈನ್ಯದ 
ಮೇಲೆ ಬಿದ್ದು ಸಾಕಷ್ಟು ನಷ್ಟವನ್ನುಂಟು ಮಾಡಿದರು. 

ಇದರಿಂದ ಕೌರವ ಸೇನೆಯಲ್ಲಿ ಭಯ ಆತಂಕಗಳು ಕವಿದವು. 
ಸೇನಾನಾಯಕರು ದಿಕ್ಕು ತೋಚದಂತಾದರು. ಹಿ೦ದಿನ ದಿನ ತೋರಿಸಿದ 
ಉತ್ಸಾಹ ತಣ್ಣಗಾಗಿತ್ತು. ಅದಕ್ಕಾಗಿ ಅವರು ಆ ದಿನ ಯುದ್ದ ಸಾಕೆಂದು 
ನಿಲ್ಲಿಸಿದರು. 


ಳ್ಳಿ 


ಮಹಾಭಾರತ / 137 


ಯುದ್ಧದ ಮೂರನೇ ದಿನ 


ಮೂರನೇ ದಿನ ಪಾಂಡವ, ಕೌರವ ಪಕ್ಷಗಳು ಮತ್ತಷ್ಟು ಎಚ್ಚರಿಕೆ 
ವಹಿಸಿದರು. ಭೀಷ್ಮ ಗರುಡವ್ಯೂಹವನ್ನು ರಚಿಸಿದರು. ಶತ್ರುಗಳು ಸುಲಭವಾಗಿ 
ಪ್ರವೇಶಿಸಲು ಸಾಧ್ಯವಿಲ್ಲದಂತೆ ನೋಡಿಕೊಂಡರು. 

Rr ತಮ್ಮ ಸೈನ್ಯವನ್ನು ಅರ್ಧ ಚಂದ್ರಾಕಾರದಲ್ಲಿ 
ರಜಿಸಿಬಿರು ಭೀಮ, ಅಜತ ಪೂ ಅರ್ಧಚಂದ್ರಾಕಾರದ ಎರಡು 
ತುದಿಗಳಲ್ಲಿ ನಿಂತರು. 

ಯುದ್ಧ ಆರಂಭವಾಯಿತು. ಅಗತ್ಯಕ್ಕಿರಲೆಂದು ಅರ್ಜುನ ಎಲ್ಲ ಬಗೆಯ 
ಶಸ್ತಾಸ್ತಗಳನ್ನು ಸಿದ್ದ ಮಾಡಿ ಇಟ್ಟುಕೊಂಡ. ಅವನು ಪರಾಕ್ರಮದಿಂದಲೇ 
Cn ಕೌರವಸ್ಯೆನ್ಶ ಅಭೇದ್ಯವಾಗಿ ನಿಂತಿತ್ತು ಅರ್ಜುನನ ಕಡೆಗೇ 
ಅದರ ಗಮನವಿತ್ತು. ಈಟಿ, ರು ಎರಡೂ ಕಡೆಗಳಿಂದ 
ಹಾರಾಡಿದವು. ಮಿಂಚಿನಂತೆ ಅವುಗಳು ಹೊಳದವು. ಅರ್ಜುನ ತನ್ನ 
ಗಾಂಡೀವದಿ೦ದ ಬಾಣಗಳನ್ನು ಬಿಡುತ್ತಿದ್ದ ಒಂದಾದ ಮೇಲೊಂದರಂತೆ 
ಬಾಣಗಳು ಬಂದು ಒಂದು ಸರಳ ರೇಖೆಯಂತೆ ಕಾಣಿಸಿದವು. 

ಇನ್ನೊಂದು ಭಾಗದಲ್ಲಿ ಸಾತ್ಯಕಿ, ಶಕುನಿಯರು ಎದುರಾದರು. 
ಮತ್ತೊಂದು ಕಡೆ ದ್ರೋಣ, ಯುಧಿಷ್ಠಿರರು ಹೋರಾಡುತ್ತಿದ್ದರು. ದ್ರೋಣ 
ಮತ್ತು ಭೀಷ್ಮ ಒ೦ದಾಗಿ ಯುಧಿಷ್ಠಿರನನ್ನು ಮುತ್ತಿದರು. ನಕುಲ 
ಸಹದೇವರು ಇದನ್ನು ನೋಡಿದ್ದೇ, ಅಣ್ಣನ ಸಹಾಯಕ್ಕೆ ಓಡಿ ಬಂದರು. 

ಇದರಿಂದ ಸ್ವಲ್ಲ ದೂರದಲ್ಲಿ ಭೀಮ ಮತ್ತು ಅವನಿಗೆ ಹಿಡಂಬಿಯಿಂದ 
ಜನಿಸಿದ ಮಗ ಘಟೋತ್ಕಚ, ದುರ್ಯೋಧನನೊಂದಿಗೆ ಹೋರಾಡು 
ತ್ತಿದ್ದರು. ಭೀಮನ ಬಾಣಗಳು ದುರ್ಯೋಧನನಿಗೆ ನಾಟಿದವು. ಅವನು 


138 / ಡಾ. ವಿಜಯಾ ಸುಬ್ಬರಾಜ್‌ 


ಮೂರ್ಛಿತನಾಗಿ ಬಿದ್ದ. ಅವನ ಸಾರಥಿ ಪರಿಸ್ಥಿತಿಯನ್ನು ಗಮನಿಸಿ 
ಅವನನ್ನು ರಥದಲ್ಲಿರಿಸಿಕೊಂಡು ತಪ್ಪಿಸಿಕೊಂಡ. ಕೌರವ ಸೇನೆ 
ದುರ್ಯೋಧನನಿಗೆ ಒದಗಿದ ಅಪಾಯವನ್ನು ಕಂಡು, ಧೈರ್ಯಗೆಟ್ಟರು 
ಸೈನ್ಯ, ಅಸ್ತವ್ಯಸ್ತ ಸ್ಥಿತಿಯಲ್ಲಿತ್ತು ಭೀಮ ಈ ಅವಕಾಶವನ್ನು ತೆಗೆದುಕೊಂಡು 
ಕೌರವ ಸೈನ್ಯವನ್ನು ಛಿನ್ನ ಭಿನ್ನವಾಗಿಸಿದ. ಸೈನಿಕರ ಪ್ರಾಣ ತೆಗೆದುಕೊ೦ಡ. 
ಭರವಸೆಯನ್ನು ಕಳೆದುಕೊಂಡು ಓಡತೊಡಗಿದರು. ಭೀಷ್ಮ ದ್ರೋಣರು 
ಅಸಹಾಯಕರಂತಾದರು. ಓಡುತ್ತಿದ್ದ ಸೈನಿಕರನ್ನು ಹಿಂದಕ್ಕೆ ಕರೆದರು. 
ಅವರಲ್ಲ ಉತ್ಸಾಹ, ಧೈರ್ಯನ್ನು ತುಂಬಲು ಪ್ರಯತ್ನಿಸಿದರು. ಇದರಿಂದ 
ಪರಿಸ್ಥಿತಿ ಸ್ವಲ್ಪ ಮಟ್ಟಿಗೆ ಸುಧಾರಿಸಿತು. 

ದುರ್ಯೋಧನನಿಗೆ ಯಾಕೋ ಭೀಷ್ಮರು ಸೈನ್ಯವನ್ನು ನಿರ್ವಹಿಸಿದ 
ರೀತಿ ಹಿಡಿಸಲಿಲ್ಲ. ಭೀಮನಿಗೆ ಅವರು ಪಕ್ಷಪಾತಿಗಳಾಗಿದ್ದಾರೆಂದು 
ಬಹಿರಂಗವಾಗಿ ಆಕ್ಷೇಪಿಸಿದ. ಹಿರಿಯರಾದ ಭೀಷ್ಮರಿಗೆ ದುರ್ಯೋಧನನು 
ತಮ್ಮ ಬಗ್ಗೆ ಆಡಿದ ಮಾತಿಗೆ ಬೇಸರಗೊಂಡರು. ಮುಂದೆ ಹೀಗೆ 
ಮಾಡಿದರೆ ತಾನು ಸೇನಾಪತಿ ಪದವಿಯನ್ನೇ ಬಿಟ್ಟು ಬಿಡುತ್ತೇನೆಂದು 
ಹೆದರಿಸಿದರು. ಆದರೆ ಬೇರೆಯವರೆಲ್ಲ ಭೀಷ್ಮರನ್ನು ಸಮಾಧಾನ ಪಡಿಸಿದರು. 

ಭೀಷ್ಠರು ಯುದ್ದವನ್ನು ಮುಂದುವರೆಸಿದರು. ತಮ್ಮಿಂದಾದ ತಪ್ಪುಗಳನ್ನು 
ತಿದ್ದಿಕೊಳ್ಳುತ್ತಿದ್ದಾರೆಂಬಂತೆ ಭಯಂಕರ ಹೋರಾಟ ನಡೆಸಿದರು. 
ಮಿಂಚಿನಂತೆ ಓಡಾಡಿದರು. ಅವರ ವೇಗ ತೀಕ್ಷ್ಣತೆ ಯುವಕರನ್ನೂ 
ನಾಚಿಸುವಂತಿತ್ತು. 

ತನ್ನ ಸೈನ್ಯವನ್ನು ಮುನ್ನಡೆಸುತ್ತಾ ಪಾಂಡವ ಸೈನ್ಯದ ಮೇಲೆ ಬಿದ್ದರು. 
ಪಾಂಡವರ ಸೈನ್ಯ ಬೆಂಕಿಗೆ ಬಿದ್ದ ಹುಳುಗಳಂತೆ ನಾಶವಾದರು. ಇದನ್ನು 
ಗಮನಿಸಿದ ಕೃಷ್ಣ, ಅರ್ಜುನನಿಗೆ ಭೀಷ್ಮರ ಮೇಲೆ ಬೀಳಲು ಆದೇಶಿಸಿದ. 
ಅರ್ಜುನ ತನ್ನೆಲ್ಲ ಸಾಮರ್ಥ್ಯವನ್ನು ಉಪಯೋಗಿಸಿದರೂ ಭೀಷ್ಮರ 
ಬಾಣಾಘಾತಗಳನ್ನು ಎದುರಿಸಲು ಸಾಧ್ಯವಾಗಲಿಲ್ಲ. ಇದೇ ರೀತಿ 
ಮುಂದುವರೆದರೆ ಪಾಂಡವರ ಸೋಲು, ಸಾವು ಖಂಡಿತ ಎನಿಸಿ ಕೃಷ್ಣನೇ 
ಭೀಷ್ಮರನ್ನು ಎದುರಿಸಲು ಸಿದ್ಧನಾದ. ಆಯುಧ ಹಿಡಿಯುವುದಿಲ್ಲವೆಂದು 


ಮಹಾಭಾರತ / 139 


ಪ್ರತಿಜ್ಞೆ ಮಾಡಿದ್ದರೂ, ಮೀರಿ ಕೈಲಿ ಚಕ್ರವನ್ನು ಹಿಡಿದು ವೇಗವಾಗಿ 
ಭೀಷ್ಕರಿದ್ದ ಕಡೆಗೆ ಓಡಿದ. ಕೃಷ್ಣ ಚಕ್ರಧಾರಿಯಾಗಿ ಬರುವುದನ್ನು ಗಮನಿಸಿದ 
ಭೀಷ್ಮ ಕೈಲಿದ್ದ ಬಿಲ್ಲು ಬಾಣಗಳನ್ನು ಕೆಳಗೆಸೆದು ಸಂತೋಷಾತಿರೇಕದಿಂದ 
ಕಂಬನಿ ಸುರಿಸುತ್ತ, "ಓ ಕೇಶವಾ, ಮಾಧವಾ ನಾನೆಷ್ಟು ಅದೃಷ್ಟವಂತ. 
ಸ್ಪತಃ ನಿನ್ನ ಕೈಯಿಂದ ನನಗೆ ಮುಕ್ತಿ ಸಿಗುತ್ತಿರುವಾಗ ನಾನು ಬೇಡವೆನ್ನಲೇ. 
ಬಾ ಕೃಷ್ಣ ಈ ಪ್ರಪಂಚದಿಂದ ನನಗೆ ಆದಷ್ಟು ಬೇಗ ಬಿಡುಗಡೆ ನೀಡು. 
ಮೂರು ಲೋಕಗಳಲ್ಲೂ ಇದರಿಂದ ನನ್ನ ಕೀರ್ತಿ ಹೆಚ್ಚುತ್ತದೆ” ಎಂದು 
ಆರ್ತನಾಗಿ ಬೇಡಿಕೊಂಡ. 

ಅರ್ಜುನನ: ಮನಸ್ಸಿಗೆ ಇದರಿಂದ ನೋವಾಯಿತು. ಇನ್ನು ಅವನಿಗೆ 
ಸುಮ್ಮನೆ ಇರಲಾಗಲಿಲ್ಲ. ರಥದಿಂದ ಧುಮುಕಿ ಕೃಷ್ಣನಿದ್ದಲ್ಲಿಗೆ ಓಡಿದ. 
"ಭಗವನ್‌, ಶಾ೦ತನಾಗು. ನಾನು ನನ್ನ ಅಜ್ಜ ಭೀಷ್ಮರನ್ನು ಎದುರಿಸುತ್ತೇನೆ. 
ಇನ್ನು ಯಾವುದೇ ಅವಕಾಶ ಸಿಕ್ಕರೂ ಬಿಡುವುದಿಲ್ಲವೆಂದು ವಚನ 
ಕೊಡುತ್ತೇನೆ” ಎಂದು ಪ್ರಾರ್ಥಿಸಿ ಸಮಾಧಾನ ಮಾಡಿದ. 

ಕೃಷ್ಣ ಅವನ ಪ್ರಾರ್ಥನೆಗೆ ಕರಗಿದ. ಮತ್ತೆ ಇಬ್ಬರೂ ತಮ್ಮ ರಥವಿದ್ದಲ್ಲಿಗೆ 
ಮರಳಿದರು. ಸ್ಫೂರ್ತಿಗೊಂಡ ಅರ್ಜುನ ಮೊದಲಿಗಿಂತ ಹೆಚ್ಚು 
ಪರಾಕ್ರಮದಿಂದ ಭಯಂಕರವಾಗಿ ಯುದ್ಧ ಮಾಡಿದ. 


$, 
ಕ್ಕಿ 


140 / ಡಾ. ವಿಜಯಾ ಸುಬ್ಬರಾಜ್‌ 


ಯುದ್ಧದ ನಾಲ್ಕನೇ ದಿನ 


ಮರುದಿನ ಬೆಳಿಗ್ಗೆ ಭೀಷ್ಮರು, ದ್ರೋಣ, ದುರ್ಯೋಧನರನ್ನು 
ಒಳಗೊಂಡಂತೆ ದುರ್ಭೇದ್ಯವಾದ ವ್ಯೂಹವೊಂದನ್ನು ರಚಿಸಿದರು. 
ಅರ್ಜುನನನ್ನು ಮುತ್ತಲು ಸಮರ್ಥವಾದ ವ್ಯೂಹ ರಚನೆ ಅದಾಗಿತ್ತು 
ಅಭಿಮನ್ಯುವೂ ಸೈನ್ಯದ ಮುಂಚೂಣಿಯಲ್ಲಿದ್ದ. ಅವನು ಬಹಳ 
ಪರಾಕ್ರಮದಿಂದಲೂ ಭಯಂಕರವಾಗಿಯೂ ಶತ್ರುಗಳನ್ನು ಸದೆ 
ಬಡಿಯುತ್ತಿದ್ದ. ಶಲ್ಯ, ಅಶ್ಚತ್ಥಾಮ, ಚಿತ್ರಸೇನ ಮೊದಲಾದವರು ಅವನನ್ನು 
ಸುತ್ತುವರೆದಿದ್ದರು. ಅರ್ಜುನ ನೋಡಿದ ಕೂಡಲೇ ಮಗನ ಸಹಾಯಕ್ಕೆಂದು 
ಧಾವಿಸಿದ. ಘಟೋತ್ಕಚನೂ ಬಂದು ಸೇರಿದ. ಭೀಮನೂ ಬಂದು 
ಇವರನ್ನು ಸೇರಿಕೊಂಡ. ಎಲ್ಲರೂ ಒಟ್ಟಾದುದನ್ನು ನೋಡಿ ದುರ್ಯೋಧನ 
ಭೀಮನನ್ನು ಮುತ್ತಲು ಆನೆ ಸೈನ್ಯದೊಂದಿಗೆ ಬಂದ. ಭೀಮ ಹೇಗೊ 
ಪಾರಾದ. ಆದರೆ ಅದಕ್ಕೆ ಮೊದಲು ಸಾಕಷ್ಟು ಆನೆಗಳನ್ನು ಕೊಂದು 
ದಾಂಧಲೆ ಮಾಡಿದ. ಎಲ್ಲೆಲ್ಲೂ ದೊಡ್ಡ ದೊಡ್ಡ ಬೆಟ್ಟಗಳಂತೆ, ಆನೆಗಳು 
ಸತ್ತು ಬಿದ್ದಿದ್ದವು. ಇದನ್ನು ನೋಡಿದ ಆನೆಗಳು ಹೆದರಿಕೆಯಿಂದ ಹುಚ್ಚಾಪಟ್ಟೆ 
ಓಡಿದವು. 

ಓಡುವ ರಭಸಕ್ಕೆ ಅವುಗಳ ಕಾಲಡಿಗೆ ಸಿಕ್ಕಿ ಭಯಭೀತರಾದ ಸೈನಿಕರು 
ಪ್ರಾಣ ಕಳೆದುಕೊಂಡರು. ಉಳಿದವರು ಪ್ರಾಣ ರಕ್ಷಣೆಗೆಂದು ಓಡಿದರು. 

ದುರ್ಯೋಧನನಿಗೆ ಎಲ್ಲಿಲ್ಲದ ಸಿಟ್ಟು ಬಂತು. ಭೀಷ್ಠರ ಮೇಲೆ ಮತ್ತಷ್ಟು 
ಬೇಸರಗೊಂಡ. ನೇರವಾಗಿ ಅವರ ಬಳಿಗೆ ಹೋಗಿ, "ಅಜ್ಜ, ಭೀಮನು 
ಈ ದಿನ ಯುದ್ಧ ಮಾಡಿದ ರೀತಿಯನ್ನು ನೋಡಿದಿರಾ? ಎಷ್ಟೊಂದು 
ಸಾಹಸದಿಂದ ಎಷ್ಟು ಮಂದಿಯನ್ನು ಬಲಿ ತೆಗೆದುಕೊಂಡ! ಇಪ್ಪಲ್ಲಾ 


ಮಹಾಭಾರತ / 141 


ಸಾವು, ನೋವು, ನಷ್ಟ ಸಂಭವಿಸುತ್ತಿದ್ದಾಗ ನೀವೇನು ಮಾಡುತ್ತಿದ್ದೀರಿ? 
ಯುದ್ಧ ಮಾಡುವುದರಲ್ಲಿ ನಿಮಗೆ ಆಸಕ್ತಿಯಿಲ್ಲ. ಆದಷ್ಟೂ ನೀವು 
ಪಾಂಡವರನ್ನು ತಪ್ಪಿಸುತ್ತಿದ್ದೀರಿ” ಎಂದು ಆಕ್ಷೇಪಿಸಿ ನುಡಿದ. 

ದುರ್ಯೋಧನನ ವರಾತಿನ ರೀತಿ ತೀರಾ ಕೆಡುಕೆನಿಸಿತು. 
ದುರ್ಯೋಧನನಿಗೆ ಹೇಳಿದರು. “ದುರ್ಯೋಧನ ನನಗೆ ಸಾಧ್ಯವಾದಷ್ಟೂ 
ನಾನು ಪ್ರಾಮಾಣಿಕತೆಯಿಂದ ಹೋರಾಡುತ್ತಿದ್ದೀನಿ. ನಿನಗೆ ನನ್ನಲ್ಲಿ ಭರವಸೆ 
ಇಲ್ಲವಾದಲ್ಲಿ ಬೇರೆ ಯಾರನ್ನಾದರೂ ನಿನಗೆ ನಂಬಿಕೆ ಇರುವವರನ್ನು 
ನನ್ನ ಜಾಗಕ್ಕೆ ನೇಮಿಸು” ಎಂದು ನೊಂದುಕೊಂಡರು. ದುರ್ಯೋಧನ 
ಏನನ್ನೂ ಮಾತನಾಡದೆ ಅಲ್ಲಿಂದ ಕಾಲ್ರೆಗೆದ. ಭೀಮ, ದುರ್ಯೋಧನರು 
ಈಗ ಪರಸರ ಎದುರಾದರು. ಇಬ್ಬರ ನಡುವೆ ಬಾಣ ಪ್ರಯೋಗವಾಯಿತು. 
ಇಬ್ಬರಿಗೂ ಗಾಯಗಳಾದವು. ಆದರೂ ಭೀಮನ ಬಾಣಗಳು 
ದುರ್ಯೋಧನನನ್ನು ತೀವ್ರವಾಗಿ ಗಾಯಗೊಳಿಸಿದವು. ಅವನಿಗೆ ತಲೆ 
ತಿರುಗಿದಂತಾಯಿತು. ಸ್ವಲ್ಪ ಹೊತ್ತಿನ ನಂತರ ಚೇತರಿಸಿಕೊ೦ಡು ಭೀಮನನ್ನು 
ಅದೇ ಸ್ಥಿತಿಗೆ ದೂಡಿದ. ಘಟೋತ್ಕಚ ಭೀಮ ಗಾಯಗೊಂಡು ಆಯ 
ತಪ್ಪಿದ್ದನ್ನು ನೋಡಿ ಓಡಿಬ೦ದು ತಂದೆಯನ್ನು ರಕ್ಷಿಸಿದ. 


142 / ಡಾ. ವಿಜಯಾ ಸುಬ್ಬರಾಜ್‌ 


ಯುದ್ಧದ ಐದನೇ ದಿನ 


ಐದನೇ ದಿನ ಎರಡೂ ಕಡೆ ಸೈನಿಕರು ಯುದ್ಧಕ್ಕೆ ಸಿದ್ಧರಾದರು. 
ಭೀಷ್ಮರು ಕೌರವ ಸೈನ್ಯವನ್ನು ನಡೆಸಿದರು. ಪಾಂಡವರ ಸೈನ್ಯವನ್ನು 
ದೃಷ್ಟದ್ಯುಮ್ನ ಮುನ್ನಡೆಸಿದ. ಭದ್ರವಾದ ವ್ಯೂಹಗಳನ್ನು ರಚಿಸಿದ್ದರು. 

ಭೀಷ್ನರು ದಣಿವಿಲ್ಲದೆ ಹೋರಾಡಿದರು. ಪಾಂಡವರಿಗೆ ಸಾಕಷ್ಟು ನಷ್ಟವನ್ನು 
ಉಂಟು ಮಾಡಿದರು. ಭೀಷ್ಮರ ಜೊತೆಗೆ ದ್ರೋಣರೂ ಬಂದು 
ಸೇರಿಕೊಂಡರು. ಸಾವಿರಾರು ಮಂದಿ ಸೈನಿಕರನ್ನು ಕೊಂದು ಪಾಂಡವರಿಗೆ 
ಸೋಲನ್ನು ತಂದರು. ಆದರೆ ಪಾಂಡವರಲ್ಲಿ ಯಾರೂ ಸಾಯಲಿಲ್ಲ. 
ಇದರಿಂದ ಅಸಮಾಧಾನಗೊಂಡ ದುರ್ಯೋಧನ ಮತ್ತೆ ಭೀಷ್ಠರನ್ನು 
ಹಂಗಿಸಿದ. "ನೀವು ಹೀಗೆ ಯುದ್ಧ ಮಾಡಿದರೆ ನಾವು ಸೋಲುವುದು 
ಖಂಡಿತ. ನಿಮ್ಮಂಥವರನ್ನು ನಂಬಿ ತಲೆ ಮೇಲೆ ಕಲ್ಲು ಹಾಕಿಕೊಂಡ" 
ಎಂದ. 

ದ್ರೋಣರಿಗೆ ಈ ಮಾತುಗಳನ್ನು ಕೇಳಿಸಿಕೊಳ್ಳಲು ಆಗಲಿಲ್ಲ. ಸಿಟ್ಟು 
ಬಂತು. ಆದರೂ ತಡೆದುಕೊಂಡರು. ದುರ್ಯೋಧನನಿಗೆ ಹೇಳಿದರು. 
“ನಿನಗೆ ಬೇಕಾದ್ದನ್ನು ಹೇಳಿಕೋ, ನಾವು ಎಷ್ಟು ಪ್ರಾಮಾಣಿಕತೆಯಿಂದ 
ಯುದ್ಧ ಮಾಡಬೇಕೋ, ಮಾಡುತ್ತಿದ್ದೇವೆ. ಆದರೂ ನೀನು ನಮ್ಮನ್ನು 
ದೂರುತ್ತಿದ್ದೀಯ. ಪಾಂಡವರನ್ನು ಸೋಲಿಸುವುದು ನೀನು ತಿಳಿದಷ್ಟು 
ಸುಲಭವಲ್ಲ” ಎಂದು. 

ಇಷ್ಟು ಹೇಳಿ, ಪಾಂಡವ ಸೈನ್ಯವಿದ್ದ ಕಡೆಗೆ ನಡೆದು ಸಿಡಿಲಿನಂತೆ 
ಎರಗಿದರು. ಹಸಿದ ಹೆಬ್ಬುಲಿಯಂತೆ ಆಕ್ರಮಣ ಮಾಡಿದರು. ದ್ರೋಣರ 
ರಭಸವನ್ನು ನೋಡಿ ಭೀಮ, ಸಾತ್ಯಕಿಯರು ಅಲ್ಲಿಗೆ ಬಂದರು. ಶಲ್ಯ 
ದ್ರೋಣರ ನೆರವಿಗೆ ಬಂದ. 


ಮಹಾಭಾರತ / 143 


ಅಭಿಮನ್ಯು ಶಿಖಂಡಿಯನ್ನು ಜೊತೆಗಿರಿಸಿಕೊಂಡು ಭೀಷ್ಮರನ್ನು 
ಎದುರಿಸಲು ಹೋದ. ಭೀಷ್ಮರು ಶಿಖಂಡಿಯ ಎದುರಲ್ಲಿ ಯುದ್ಧ 
ಮಾಡದೆ ಹಿಂತಿರುಗಿದರು. 

ನಂತರ ಭೀಷ್ಮ ಅರ್ಜುನರು ಮತ್ತೆ ಎದುರಾದರು. ಒಬ್ಬರಿಗೊಬ್ಬರು 
ಗಾಯಗೊಳಿಸುತ್ತಿದ್ದರು. ಆದರೆ ಯಾರೊಬ್ಬರೂ ಸೋಲುವಂತೆ ಕಾಣಲಿಲ್ಲ. 

ಸಾತ್ಯಕಿಯ೦ತೂ ನರಮೇಧದಲ್ಲಿ ತೊಡಗಿದ್ದ. ಅವನನ್ನು ಮಟ್ಟ ಹಾಕಲು 
ದುರ್ಯೋಧನ ದೊಡ್ಡ ಸೈನ್ಯವನ್ನು ಕೊಟ್ಟು ಭೂರೀಶ್ರವನನ್ನು ಕಳಿಸಿಕೊಟ್ಟ 
ಅವನು ಬಹಳ ಸಾಹಸದಿಂದ ಹೋರಾಡಿದ. ಅವನ ಆಘಾತಕ್ಕೆ ಸಾತ್ಯಕಿಯ 
ಮಕ್ಕಳು ಪ್ರಾಣ ಕಳದುಕೊಂಡರು. ಇದರಿಂದ ಕೋಪಗೊಂಡ ಸಾತ್ಯಕಿ 
ಭೂರೀಶ್ರವನ ರಥದ ಕಡೆಗೆ ತನ್ನ ರಥವನ್ನು ನಡೆಸಿದ. ವೇಗವಾಗಿ 
ಬಂದು ಎದುರಾದ ರಥಗಳು ಒಂದಕ್ಕೊಂದು ಢಿಕ್ಕಿ ಹೊಡೆದು 
ಪುಡಿಪುಡಿಯಾಗಿ ನೆಲಕ್ಕೆ ಬಿದ್ದವು. ಭೂರೀಶ್ರವನಿಂದ. ಸಾತ್ಯಕಿ ಇನ್ನೇನು 
ಸಾಯುತ್ತೇನೆ ಎಂದುಕೂಳ್ಳುವಷ್ಟರಲ್ಲಿ ಭೀಮನು ಓಡಿ ಬಂದ. 

ಆ ದಿನಕ್ಕೆ ಅರ್ಜುನ ಸಾವಿರಾರು ಸೈನಿಕರನ್ನು ಯಮಪುರಿಗೆ ಕಳಿಸಿದ. 


ಕ್ರ 
ಳ್ಳಿ 


144 / ಡಾ. ವಿಜಯಾ ಸುಬ್ಬರಾಜ್‌ 


ಯುದ್ದದ ಆರನೆ ದಿನ 


ಆರನೇ ದಿನವೂ ಯುದ್ಧವು ಆರಂಭವಾಯಿತು. ಭೀಮ ದ್ರೋಣರು 
ಯುದ ಮಾಡುವಾಗ ದ್ರೋಣರ ಸಾರಥಿ ಹತನಾದ. ಆದರೂ ದ್ರೋಣರು 
ಧೈರ್ಯಗೆಡದೆ ಯುದ. ಮುಂದುವರೆಸಿದರು. ಭೀಷ್ಮರೂ ಬಂದು 
ಜೊತೆಯಾದರು. ಇಬ್ಬರೂ ಸೇರಿ ಪಾಂಡವ ಸೃನ್ಯವನ್ನು ಬಲಿ 
ತೆಗೆದುಕೊಂಡರು. 

ಭೀಮಾರ್ಜುನರು ತಮ್ಮ ಸೈನ್ಯಕ್ಕೆ ಆಗುತ್ತಿದ್ದ ನಷ್ಟವನ್ನು ಕಂಡು 
ಬಿರುಸಿನಿಂದ ಭೀಷ್ಕದ್ರೋಣರತ್ತ ಹೋದರೂ ಪ್ರಯೋಜನವಾಗಲಿಲ್ಲ. 

ಭೀಮ ದುಶ್ಯಾಸನನ ಮೇಲೆ ಬೀಳಬೇಕೆಂದುಕೊಂಡಿದ್ದ. ಆದರೆ 
ಅವನೇ ದುರ್ಯೋಧನನ ಸೋದರರಿಂದ ಸುತ್ತುವರೆಯಲಟ್ಟಿದ್ದ, ಅವರಲ್ಲಿ 
ದುಶ್ಯಾಸನನೂ ಇದ್ದ. ಆದರೆ ಭೀಮ ಸ್ವಲ್ಪವೂ ಹಿ೦ಜರಿಯದೆ 
ಅವರೆಲ್ಲರನ್ನೂ ನಿಭಾಯಿಸಿದ. ಅವರ ತಲೆಗಳನ್ನು ತೆಗೆಯುವ 
ಉದ್ದೇಶದಿಂದ ಗದೆಯನ್ನು ಜೋರಾಗಿ ಬೀಸುತ್ತಾ ಅಟ್ಟಿಸಿಕೊಂಡು ಹೋದ. 
ದುಷ್ಟದ್ಯುಮ್ನ ಖಾಲಿಯಾಗಿದ್ದ ರಥವನ್ನು ನೋಡಿ ಬೀಮನಿಗೆ 
ಏನಾಗಿದೆಯೋ ಎಂದು ಹೆದರಿದ ಮತ್ತು ಅವನನ್ನು ಹುಡುಕಿಕೊಂಡು 
ಹೋದ. ಕಡೆಗೆ ಅವನು ಸುರಕ್ಷಿತವಾಗಿರುವುದನ್ನು ನೋಡಿ ನಿಟ್ಟುಸಿರುಬಿಟ್ಟ 

ನಂತರ ಭೀಮ, ದುರ್ಯೋಧನನ ಜೊತೆ ಸೆಣಸಾಟಕ್ಕೆ ನಿಂತ. 
ಇಬ್ಬರ ನಡುವೆಯೂ ಭಯಂಕರ ಯುದ್ಧವಾಯಿತು. ಶಸ್ತಾಸ ಪ್ರಯೋಗದ 
ಜೊತೆಗೆ ಮೂದಲಿಕೆಗಳ, ಬೈಗುಳ ವಿನಿಮೆಯವಾಯಿತು. ಹಾಡ ಬಾಣಗಳ 
ಎನಿಮಯವಾಯಿತು. 1 5 ಬಹಳವಾಗಿ ಗಾಯಗೊಂಡಿದ್ದ 
ಪ್ರಜ್ಞೆ ತಪ್ಪಿ ಬಿದ್ದ ಕೃಪಾಚಾರ್ಯ ಇದನ್ನು ನೋಡಿ ಅಲ್ಲಿಗೆ ಬಂದು 
ದುರ್ಯೋಧನನನ್ನು ರಥದಲ್ಲಿ ಆ ೫ ಹೋದ. ಭೀಷ್ಮರು 
ಅಲ್ಲಿಗೆ ಬಂದು ಯುದ್ಧ ಮುಂದುವರೆಸಿದರು. 


$+, 
ಕ್ಕಿ 


ಮಹಾಭಾರತ / 145 


ಯುದ್ಧದ ಏಳನೇ ದಿನ 


ದುರ್ಯೋಧನನಿಗೆ ಮೈಯೆಲ್ಲಾ ಗಾಯಗಳಾಗಿದ್ದವು. ಅವನಿಗೆ ಹತಾಶೆ 
ಯುಂಟಾಯಿತು. ಯುದ್ಧದ ಪರಿಣಾಮದ ಬಗ್ಗೆ ಅವನು ಭಯಗೊಂಡಿದ್ದ 
ಭರವಸೆಯನ್ನು ಕಳದುಕೊಳ್ಳುತ್ತಿದ್ದ. ಆದರೆ ಭೀಷ್ಮರು ಅವನಲ್ಲಿ ಧೈರ್ಯ 
ತುಂಬಿದರು. ತಮ್ಮಲ್ಲಿದ್ದ ಮುಲಾಮನ್ನು ಗಾಯಗಳಿಗೆ ಹಚ್ಚಿಕೊಳ್ಳಲೆಂದು 
ಕೊಟ್ಟರು. 

ಭೀಷ್ಮರು ವೃತ್ತಾಕಾರವಾಗಿ ಸೇನೆಯ A ರಚಿಸಿದರು. 
ಒಂದೊಂದು ಆನೆ ಜೊತೆಗೆ ಏಳು ರಥಗಳು. ಒಂದೊಂದು ರಥವನ್ನು 
ರಕ್ಷಿಸಲು ಏಳು ಕುದುರೆಗಳು ಹೀಗೆ ಈ ವ್ಯೂಹದ ವಿನ್ಯಾಸವಿತ್ತು. ಸೇನೆಯ 
ರಚನಾ ವಿನ್ಯಾಸವನ್ನು ನೋಡಿದ ಮೇಲೆ ದುರ್ಯೋಧನನಿಗೆ ಸ್ವಲ್ಪ 
ನೆಮ್ಮದಿಯಾಯಿತು. ಯುಧಿಷ್ಠಿರ ವಜ್ರವ್ಯೂಹವನ್ನು ರಚಿಸಿದ. 

ದ್ರೋಣ-ವಿರಾಟ, ಶಿಖಂಡಿ-ಅಶ್ನತ್ನಾಮ; ದುರ್ಯೋಧನ-ದುಷ್ಟದ್ಯುಮ್ನ 
ಹೀಗೆ ಜೋಡಿಗಳು ಮುಖಾಮುಖಿಯಾಗಿ ಹೋರಾಡುತ್ತಿದ್ದರು. 
ಇನ್ನೊಂದು ಕಡೆ ಭಗದತ್ತ ಮತ್ತು ಘಟೋತ್ಕಚ ಭಯಂಕರವಾಗಿ 
ಯುದ್ಧದಲ್ಲಿ ತೊಡಗಿದ್ದರು. 

ಶಿಖಂಡಿಗೆ ಅಶ್ಚತ್ಥಾಮನಿ೦ಂದ ಸೋಲಾಯಿತು. ಮುಂದಿನ ಆಕ್ರಮಣ 
ತಪ್ಪಿಸಿಕೊಳ್ಳಲು ಸಾತ್ಯಕಿಯ ರಥವನ್ನೇರಿ ಯುದ್ಧ ಭೂಮಿಯಿಂದಲೇ 
ಓಡಿದ. 

ದುರ್ಯೋಧನ. - ದುಷ್ಪದ್ಯುಮ್ನರ ನಡುವಿನ ಯುದ್ಧದಲ್ಲಿ 
ದುರ್ಯೋಧನನ ಕುದುರೆಗಳು ಸತ್ತು ಬಿದ್ದವು. ಆದ್ದರಿಂದ ಪ ಪಾದಚಾರಿಯಾಗಿ 
ಯುದ್ಧ ಮಾಡಬೇಕಾಯಿತು. ಶಕುನಿ ದುರ್ಯೋಧನನ ಸ್ಥಿತಿಯನ್ನು 
ನೋಡಿ ಅಲ್ಲಿಗೆ ಬಂದು ಅವನನ್ನು ರಥವೇರಿಸಿಕೊಂಡು ಹೋದ. 
146 / ಡಾ. ವಿಜಯಾ ಸುಬ್ಬರಾಜ್‌ 


ಇನ್ನೊಂದು ಕಡೆ ದ್ರೋಣ ಮತ್ತು ವಿರಾಟರ ನಡುವೆ ಯುದ್ಧ 
ನಡೆಯುತ್ತಿತ್ತು. ವಿರಾಟನ ಸಾರಥಿ ಪ್ರಾಣ ಕಳೆದುಕೊಂಡ. ಆದ್ದರಿಂದ 
ಎರಾಟ ತನ್ನ ಮಗ ಸ೦ಗನ ರಥವನ್ನೇರಿದ. ಅವನ ಬಳಿಗೆ ಬರುತ್ತಿದ್ದ 
ಹೊತ್ತಿಗೆ ಸರಿಯಾಗಿ ಅವನು (ಸ೦ಗ) ಕೊಲೆಯಾದ. 

ಯುದಿಷ್ಠಿರನ ಮೇಲೆ ಶ್ರುತಾಯು ಬಾಣಗಳ ಮಳೆಗೆರೆದ. ಯುಧಿಷ್ಠಿರ 
ಏನೇ ಪ್ರಯತ್ನಿಸಿದರೂ ಅವನನ್ನು ಎದುರಿಸಲು ಆಗಲಿಲ್ಲ. ಶ್ರುತಾಯುವಿನ 
ಬಾಣಗಳು ಯುಧಿಷ್ಟಿರನ ಎದೆಯಲ್ಲಿ ನಾಟಿದವು. ಕೋಪಗೊಂಡ 
ಯುಧಿಷ್ಠಿರ ಅತ್ಯ೦ತ ಪ್ರಬಲವಾದ ಅಸ್ತವನ್ನು ಕಳಿಸಿದ. ಇದು 
ಶ್ರುತಾಯುವಿನ ರಥ ಮತ್ತು ಸಾರಥಿಯನ್ನು ನಾಶ ಮಾಡಿತು. 
ಶ್ರುತಾಯುವಿಗೆ ಬೇರೆ ದಾರಿ ಕಾಣದೆ ಯುದ್ಧಭೂಮಿಯಿಂದಲೇ ಓಡಿ 
ಹೋದ. 

ದುರ್ಯೋಧನನ ಮೂವರು ಸೋದರರು ಅಭಿಮನ್ಯುವನ್ನು 
ಮುತ್ತಿದರು. ಆದರೂ ಅಭಿಮನ್ಯು ಅವರಿಗೆ ಬುದ್ಧಿ ಕಲಿಸಿ ಅಲ್ಲಂದ 
ಓಡುವಂತೆ ಮಾಡಿದ. ಭೀಷ್ಮರು ಬಂದು ಯುದ್ಧವನ್ನು ಮುಂದುವರಿಸಿ 
ಅಭಿಮನ್ಯುವಿನ ಮೇಲೆ ಎರಗಿದರು. 

ದೂರದಲ್ಲದ್ದ ಅರ್ಜುನ, ಅಭಿಮನ್ಯು ಭೀಷ್ಠರನ್ನು ಎದುರಿಸುತ್ತಿದ್ದುದನ್ನು 
ನೋಡಿ ಅವನ ಸಹಾಯಕ್ಕೆ ಓಡಿ ಬ೦ದ. ಅಷ್ಟು ಹೊತ್ತಿಗೆ 
ಸೂರ್ಯಾಸವಾಗಿದ್ದರಿಂದ ಯುದ್ಧಕ್ಕೆ ತರೆ ಬಿತ್ತು 

ಯುದ್ದದ ಎಂಟನೇ ದಿನ 

ಎಂಟನೇ ದಿನ ಭೀಷ್ಮರು ಕೌರವ ಸೈನ್ಯವನ್ನು ಕೂರ್ಮವ್ಯೂಹವನ್ನಾಗಿ 
ರಚಿಸಿದರು. ಯುಧಿಷ್ಠಿರ ದೃಷ್ಟದ್ಯುಮ್ನನಿಗೆ ಕೂರ್ಮವ್ಯೂಹಕ್ಕೆ ಪ್ರತಿಯಾದ 
ಸಮರ್ಥವಾದ ವ್ಯೂಹವನ್ನು ರಚಿಸುವಂತೆ ಹೇಳಿದ. 

ದೃಷ್ಟದ್ಯುಮ್ನ ಪಾಂಡವ ಸೇನೆಯನ್ನು ಮೂರು ಕವಲಾಗಿ ರಚಿಸಿದ. 
ಈ ಒಂದೊಂದು ಕವಲಿನ ಮುಖದ್ದಾರದಲ್ಲ ಯುಧಿಷ್ಠಿರ, ಭೀಮ, 
ಸಾತ್ಯಕಿಯರು ಇರಬೇಕೆಂದು ತೀರ್ಮಾನವಾಯಿತು. 


ಮಹಾಭಾರತ / 147 


ಬೀಮ ಧೃತರಾಷ್ಟ್ರನ ಎಂಟು ಮಂದಿ ಮಕ್ಕಳನ್ನು ಕೊಂದ. 
ದುರ್ಯೋಧನ ಕಣ್ಣೀರಿಟ್ಟ. ತಮ್ಮ ವಂಶನಾಶಕ್ಕೆ ಭೀಮಸೇನನೊಬ್ಬನೇ 
ಸಾಕು ಎನಿಸಿತು. 

ಅರ್ಜುನ ಮತ್ತು ಅವನಿಗೆ ಉಲೂಪಿಯಿಂದ ಜನಿಸಿದ ಮಗ 
ಇರಾವಂತನನ್ನು ಕಳೆದುಕೊಂಡ. ತನ್ನ ಚಿಕ್ಕಪ್ಪನ ಮಗನ ಸಾವನ್ನು 
ನೋಡಿದ, ಘಟೋತ್ಕಚ ರೋಷದಿಂದ ಕೌರವ ಸೇನೆಯ ಮೇಲೆ 
ಭಯಂಕರ ಗರ್ಜನೆಯೊಂದಿಗೆ ಬಿದ್ದ ಇದರಿಂದ ಕೌರವ ಸೇನೆ ತತ್ತರಿಸಿ 
ಹೋಯಿತು. ಅರ್ಜುನನ ಮಗನನ್ನು ಕೊ೦ದ ಅಲಂಬಾಸುರನ ಮೇಲೆ 
ಸೇಡು ತೀರಿಸಿಕೊಳ್ಳಲೆಂದೇ ಘಟೋತ್ಕಚ ಅಷ್ಟು ಭಯಂಕರವಾಗಿ ಸೈನ್ಯದ 
ಮೇಲೆ ಬಿದ್ದು ಅನಾಹುತ ಮಾಡಿದ. ಘಟೋತ್ಕಚನನ್ನು ಎದುರಿಸಲು 
ದುರ್ಯೋಧನನೇ ಮುಂದಾದ. ದುರ್ಯೋಧನನ ಮೇಲೆ ಘಟೋತ್ಕಚ 
ಎಸೆದ ಅಸ್ತವೊಂದು ಇನ್ನೇನು ಕೊಲ್ಲುವುದರಲ್ಲಿತ್ತು ಅಷ್ಟರಲ್ಲಿ ಆನೆಯೊಂದು 
ಅಡ್ಡ ಬಂದುದರಿಂದ ದುರ್ಯೋಧನ ಬದುಕಿ ಉಳಿದ. ಆದರೆ ಆನೆ 
ಸತ್ತು ಬಿದ್ದಿತು. 

ದುರ್ಯೋಧನನ ಸಹಾಯಕ್ಕೆ ದ್ರೋಣರು ಒಂದು ದೊಡ್ಡ ಸೇನಾ 
ತುಕಡಿಯನ್ನು ಕಳಿಸಿದರು. 

ಕೌರವ ಪಾಂಡವ ಸೇನೆಗಳ ನಡುವೆ ಭಯಂಕರ ಯುದ್ಧವಾಯಿತು. 
ಯುಧಿಷ್ಠಿರನಿಗೆ ಭೀಮನ ಮಗ '`ಘಟೋತ್ಕಚನ ಚಿಂತೆಯಾಯಿತು. 
ಭೀಮನನ್ನು ಅವನ ರಕ್ಷಣೆಗೆ ಕಳಿಸಿದ. ಭೀಮ ದ್ರೋಣರು ನಡೆಸಿದ 
ಹೋರಾಟದಲ್ಲಿ, ಎರಡೂ ಕಡೆ ಸೈನಿಕರು ಸಾವನ್ನು ಅಪ್ಪಿದರು. ಆ 
ದಿನವೇ ದುರ್ಯೋಧನನ ಹದಿನಾರು ಮಂದಿ ಸೋದರರು ಪ್ರಾಣ 
ಕಳೆದುಕೊಂಡರು. 

ಅಜೇಯರಾಗುತ್ತಿದ್ದ ಪಾಂಡವರನ್ನು ಹೇಗೆ ಗೆಲ್ಲಬೇಕೆಂದೇ ತೋಚದೆ 
ದುರ್ಯೋಧನ ಚಿಂತಿತನಾದ. ಭೀಷ್ಮ ದ್ರೋಣರಿಗೆ ತಮ್ಮ ಸೈನ್ಯದ 
ನಷ್ಟವನ್ನು ಆಗಾಗ ತಿಳಿಸುತ್ತಲೇ ಇದ್ದಾನೆ. ಪಾಂಡವರ ವಿರುದ್ದದ ಈ 
ಹೋರಾಟದಲ್ಲಿ ಅವರ ಬಗ್ಗೆ ಅಸಂತ್ಯಪ್ತಿಯನ್ನು ತೋರಿದ. ಅವರು 


148 / ಡಾ. ವಿಜಯಾ ಸುಬ್ಬರಾಜ್‌ 


ಮಾಡಬೇಕಾದ್ದನ್ನೆಲ್ಲ ಮಾಡುತ್ತಲೇ ಇದ್ದಾರೆ. ಆದರೂ ಫಲಿತಾಂಶ 
ಸೊನ್ನೆಯಾಗಿದೆ. ಆದ್ದರಿ೦ದ ಒಂದು ದಿನ ರಾತ್ರಿ ತನ್ನ ಆಪ್ತ ಗೆಳೆಯ 
ಕರ್ಣನ ಬಳಿಗೆ ಹೋಗಿ ತನ್ನ ದುಃಖವನ್ನು ಹೇಳಿಕೊಂಡ. ಇದಕ್ಕೆ 
ದಾರಿ ಏನಾದರೂ ಇದ್ದರೆ ಹೇಳಬೇಕೆಂದ. ಭೀಷ್ಮರ ಬಗ್ಗೆ ಮೊದಲೇ 
ಅಸಮಾಧಾನಗೊಂಡಿದ್ದ ಕರ್ಣ, ದುರ್ಯೋಧನನಿಗೆ, “ಗೆಳೆಯಾ, ನಾನು 
ನಿನಗೆ ಮೊದಲೇ ಹೇಳಿದ್ದೆ. ಈ ಭೀಷ್ಠರನ್ನು ನಂಬಬೇಡವೆಂದು ಅವರು 
ಪಾಂಡವ ಪಕ್ಷಪಾತಿಗಳು. ಪಾಂಡವರು ಸೋಲುವುದು ಅವರಿಗೆ ಇಷ್ಟವಿಲ್ಲ. 
ಪಾಂಡವರಲ್ಲಿ ಯಾರೊಬ್ಬರಿಗೂ ಏನು ಆಗದಂತೆ ನೋಡಿಕೊಳ್ಳುತ್ತಿದ್ದಾರೆ. 
ನಿನಗೆ ನಿಜವಾಗಿಯೂ ಪಾಂಡವರನ್ನು ಗೆಲ್ಲಬೇಕೆಂದಿದ್ದರೆ, ನನಗೆ ಸೇನಾಪತಿ 
ಪಟ್ಟವನ್ನು ನೀಡು. ಕ್ಷಣ ಮಾತ್ರದಲ್ಲಿ ಪಾಂಡವರ ಸೊಲ್ಲು ಇಲ್ಲದಂತೆ 
ಮಾಡುತ್ತೇನೆ” ಎಂದು ತನ್ನ ಮನಸಿನ ಕಹಿಯನ್ನೆಲ್ಲಾ ಚೆಲ್ಲಿಬಿಟ್ಟ. 

ದುರ್ಯೋಧನ ತಕ್ಷಣವೇ ಏನೂ ಹೇಳಲಿಲ್ಲ. ಸುಮ್ಮನೆ ಭೀಷ್ಮರ 
ಶಿಬಿರಕ್ಕೆ ಹೋದ. ಯುದ್ದದ ಫಲಿತಾಂಶದ ಬಗ್ಗೆ ಕಳವಳ ವ್ಯಕ್ತಪಡಿಸಿದ. 
ದುರ್ಯೋಧನನ ನೋವು, ಆತಂಕಗಳನ್ನು ಕಳೆದು ಭರವಸೆಗಳನ್ನು 
ತುಂಬಿದರು. ನಾಳಿನ ಯುದ್ದದಲ್ಲಿ ತಾನು ಹೇಗೆ ಹೋರಾಡುತ್ತೇನೆ 
ನೋಡುತ್ತಿರು ಎಂದು ಹೇಳಿ. ಶಾಂತಿಯಿಂದ ಹೋಗೆಂದು ಕಳಿಸಿಕೊಟ್ಟ. 
ಆದರೆ ಯಾವುದೇ ಕಾರಣಕ್ಕೂ ಶಿಖಂಡಿ ತನ್ನ ಮುಂದೆ ಕಾಣಿಸಿಕೊಳ್ಳದಂತೆ 
ನೋಡಿಕೊಳ್ಳಲು ಎಚ್ಚರಿಕೆ ಕೊಟ್ಟ 


+, 
6 


ಮಹಾಭಾರತ / 149 


ಯುದ್ಧದ ಒಂಭತ್ತನೇ ದಿನ 


ಒಂಬತ್ತನೇ ದಿನ ಕುರುಕ್ಷೇತ್ರದ ಬೇರೆ ಬೇರೆ ಭಾಗಗಳಲ್ಲಿ ಯುದ್ಧ 
ನಡೆಯಿತು. ಸಾತ್ಯಕಿ, ಅಶ್ವತ್ಥಾ ಮ ಒಂದು ಕಡೆ, ಅಲಂಬಾಸುರ, ಅಭಿಮನ್ಯು 
ಮತ್ತೊಂದು ಕಡೆ ಎದುರಾದರು. ಅಭಿಮನ್ಯುವಿನ ಹೊಡೆತಗಳನ್ನು 
ಸಹಿಸಿಕೊಳ್ಳಲಾರದೆ ಅಲಂಬಾಸುರ ಪ್ರಾಣರಕ್ಷಣೆಗೆಂದು ಓಡಿದ. 

ಮತ್ತೊಂದು ಕಡೆ ಅರ್ಜುನ ಭೀಷ್ಮರ ನಡುವೆ ಶಸ್ತ್ರಾಸ್ತ್ರ ಪ್ರಯೋಗ 
ನಡೆಯುತ್ತಿತ್ತು. ಭೀಷ್ಮರು ಎಂದಿಗಿಂತಲೂ ಭಯಂಕರವಾಗಿ 
ಹೋರಾಡಿದರು. ಭೀಷ್ಮರ ಬಾಣ ವರ್ಷವನ್ನು ಎದುರಿಸುವುದು 
ಅರ್ಜುನನಿಗೂ ಕಷ್ಟವೆನಿಸಿತು. ಆದರೂ ಹೇಗೋ ನಿಭಾಯಿಸಿದ. ಬಹಳ 
ಜಾಣ್ನೆಯಿಂದ ಆ ಬಾಣಗಳನ್ನು ಮಧ್ಯದಲ್ಲಿಯೇ ಕತ್ತರಿಸಿದ. ಅರ್ಜುನನ 
ಶರಕೌಶಲ್ಕವನ್ನು ನೋಡಿ ಭೀಷ್ಮರು ಮೆಚ್ಚುಗೆ ಸೂಚಿಸಿದರು. 
ಶತ್ತುವೆಂಬುದನ್ನು ಮರೆತು ಶಹಬಾಷ್‌ ಎಂದರು. ಆದರೆ ಬಾಣಗಳ 
ಏನಿಮಯ ನಿಲ್ಲುವ ಹಾಗೆ ಕಾಣಲಿಲ್ಲ. ಅರ್ಜುನನಿಗೆ ಸೂಚನೆ 
ನೀಡುತ್ತಿದ್ದರೂ, ಭೀಷ್ಮರನ್ನು ಕೊಲ್ಲುವ ಮನಸ್ಸು ಇಲ್ಲದಂತೆ ಕಾಣಿಸಿದ. 
ಇನ್ನು ತಾನೇ ಆಯುಧ ಹಿಡಿಯಬೇಕೆಂದು ಪ್ರತಿಜ್ಞೆಯನ್ನು ಮರೆತು 
ಕೃಷ್ಣ ಚಕ್ರವನ್ನು ಕೈಗೆ ತೆಗೆದುಕೊಂಡ. ಮೊದಲ ಸಲದಂತೆ ಈ ಸಲವೂ 
ಭೀಷ್ಮ ಕೃಷ್ಣನ ಕೈಯಲ್ಲಿ ಸಾಯುವಂತಾದರೆ ಅದೇ ತನ್ನ ಪುಣ್ಯ ತನಗೆ 
ಮೋಕ್ಷ ಎಂದು ತಿಳಿದು ಕೃಷ್ಣನನ್ನು ಕೊಲ್ಲಲು ಪ್ರಾರ್ಥಿಸಿದ. ಕೃಷ್ಣನ 
ಕೈಯಲ್ಲಿ ಸಾಯುವ ಪುಣ್ಯ ಯಾರಿಗೆ ತಾನೇ ಲಭ್ಯ? ಎಂದು 
ಭಾವಿಸಿದ್ದರಿಂದ ಸಂತೋಷವಾಗಿ ಕೃಷ್ಣನನ್ನು ಕೊಲ್ಲಲು ಆಹ್ಪಾನಿಸಿದ. 

ಅರ್ಜುನ ಕೃಷ್ಣನು ಎಲ್ಲಿ ಭೀಷ್ಮರನ್ನು ಮುಗಿಸಿ ಬಿಡುತ್ತಾ ನೋ ಎಂದು 
ಹೆದರಿ ಓಡಿ ಹೋಗಿ, ಕೃಷ್ಣನಿಗೆ ಸಮಾಧಾನ ಹೇಳಿ ಕರೆತಂದ. ತಾನೇ 
ಬೀಷ್ಮರನ್ನು ಎದುರಿಸುವುದಾಗಿ ತಿಳಿಸಿದ. ಮುಂದೆ ಸ್ವಲ್ಪವೂ 
150 / ಡಾ. ವಿಜಯಾ ಸುಬ್ಬರಾಜ್‌ 


ಸಂಕೋಚವಿಲ್ಲದೆ, ಹಿಂಜರಿಕೆಯಿಲ್ಲದೆ ಭೀಷ್ಮರನ್ನು ಮುಗಿಸುವುದಾಗಿ 
ಭರವಸೆ ಕೊಟ್ಟ ಅರ್ಜುನನ ಮಾತಿಗೆ ಕಿವಿಕೊಟ್ಟು ಮತ್ತೆ ರಥಕ್ಕೆ ಮರಳಿದ. 

ಭೀಷ್ಠರನ್ನು ಗೆಲ್ಲಲು ಯಾವುದಾದರೂ ದಾರಿಯನ್ನು ಹುಡುಕಬೇಕೆಂದು 
ಕೃಷ್ಣನೂ ಸೇರಿದಂತೆ ಎಲ್ಲ ಪಾಂಡವ ಸೋದರರು ಯೋಚಿಸತೊಡಗಿದರು. 
ಭೀಷ್ಮರನ್ನು ಗೆಲ್ಲದೆ ಪಾಂಡವರಿಗೆ ಯುದ್ಧದಲ್ಲಿ ಗೆಲುವು ಸಿಗಲಾರದು. 
ಆದರೆ ಗೆಲ್ಲುವುದು ಹೇಗೆಂದೇ ತಿಳಿಯದೆ ಚಡಪಡಿಸಿದರು. ಅದನ್ನು 
ನೋಡಿದ ಕೃಷ್ಣ ಪಾಂಡವರನ್ನು ನೇರವಾಗಿ ಭೀಷ್ಮರಲ್ಲಿಗೆ ಹೋಗಿ 
ಅವರನ್ನೇ ಯಾವುದಾದರೂ ಉಪಾಯ ಸೂಚಿಸಲು ಕೇಳಬೇಕೆಂದ. 

ಅವರು ಭೀಷ್ಮರ ಶಿಬಿರಕ್ಕೆ ಹೋದರು. ಭೀಷರಿಗೆ ಗೌರವವನ್ನು 
ಸಲ್ಲಿಸಿದರು. ಆಶೀರ್ವಾದ ಪಡೆದರು. ಯುಧಿಷ್ಠಿರ ವಿನಯದಿಂದ ಹೇಳಿದ. 
“ಅಜ ಸ್ಪ ಯುದ್ದ ಮುಗಿಯುವ ಹಾಗೆ ಕಾಣುತ್ತಿಲ್ಲ. ನಾವು ಎಷ್ಟೇ ಧೈರ್ಯ, 

ಸಾಹಸಗಳಿಂದ ಯುದ್ಧ ಮಾಡಿದರೂ “ಜಯವನ್ನುವುದು. ಬರೀ 
ಕನಸಾಗಿದೆ. ಆದ್ದರಿಂದ ಲಿಜ್ಞ ನೀವೇ ನಮಗೆ “ಚಾ ದಾರಿ 
ತೋರಿಸಬೇಕು. ನಾವು ಕೌರವ ಸೇನೆಯ ಮುಂಚೂಣಿಯಲ್ಲಿರುವವರೆಗೂ, 
ತಮ್ಮ ಜೀವವಿರುವವರೆಗೂ ನಮಗೆ ಗೆಲುವಿನ ಭರವಸೆ ಇಲ್ಲ. 
ನಮಗೇನಾದರೂ ಉಪಾಯ ಸೂಚಿಸಿ ಅಜ್ಜ” ಎಂದು. 

ಭೀಷ್ಮರು ಮುಗುಳ್ನಕ್ಕು ಹೇಳಿದರು. “ಹೌದು ಯುಧಿಷ್ಠಿರ, ನೀನು 
ಹೇಳಿದ್ದು ಸರಿಯಾಗಿದೆ. ನಾನಿರುವವರೆಗೂ ನಿಮಗೆ ಜಯ ಸಾಧ್ಯವಿಲ್ಲ. 
ಅದಕ್ಕಾಗಿ ನಾನೊಂದು ಸಲಹೆ ನೀಡುತ್ತೇನೆ. ನಿಮಗೆಲ್ಲರಿಗೂ 
ತಿಳಿದಿರುವಂತೆ ನಾನು ಶಿಖಂಡಿಯ ಎದುರು ಯುದ್ದ ಮಾಡುವುದಿಲ್ಲ. 
ಆದ್ದರಿಂದ ಹೇಗಾದರೂ ಶಿಖಂಡಿಯನ್ನು ಮುಂದಿಟ್ಟುಕೊಂಡು ಯುದ್ಧಕ್ಕೆ 
ಬನ್ನಿ ಅವಳನ್ನು ನೋಡಿದ ಕೂಡಲೇ ನಾಮ ಶಸ್ತ್ರಗಳನ್ನು ಬಿಟ್ಟುಬಿಡುತ್ತೇದೆ. 
ಗ: ನೀವು TNE ನನ್ನನ್ನು ಕೊಲ್ಲಬಹುದು. ಈಗಿರುವುದು 
ನಿಮಗೆ ಅದೊಂದೇ ದಾರಿ” Sek 

ಮತ್ತೊಮ್ಮೆ ಪಾಂಡವರು ಭೀಷ್ಠರಿಗೆ ಗೌರವ ಸೂಚಿಸಿ, ಧನ್ಯವಾದಗಳನ್ನು 
ಅರ್ಪಿಸಿ, ತಮ್ಮ ಶಿಬಿರದ ಕಡೆಗೆ ಹೆಜ್ಜೆ ಹಾಕಿದರು. 


ಳಿ 


ಮಹಾಭಾರತ / 151 


ಯುದ್ಧದ ಹತ್ತನೇ ದಿನ 


ಮೊದಲೇ ನಿರ್ಧರಿಸಿದಂತೆ ಶಿಖಂಡಿಯನ್ನು ಮುಂದಿರಿಸಿಕೊ೦ಡು 
ಯುಧಿಷ್ಠಿರ ಭೀಷ್ಮರ ಜೊತೆಗೆ ಯುದ್ಧಕ್ಕೆ ನಿಂತ. ಅರ್ಜುನ ಭೀಷ್ಮರನ್ನು 
ಎದುರಿಸಿದ. ಶಿಖಂಡಿಯೂ ಭೀಷ್ಮರ ಮೇಲೆ ಬಾಣ ಪ್ರಯೋಗ ಮಾಡಿದ. 
ಭೀಷ್ಮರು ಶಿಖಂಡಿಯನ್ನು ನೋಡುತ್ತಿದ್ದಂತೆ ಶಸ್ತ್ರ ಸಂನ್ಯಾಸ ಮಾಡಿದರು. 
ಅದು ಅವರ ಪ್ರತಿಜ್ಞೆಯಾಗಿತ್ತು. ಶಿಖಂಡಿ, ಭೀಷ್ಮರ ಮೇಲೆ ನಿರಂತರವಾಗಿ 
ಬಾಣ ಪ್ರಯೋಗ ಮಾಡಿದ. ಅರ್ಜುನನೂ ಜೊತೆಯಾದ. ಅವನಿಗೆ 
ಭೀಷ್ಠರನ್ನು ಕೊಲ್ಲುವುದು ನೋವಿನ ವಿಷಯವಾಗಿತ್ತು ಆದರೂ ಮನಸ್ಸನ್ನು 
ಗಟ್ಟಿ ಮಾಡಿಕೊ೦ಡ. ಪರಿಸ್ಥಿತಿಯ ಪ್ರಯೋಜನ ಪಡೆದು, ಒಂದೇ 
ಸಮನೆ ಭೀಷ್ಮರ ಮೇಲೆ ಬಾಣ ಪ್ರಯೋ ಗ ಮಾಡಿದ. ಭೀಷ್ಮರು ಎಷ್ಟೇ 
ಪ್ರಯತ್ನಿಸಿದರೂ ಅರ್ಜುನನ ಬಾಣಗಳಿ೦ದ ತಪ್ಪಿಸಿಕೊಳ್ಳಲು ಗಾಗಲಿಲ್ಲ. 
ಅವರ ದೇಹದಲ್ಲೆಲ್ಲ ಬಾಣಗಳು ನಾಟಿದವು. 

ಭೀಷ್ಮರು ತಮ್ಮನ್ನು ರಕ್ಷಿಸಿಕೊಳ್ಳಲು ಪ್ರಯತ್ನಿಸಲಿಲ್ಲ. ದೇಹದಲ್ಲಲ್ಲ 
ಬಾಣಗಳು ಚುಚ್ಚಿಕೊಂಡಿದ್ದವು. ರಥದಿಂದ ಕೆಳಗೆ ಉರುಳಿದರಾದರೂ 
ಬೆನ್ನಿಗೆ ಚುಚ್ಚಿದ್ದ ಬಾಣಗಳು ಅವರ ದೇಹ ನೆಲಕ್ಕೆ ಸೋಕದಂತೆ ಮಂಚವಾಗಿ 
ಪರಿಣಮಿಸಿದವು. ಅಷ್ಟೊಂದು ಬಾಣಗಳು ದೇಹದಲ್ಲಿ ನಾಟಿದರೂ 
ಮುಖದಲ್ಲಿ ಒಂದು ಚೂರಾದರೂ ನೋವು ಕಾಣಿಸಿಕೊಳ್ಳಲಿಲ್ಲ. ಅವರ 
ದೇಹ ಕಾಂತಿಯುಕ್ತವಾಗಿತ್ತು ಅರ್ಜುನ ಮತ್ತಷ್ಟು ಬಾಣಗಳನ್ನು ತಲೆಯಡೆಗೆ 
ಬಿಟ್ಟು ತಲೆ ಜೋತಾಡದಂತೆ ತಡೆದ. ಭೀಷ್ಠರ ಸೋಲು ಎಲ್ಲರಿಗೂ 
ತಿಳಿದು ಯುದ್ಧವನ್ನು ನಿಲ್ಲಸಿದರು. ಭೀಷ್ಠರ ಸ್ಥಿತಿಯ ಬಗ್ಗೆ ಕಳವಳಗೊಂಡು, 
ಭೀಷ್ಕರಿದ್ದಲ್ಲಿಗೆ ಎಲ್ಲರೂ ಬಂದರು. ಮರಣಾವಸ್ಥಯಲ್ಲ ಅವರಿದ್ದುದನ್ನು 
ನೋಡಿ ದುಃಖಿಸಿದರು. ಪಾಂಡವರು, ಕೌರವರು ಅವರ ಸುತ್ತಲೂ 


152 / ಡಾ. ವಿಜಯಾ ಸುಬ್ಬರಾಜ್‌ 


ದುಃಖಿತರಾಗಿ ನಿಂತಿದ್ದರು. ಭೀಷ್ಮರು ಅರ್ಜುನನಿಗೆ “ಅರ್ಜುನ ನನಗೆ 
ಬಾಯಾರಿಕೆಯಾಗಿದೆ. ಸ್ವಲ್ಪ ನೀರನ್ನು ಕೊಡಬಲ್ಲೆಯಾ?' ಎಂದು ಕೇಳಿದರು. 
ಕೂಡಲೇ ಅರ್ಜುನ ಬಾಣ ಪ್ರಯೋಗ ಮಾಡಿ ನೀರಿನ ಬುಗ್ಗೆಯನ್ನು 
ಹೊಮ್ಮಿಸಿ ನೇರವಾಗಿ ಭೀಷ್ಮರ ಬಾಯಿಗೇ ನೀರು ಬೀಳುವಂತೆ ಮಾಡಿದ. 
ಭೀಷ್ಠರು ಬಾಯಾರಿಕೆಯನ್ನು ನೀಗಿಸಿಕೊಂಡು ತೃಪ್ತಿಯ ಉಸಿರೆಳದರು. 
ನಂತರ ಅವರೆಲ್ಲರನ್ನೂ ಕುರಿತು, "ಮಕ್ಕಳೇ ನನ್ನ ಮರಣ ಹತ್ತಿರವಾಗಿದೆ. 
ನಾನು ಸಾಯಲು ಇಷ್ಟ ಪಡುವವರೆಗೆ ಸಾವು ಬರುವುದಿಲ್ಲವಾದರೂ 
ಉತ್ತರಾಯಣದವರೆಗೆ ಕಾಯುತ್ತೇನೆ” ಎಂದನು. 

ಮತ್ತೆ ದುರ್ಯೋಧನನ ಕಡೆ ತಿರುಗಿ ಪ್ರಾರ್ಥಿಸುವ ದನಿಯಲ್ಲಿ, 
“ದುರ್ಯೋಧನ ಈಗಲಾದರೂ ಪಾಂಡವರೊಂದಿಗೆ ಸಂಧಿ ಮಾಡಿಕೊ. 
ಇನ್ನು ಎಷ್ಟು ಕಾಲ ಹೋರಾಡಿದರೂ ಪಾಂಡವರನ್ನೂ ಗೆಲ್ಲಲಾರೆ. 
ಹೀಗಿರುವಾಗ ವೃಥಾ ಯುದ್ಧವನ್ನೇಕೆ ಮುಂದುವರಿಸುತ್ತೀ? ನಿನ್ನ 


ಮಹಾಭಾರತ / 153 


ಹಠದಿಂದಾಗಿ ಕುರುವಂಶವೇ ನಾಶವಾಗುತ್ತದೆ. ಪರಿಸ್ಥಿತಿಯನ್ನು ಅರ್ಥ 
ಮಾಡಿಕೋ, ಎಚ್ಚರಗೊಳ್ಳು, ಪಾಂಡವರಿಗೆ ಕೊಡಬೇಕಾದ್ದನ್ನು 
ಕೂಟುಬಿಡು” ಎಂದು ಕೇಳಿಕೊಂಡರು. 

ದುರ್ಯೋಧನನಿಗೆ ಈ ಬುದ್ದಿವಾದದ ಮಾತುಗಳು ಹಿಡಿಸಲಿಲ್ಲ. 
ಮುಂದೆ ಕೇಳುವುದಕ್ಕೂ ಇಷ್ಟವಾಗಲಿಲ್ಲ. ಆದ್ದರಿಂದ ಮೆಲ್ಲನೆ ಅಲ್ಲಿಂದ 
ಕಾಲೆಗೆದ. 

ದುರ್ಯೋಧನ ಅಲ್ಲಿಂದ ಹೋದ ಮೇಲೆ ಕರ್ಣನಿಗೆ ವಿಷಯ 
ತಿಳಿದು ಭೀಷ್ಮರಿದ್ದಲ್ಲಿಗೆ ಬಂದ. ಅವರಿಗೆ ಗೌರವ ಸಲ್ಲಿಸಿದ. ಅವರೊಂದಿಗೆ 
ತಾನು ಉದ್ದಟನಂತೆ ನಡೆದುಕೊಂಡು ತಪ್ಪು ಮಾಡಿದೆನೆಂದು ಪಶ್ಚಾತ್ತಾಪ 
ಪಟ್ಟ. ತನ್ನ ಅಪರಾಧವನ್ನು ಕ್ಷಮಿಸುವಂತೆ ಕೇಳಿಕೊಂಡ. "ಅಜ್ಜ ನಾನು 
ಬಹಳ ತಪ್ಪು ಮಾಡಿದೆ. ನೀವಿರುವವರೆಗೆ ಯುದ್ಧ ಮಾಡುವುದಿಲ್ಲವೆಂದು 
ನುಡಿದದ್ದು ದೊಡ್ಡ ಅಪರಾಧವಾಯಿತು. ಹಾಗೆ ಮಾಡದಿದ್ದರೆ ಇಂದು 
ನಿಮಗೆ ಈ ಸ್ಥಿತಿ ಬರುತ್ತಿರಲಿಲ್ಲ” ಎಂದು ನಿಜವಾದ ಮನಸಿನಿಂದ 
ಗೋಳಾಡಿದ. 

ಕರ್ಣ ಪ್ರಾಮಾಣಿಕವಾಗಿ ಪಶ್ಚಾತ್ಮಾಪಗೊಂಡಿದ್ದಾನೆ ಎಂದು ಭೀಷ್ಮರು 
ಗ್ರಹಿಸಿದರು. ಅವನನ್ನು ಸಮಾಧಾನ ಪಡಿಸಬೇಕೆಂದು ಬಳಿಗೆ ಕರೆದು, 
"ಕರ್ಣ, ನಿನ್ನ ವಿಚಾರದಲ್ಲಿ ನನಗೇನೂ ಅಸಮಾಧಾನವಿಲ್ಲ. ಆದರೆ 
ಪಾಂಡವರ ಬಗ್ಗೆ ನೀನು ಬೆಳೆಸಿಕೊಂಡ ದ್ವೇಷ ಸರಿಯಲ್ಲ. ಅಲ್ಲದೆ 
ಅದಕ್ಕೆ ಕಾರಣವೂ ಇಲ್ಲ. ಕರ್ಣ ನಿನಗೆ ಗೊತ್ತಿಲ್ಲದಿರಬಹುದು; ನೀನು 
ಸೂತಪುತ್ರನಲ್ಲ. ಪಾಂಡವ ಹಿರಿಯ, ಸ್ವತಃ ಕುಂತೀ ಗರ್ಭದಿಂದ 
ಹುಟ್ಟಿದವನು. ಸೂರ್ಯನ ವರ ಪಡೆದು, ಜನ್ಮ ನೀಡಿದಳು. ಆದ್ದರಿ೦ದ 
ಪಾಂಡವರ ಬಗ್ಗೆ ದ್ವೇಷಬಿಡು. ಅಪ್ಪೇ ನಾನು ನಿನ್ನಿಂದ ಕೇಳಿಕೊಳ್ಳುವುದು” 
ಎ೦ದು ವಾತ್ಸಲ್ಯದಿ೦ದ ಮಾತಾಡಿದರು. 

"ಅಜ್ಜ, ನಾನು ಕುಂತೀ ಪುತ್ರನೆಂಬುದು ನನಗೂ ತಿಳಿದಿದೆ. ಪಾಂಡವರು 
ನನ್ನ ಸೋದರರು ನಿಜ. ಆದರೆ ನಾನು ದುರ್ಯೋಧನನ ಉಪ್ಪುಂಡವನು. 
ಆದ್ದರಿ೦ದ ನನ್ನ ಪ್ರಾಣ, ಮಾನಗಳು ಅವನವು. ಅವನು ಕಷ್ಟದಲ್ಲಿರುವಾಗ 


154 / ಡಾ. ವಿಜಯಾ ಸುಬ್ಬರಾಜ್‌ 


ಅವನನ್ನು ತೊರೆದು ಬರುವುದು ಹೇಗೆ? ನನ್ನ ಮೇಲಿಟ್ಟಿರುವ ಪ್ರೀತಿ, 

ವಿಶ್ವಾಸಗಳಿಗೆ ದ್ರೋಹ ಮಾಡಲೇ? ನೀವು ನನ್ನ ಪರಿಸ್ಥಿತಿಯನ್ನು ಅರ್ಥ 
ಮಾಡಿಕೊಳ್ಳಿ. ನನಗೆ ನಿಮ್ಮ ಮಾರ್ಗದರ್ಶನ, ಈ ಆನತ ರ ಬೇಕಿವೆ” 
ಎಂದು ವಿನಯಪೂರ್ವಕವಾಗಿ ಕೇಳಿಕೊಂಡ, ಭೀಷ್ಮರಿಗೆ ಬೇಸರವಾಗಲಿಲ್ಲ. 
ಹಾಗೆ ನೋಡಿದರೆ ಕರ್ಣನ ಬಗ್ಗೆ ಸಹಾನುಭೂತಿ ಮೂಡಿತು. ಅವನ 
ಮಾತು ನಡತೆಯಿಂದ ಸಂತಸಗೊಂಡರು. ಸ್ವಲ್ಪ ಹೊತ್ತು ಸುಮ್ಮನಿದ್ದು, 
“ಕರ್ಣ, ನೀನು ಹೇಗೆ ಮಾಡಬೇಕೆಂದು ನಿರ್ಣಯಿಸಿರುವೆಯೋ 
ಹಾಗೆಯೇ ಮಾಡು. ಆದರೆ ಒಂದು ಮಾತ್ರ ನೆನಪಿರಲಿ, ಜಯವು 
ಯಾವಾಗಲೂ ಧರ್ಮಿಷ್ಠರ ಪರವಾಗಿರುತ್ತದೆ. ದುರ್ಯೋಧನ ತಪ್ಪು 
ದಾರಿ ಹಿಡಿದು ನಡೆದಿದ್ದಾನೆ. ಅವನನ್ನು ಸರಿಯಾದ ರೀತಿಯಲ್ಲಿ. 
ನಡೆಸುವವರು ಇಲ್ಲವಾಗಿದ್ದಾರೆ. ಯಾರ ಯಾರ ಮಾತೋ ಕೇಳಿ ತನ್ನ 
ಎನಾಶವನ್ನೇ ತಂದುಕೊಳ್ಳುತ್ತಿದ್ದಾನೆ. ಕೌರವರ ಪಾಲಿಗೆ ಯುದ್ದ ಮಾಡುವ 
ಅವಕಾಶ ಮಾತ್ರವೇ ಸಿಗುತ್ತದೆ. ಜಯವಂತೂ ಖಂಡಿತ ಸಾಧ್ಯವಿಲ್ಲ. 
ಗೆಲುವು ಏನಿದ್ದರೂ ಪಾಂಡವರದೇ” ಎಂದು ಪರಿಸ್ಥಿತಿಯನ್ನು ವಿವರಿಸಿ 
ತಿಳಿಸಿದರು. 

ಈಗ ಕೌರವರ ಪಾಲಿಗೆ ಕರ್ಣನೊಬ್ಬನೇ ಭರವಸೆಯಾಗಿದ್ದ. ಕರ್ಣನೇ 
ಸೇನಾಪತಿಯಾಗಲೆಂಬುದು ಎಲ್ಲರ. ಇಚ್ಛೆಯಾಗಿತ್ತು. 'ಆರಕೆರಿಹೀ 
ದುರ್ಯೋಧನ ಕರ್ಣನನ್ನು ಸಕನಾಪಕಿಯಾಗೆಕೆದು ಕೇಳಿಕೊಂಡ. ಆದರೆ 
ಕರ್ಣ ಮತ್ತೊಮ್ಮೆ ಭೀಷ್ಮರ ಜೂತೆ ಮಾಡಿದ ತಪ್ಪನ್ನು ಮಾಡಬಾರದೆಂದು 
ಕೊಂಡ. ಭೀಷ್ಮ ದ್ರೋಣರಂಥಹವರ ಸಾಮರ್ಥ್ಯ ಈಗ ಅವನಿಗೆ ತಿಳಿದಿತ್ತು 
ಆದ್ದರಿಂದ ಭೀಷ್ಮರ ಜಾಗದಲ್ಲಿ ನಾಯಕತ್ವಕ್ಕೆ ದ್ರೋಣರೇ ಅರ್ಹರಾದ್ದರಿಂದ 
ಅವರನ್ನೇ ಸೇನಾಪತಿ ವರಾಡಲು ಸೂಚಿಸಿದ. ಇದರಿಂದ 
ದುರ್ಯೋಧನನಿಗೂ ಸಂತೋಷವಾಯಿತು. ದ್ರೋಣರ ಸರ್ವಶ್ರೇಷ್ಠ 
ಸೇನಾಪತಿ ಸ್ಥಾನ ಎಲ್ಲರಿಗೂ ಸಮಾಧಾನ ತಂದಿತು. 

ಸೇನಾಪತಿಯಾಗುತ್ತಿದ್ದಂತೆ ದ್ರೋಣರು ಸೇನೆಯ ವ್ಯೂಹ ರಚನೆಯ 
ಕೆಲಸದಲ್ಲಿ ತೊಡಗಿದರು. ಕರ್ಣನೂ ಬಹಳ ಉತ್ಪಾಹದಿಂದ ಓಡಾಡಿದ. 


ಮಹಾಭಾರತ / 155 


ಐದು ದಿನಗಳ ಕಾಲ ದ್ರೋಣರು ಹೋರಾಡಿ ಅದ್ಭುತ ಪರಾಕ್ರಮ 
ಶಕ್ತಿ ಸಾಮರ್ಥ್ಯಗಳನ್ನು ಪ್ರದರ್ಶಿಸಿದರು. ಪಾದರಸದಂತೆ, ಮಿಂಚಿನಂತೆ 
ಎಲ್ಲಲ್ಲೂ ಕಾಣಿಸಿಕೊಳ್ಳುತ್ತಾ ಯುದ್ಧ ಮಾಡುತ್ತಿದ್ದರು. ಯುವಕರನ್ನೂ 
ನಾಚಿಸುವ ಚುರುಕುತನವಿತ್ತು 

ಸಾತ್ಯಕಿ, ಭೀಮ, ಅರ್ಜುನ, ದೃಷ್ಟದ್ಯುಮ್ನ, ಅಭಿಮನ್ಯು, ದ್ರುಪದ 
ಮೊದಲಾದ ಅತಿರಥ, ಮಹಾರಥರನ್ನು ಎದುರಿಸಿ, ದ್ರೋಣರು ಹೋರಾಡಿ 
ಅವರಿಗೆ ಸೋಲನ್ನು ಕಾಣಿಸಿದರು. 


ಕ್ಕ 
ಕ್ಕಿ 


156 / ಡಾ. ವಿಜಯಾ ಸುಬ್ಬರಾಜ್‌ 


ಯುದ್ಧದ ಹನ್ನೊಂದನೇ ದಿನ 


ದ್ರೋಣಾಚಾರ್ಯರು ಸೇನಾಪತಿಗಳಾದ ದಿನದಿಂದ ಕೌರವಸೇನೆ 
ದಣಿವಿಲ್ಲದೆ ಯುದ್ಧ ಮಾಡಿ ಪಾಂಡವರ ಕಡೆ ಸಾಕಷ್ಟು ನಷ್ಟವನ್ನು 
ಉಂಟು ಮಾಡಿತು. 

ದುರ್ಯೋಧನನ ಮನಸ್ಸಿನಲ್ಲಿ ಇದ್ದಕ್ಕಿದ್ದಂತೆ ಒಂದು ಉಪಾಯ 
ಹೊಳೆಯಿತು. ಯುಧಿಷ್ಠಿರನನ್ನು ಜೀವಂತವಾಗಿ ಸೆರೆ ಹಿಡಿದರೆ ಗೆಲುವು 
ತಮ್ಮದಾಗುತ್ತದೆ ಎಂದೆನಿಸಿದಾಗ, ದ್ರೋಣರನ್ನು ಕಂಡು ತನ್ನ 
ಆಲೋಚನೆಯನ್ನು ವಿವರಿಸಿದ. 

ದ್ರೋಣರಿಗೆ ದುರ್ಯೋಧನನ ಒಳಗಿನ ಲೆಕ್ಕಚಾರ ತಿಳಿದಿರಲಿಲ್ಲ. 
ಸದ್ಯ ಪಾಂಡವರ ಕೊಲೆ ತನ್ನಿಂದಾಗುವುದು ತಪ್ಪಿತಲ್ಲ ಎಂಬುದೆ ಅವರಿಗೆ 
ಸಂತಸ ತಂದಿತ್ತು. ಯುಧಿಷ್ಠಿರನಂತೂ ಅವನ ಧರ್ಮಬುದ್ಧಿಯಿಂದಾಗಿ 
ಶತ್ರುಗಳೂ ಸೇರಿದಂತೆ ಎಲ್ಲರಿಗೂ ಬೇಕಾದವನಾಗಿದ್ದ. ಬಹುಶಃ 
ಅದರಿಂದಲೇ ದುರ್ಯೋಧನನೂ ಯುಧಿಷ್ಠಿರನ ಪ್ರಾಣ ಉಳಿಸಬೇಕು 
ಎಂದುಕೊಂಡಿರಬಹುದೆಂದು ಯೋಚಿಸಿ ಈ ಆಲೋಚನೆ ತಂದು 
ಕೊಂಡುದಕ್ಕೆ ಅವನನ್ನು ಮೆಚ್ಚಿಕೊ೦ಡರು ಮತ್ತು ಅವನು ಬಯಸಿದಂತೆ 
ಯುಧಿಷ್ಠಿರನನ್ನು ಹಿಡಿದುಕೊಡುತ್ತೇನೆ” ಎಂದು ಭರವಸೆ ನೀಡಿದರು. 

ದುರ್ಯೋಧನನ ವಿಚಾರಗಳೇ ಬೇರೆ ಇದ್ದವು. ಯುಧಿಷ್ಠಿರ 
ಸಾಯುವುದರಿಂದ ತನಗೆ ಯಾವ ಪ್ರಯೋಜನವೂ ಇಲ್ಲ. ಅಲ್ಲದೆ 
ಅಣ್ಣನ ಸಾವಿನಿಂದ ಮತ್ತಷ್ಟು ಕೋಪಗೊಂಡು ಸೇಡು ತೀರಿಸಿಕೊಳ್ಳಲು 
ಮತ್ತೂ ಜೋರಾಗಿ ಪ್ರಯತ್ನಿಸುತ್ತಾರೆ. ಇದರಿಂದ ಇನ್ನಷ್ಟು ಸಾವು 
ನೋವುಗಳು ಉಂಟಾಗುತ್ತವೆ. ಆದ್ದರಿ೦ದ ಯುಧಿಷ್ಠಿರನನ್ನು 


ಮಹಾಭಾರತ / 157 


ಸರೆಹಿಡಿಯುವುದೇ ಸುರಕ್ಷಿತವಾದ ದಾರಿ ಎಂದು ಭಾವಿಸಿದ್ದರಿಂದಲೇ 
ದ್ರೋಣರಿಗೆ ಸೆರೆ ಹಿಡಿಯಲು ಸೂಚಿಸಿದ್ದು. ಯುಧಿಷ್ಠಿರ ಸೆರೆಯಾದನೆಂದರೆ 
ಯುದ್ಧ ಕೂನೆಯಾದಂತೆ ಮತ್ತು ತಾವು ತಮ್ಮನ್ನು ವಿಜೇತರೆಂದು 
ಘೋಷಿಸಿಕೊಂಡು ಬಿಡಬಹುದು. ಎಲ್ಲವೂ ತಣ್ಣಗಾದ ಮೇಲೆ ಮತ್ತೆ 
ಯುಧಿಷ್ಠಿರನನ್ನು ಜೂಜಾಟಕ್ಕೆ ಕರೆದು ಸೋಲಿಸಿ ವನವಾಸ ಅಜ್ಞಾತವಾಸಕ್ಕೆ 
ಕಳಿಸುವುದು, ಇದು ಅವನ ಲೆಕ್ಕಾಚಾರವಾಗಿತ್ತು ಸ್ವಲ್ಪ ಸಮಯದ 
ನಂತರ ದುರ್ಯೋಧನ ಇದೆಲ್ಲವನ್ನೂ ನಿಧಾನವಾಗಿ ದ್ರೋಣರಿಗೆ 
ಏವರಿಸಿದ. 

ದುರ್ಯೋಧನ ಹೇಳಿದ್ದೆಲ್ಲವನ್ನೂ ಕೇಳಿದ ಮೇಲೆ ದ್ರೋಣರಿಗೆ 
ಬಹಳ ಕೆಡುಕೆನಿಸಿತು. ಆದರೂ ಅವನು ಹೇಳಿದಂತೆ ಮಾಡುವುದಾಗಿ 
ಭರವಸೆ ಕೊಡಲೇ ಬೇಕಾಯಿತು. 

ಯುಧಿಷ್ಠಿರನನ್ನು ಸೆರಹಿಡಿಯುವ, ದುರ್ಯೋಧನನ ದುರುದ್ದೇಶ 
ಮತ್ತು ದ್ರೋಣರು ಸೆರೆ ಹಿಡಿಯಲು ಒಪ್ಪಿರುವ ವಿಚಾರ ಪಾಂಡವರಿಗೆ 
ತಿಳಿಯಿತು. ಅದಕ್ಕಾಗಿ ಅವನು ಬೇರೆಯದೇ ರೀತಿಯಲ್ಲಿ ಯುದ್ಧ 
ತಂತ್ರವನ್ನು ರೂಪಿಸಬೇಕಾಯಿತು. ಯುಧಿಷ್ಠಿರನಿಗೆ ಬಲವಾದ ರಕ್ಷಣೆ 
ಸಿಗುವಂತಹ ರೀತಿಯಲ್ಲಿ ಯೋಜಿಸಲಾಯಿತು. 

ದ್ರೋಣರು ಈ ವ್ಯೂಹವನ್ನೆಲ್ಲಾ ಭೇದಿಸಿಕೊಂಡು ನೇರವಾಗಿ 
ಯುಧಿಷ್ಠಿರನನ್ನು ಸಮೀಪಿಸಿದರು. ಭಯಂಕರವಾಗಿ ಹೋರಾಡಿದರು. 

ಶಕುನಿ-ಸಹದೇವ, ನಕುಲ-ಶಲ್ಯ, ಅಭಿಮನ್ಯು-ಪೌರವ, ಕರ್ಣ- 
ಎರಾಟ, ಕೃತವರ್ಮ-ಸಾತ್ಯಕಿ, ದೃಷ್ಟದ್ಯುಮ್ನ-ಸುಶರ್ಮ ಹೀಗೆ ಇವರ 
ನಡುವೆ ದ್ವಂದ್ವ ಯುದ್ಧ ನಡೆಯಿತು. ಅಭಿಮನ್ಯು ಪೌರವನನ್ನು ಇನ್ನೇನು 
ಸೋಲಿಸುವುದರಲ್ಲಿದ್ದ. ಅಷ್ಟರಲ್ಲಿ ಪೌರವನ ಸಹಾಯಕ್ಕೆ ಅಧಿಕ ಸೃನ್ಯಬಲ 
ದೊರೆಯಿತು. ಶಲ್ಯ ಅಭಿಮನ್ಯುವನ್ನು ಬೆನ್ನಟ್ಟಿದ. ಭೀಮ ಅಭಿಮನ್ಯುವಿನ 
ಸಹಾಯಕ್ಕೆ ಬಂದ. ಶಲ್ಯನನ್ನು ತನ್ನ ಗದೆಯಿಂದ ಹೊಡೆದು ಕೆಳಕ್ಕೆ 
ಬೀಳಿಸಿದ. ಶಲ್ಯ ಪ್ರಜ್ಞೆ ತಪ್ಪಿ ಕೆಳಗೆ ಬಿದ್ದ. 


158 / ಡಾ. ವಿಜಯಾ ಸುಬ್ಬರಾಜ್‌ 


ಕೌರವ ಸೈನಿಕರು ಶಲ್ಯನ ಸ್ಥಿತಿ ಕಂಡು ಭಯಭೀತರಾಗಿ ಪ್ರಾಣರಕ್ಷಣೆಗೆ 
ಓಡಿದರು. ದ್ರೋಣರಿಗೆ ನಿರಾಸೆಯಾಯಿತು. ಆದರೂ ಯುಧಿಷ್ಠಿರನನ್ನು 
ಸೆರೆಹಿಡಿಯಲು ಮತ್ತೆ ಉತ್ಸಾಹವನ್ನು ತುಂಬಿಕೊಂಡು ಪ್ರಯತ್ನಿಸಿದರು. 
ಪಾಂಡವರ ಕಡೆಯ ಸಾತ್ಯಕಿ, ದೃಷ್ಟದ್ಯುಮ್ನ ವಿರಾಟ ಮೊದಲಾದವರು 
ಮೈಯೆಲ್ಲಾ ಕಣ್ಣಾಗಿ ಯುಧಿಷ್ಠಿರನಿಗೆ ಕಾವಲಿದ್ದರು. ಅನೇಕ ಬಾರಿ 
ಸೆರೆಯಾಗುವ ಅಪಾಯದಿಂದ ಪಾರು ಮಾಡಿದರು. ಅರ್ಜುನನಂತೂ 
ಎಲ್ಲಿರುತ್ತಿದ್ದನೋ ಅಪಾಯದ ವಾಸನೆ ಹತ್ತಿದ ಕೂಡಲೇ ಮಿಂಚಿನಂತೆ 
ಬಂದು ಸಿಡಿಲಿನಂತೆ ಎರಗಿ ಅಣ್ಣನನ್ನು ರಕ್ಷಿಸುತ್ತಿದ್ದ. 

ಕೌರವರಿಗೆ, ಅರ್ಜುನನ ಬೆಂಬಲ ತಪ್ಪಿಸಿದರೆ ಮಾತ್ರ ಯುಧಿಷ್ಠಿರನನ್ನು 
ಸೆರೆ ಹಿಡಿಯಲು ಸಾಧ್ಯ. ಅಲ್ಲಿಯವರೆಗೆ ತಮ್ಮ ಪ್ರಯತ್ನ ಫಲಿಸುವುದಿಲ್ಲ. 
ಆದ್ದರಿಂದ ಅರ್ಜುನನನ್ನು ಹೇಗಾದರೂ ಮಾಡಿ ಅಲ್ಲಂದ ದೂರ 
ಕಳಿಸಬೇಕು ಎಂದು ಯೋಚಿಸಿದರು. 


+, 
ಳೀ 


ಮಹಾಭಾರತ / 159 


ಯುದ್ಧದ ಹನ್ನೆರಡನೇ ದಿನ 


ಅರ್ಜುನನನ್ನು ಅಲ್ಲಿಂದ ತಪ್ಪಿಸಲು ದುರ್ಯೋಧನ ಯೋಚಿಸುವಾಗ 
ತ್ರಿಗರ್ತದ ದೊರೆ ಸುಶರ್ಮ ತಾನು ಮತ್ತು ತನ್ನವರು ಅವನಿಗೆ ಸಹಾಯ 
ಮಾಡಲು ಮುಂದಾದರು. ಅವನು ಒಂದು ಆತ್ಮಾಹುತಿ ದಳವನ್ನು 
ಕಟ್ಟಿದ. ಈ ದಳದ ಸದಸ್ಯರು ತಮ್ಮ ತಮ್ಮ ಅಂತ್ಯ ಸಂಸ್ಕಾರ ಎಧಿಗಳನ್ನು 
(ಘಟಶ್ರಾದ್ಧ) ತಾವೇ ಮಾಡಿಕೊ೦ಡರು. ಹುಲ್ಲಿನ ಉಡುಪುಗಳನ್ನು 
ಧ'ರಿಸಿಕೊಂಡರು. ತಾವು ಕೊನೆಂಯುಸಿರು ಇರುವವರೆಗೂ 
ಹೋರಾಡುವುದಾಗಿ ಪ್ರತಿಜ್ಞೆ ಮಾಡಿದರು. ಅರ್ಜುನನನ್ನು ಸಾಯಿಸದೆ 
ಹಿಂತಿರುಗುವುದಿಲ್ಲ “ಮಾಡು ಅಥವಾ ಮಡಿ” ಎಂಬುದೇ ನಮ್ಮ ಧ್ಯೇಯ 
ಎಂದು ಘೋಷಿಸಿಕೊಂಡರು. 

ಪ್ರತಿಜ್ಞೆ ಕೈಗೊಂಡ ಮೇಲೆ ದಕ್ಷಿಣಾಭಿಮುಖವಾಗಿ ನಡೆದರು. ಅರ್ಜುನ 
ಇವರ ಬಗ್ಗೆ ಕೇಳಿದ. ಯುಧಿಷ್ಠಿರನನ್ನು ಕಾಪಾಡುವ ಜವಾಬ್ದಾರಿಯನ್ನು 
ಸತ್ಯಜಿತನಿಗೆ ಒಪ್ಪಿಸಿ ಸ೦ಶಪ್ತಕರು (ಆತ್ಮಾಹುತಿ ದಳ) ಇದ್ದ ದಿಕ್ಕಿಗೆ 
ಹೋದ. 

ಅರ್ಜುನ ದೂರದಿಂದಲೇ ಅವರನ್ನೂ ನೋಡಿದ. ಪಾನಮತ್ತರಾಗಿ 
ತೂರಾಡುತ್ತ ಅರ್ಜುನ ಸತ್ತೇ ಹೋದನೆಂಬಂತೆ ಭಾವಿಸಿ ಸಂಭ್ರಮ 
ಆಚರಿಸುತ್ತಿದ್ದರು. ಅದನ್ನು ಕೃಷ್ಣನಿಗೆ ತೋರಿಸಿದ. 

ಅರ್ಜುನ ಅವರ ಮೇಲೆ ಹಸಿದ ಹುಲಿಯಂತೆ ಎರಗಿ ಒಬ್ಬೊಬ್ಬರನ್ನೇ 
ಬಲಿ ತೆಗೆದುಕೊಂಡ. ಉಳಿದವರು ಹೆದರಿ ಓಡಲು ನಾಯಕ ಅವರನ್ನು 
ಹಿಂದಕ್ಕೆ ಕರೆದು ಅವರ ಪ್ರತಿಜ್ಞೆಯನ್ನು ನೆನಪಿಸಿದ. 

ಅರ್ಜುನ ಕಿಂಚಿತ್ತೂ ಹೆದರದೆ ತನ್ನ ಗಾಂಡೀವದಿಂದ ತ್ರಿಗರ್ತದ 
ಸೈನ್ಯದ ಮೇಲೆ ಬಣಗಳ ಮಳೆಗಾರೆದ. ಸೈನ್ಯ ರಕ್ತದ ಮಡುವಿನಲ್ಲಿ 
ಮುಳುಗಿತು. 


160 / ಡಾ. ವಿಜಯಾ ಸುಬ್ಬರಾಜ್‌ 


ಈ ಕಡೆ ದ್ರೋಣರು ಪಾಂಡವ ಸೈನ್ಯದ ಮೇಲೆ ಬಿದ್ದು ಯುಧಿಷ್ಠಿರನನ್ನು 
ಹಿಡಿಯಲು ಪ್ರಯತ್ನ ನಡೆಸುತ್ತಲೇ ಇದ್ದ. ದ್ರೋಣರಿಂದಾಗಿ ದ್ರುಪದನ 
ಸೈನ್ಯ ಅಪಾರ ನಷ್ಟವನ್ನು ಅನುಭವಿಸಿತು. ರಕ್ತದ ಹೊನಲುಗಳು ಹರಿದವು. 
ದ್ರೋಣರು ಮುತ್ತಿಗೆಯನ್ನು ಮುಂದುವರೆಸಿದರು. ಶತಾನೀಕ. ವಸುಧಾನ 
ಮತ್ತಿತರರು ದ್ರೋಣರನ್ನು ಎದುರಿಸಿದರೂ ಗೆಲ್ಲಲಾಗಲಿಲ್ಲ. 

ಇನ್ನೂ ದ್ರೋಣರಿಗೆ ಯುಧಿಷ್ಠಿರನನ್ನು ಸೆರೆ ಹಿಡಿಯಲು ಆಗಿರಲಿಲ್ಲ. 
ಕರ್ಣ ದುರ್ಯೋಧನರು, ದ್ರೋಣರು ವಿಫಲವಾಗುತ್ತಿದ್ದುದನ್ನು ನೋಡಿ 
ಇನ್ನೊಂದು ಬಗೆಯ ಯೋಜನೆಯನ್ನು ಚಿಂತಿಸಿದರು. 

ಸಂಶಪ್ಪಕರನ್ನು ಸೋಲಿಸಿ ಅರ್ಜುನ ಹಿಂತಿರುಗುವಾಗ ದಾರಿಯಲ್ಲಿ 
ದುರ್ಯೋಧನ ಭಗದತ್ತನ ನೇತೃತ್ವದಲ್ಲಿ ಕಳಿಸಿದ್ದ ಆನೆ ಸೈನ್ಯ 
ಎದುರಾಯಿತು. 

ಅರ್ಜುನ ಹಿಂತಿರುಗಿದ್ದನ್ನು ನೋಡಿ ಪಾಂಡವ ಸೈನಿಕರಲ್ಲಿ ಉತ್ಸಾಹ 
ಮರುಕಳಿಸಿತು. ಹೊಸ ಹುರುಪಿನಿಂದ ಪಾಂಡವ ಸೈನ್ಯ ಭಗದತ್ತನ 
ಸೈನ್ಯದ ಮೇಲೆ ಬಿತ್ತು ಭಗದತ್ತನಿಗೆ ಈ ಆಕ್ರಮಣವನ್ನು ಎದುರಿಸಲು 
ಆಗಲಿಲ್ಲ. ಅವನು ಕೆಳಗೆ ಬಿದ್ದ. ಇದರಿಂದ ಕೋಲಾಹಲ ಉಂಟಾಯಿತು. 
ಆನೆಗಳೂ ಹೆದರಿ ಚಲ್ಲಾಪಿಲ್ಲಿಯಾಗಿ ಓಡಿದವು. ಕೌರವ ಸೈನಿಕರು ಆನೆಗಳ 
ಕಾಲಡಿಯಲ್ಲಿ ಸಿಕ್ಕಿ ನಜ್ಜು ಗುಜ್ಜಾದರು. ಕುದುರೆಗಳೂ ಪ್ರಾಣ 
ಕಳೆದುಕೊಂಡವು. 

ಭಗದತ್ತ ಹೆದರಲಿಲ್ಲ. ಯುದ್ಧಕ್ಕೆ ಹಿಂತಿರುಗಿದ. ಸುಪ್ರತೀಕ ಎಂಬ 
ಆನೆಯನ್ನೇರಿ ಬಂದು ಭೀಮನ ಜೊತೆ ಭಯಂಕರವಾಗಿ ಹೋರಾಡಿದ 
ಭೀಮನಿಗೇ ಸ್ವಲ್ಪ ಕಷ್ಟವೆನಿಸಿತು. ಭಗದತ್ತನಿಂದ ತಪ್ಪಿಸಿಕೊಳ್ಳಲು ಅದೃಶ್ಯನಾದ. 
ಪಾಂಡವ ಸೈನಿಕರು, ಭೀಮ ಭಗದತ್ತನಿಂದ ಹತನಾದನೆಂದು ಭಾವಿಸಿ. 
ಭಗದತ್ತನ ಆನೆ ಭೀಮನನ್ನು ಕೊಂದು ಹಾಕಿತು ಎಂದು ಕೂಗಿಕೊಂಡರು. 
ಕುರುಕ್ಷೇತ್ರದಲ್ಲಲ್ಲ ಈ ಕೂಗು ಪ್ರತಿದ್ವನಿಸಿತು. ಯುಧಿಷ್ಠಿರ ಇದನ್ನು 
ಕೇಳಿಸಿಕೊಂಡು, ತನ್ನ ಸೈನ್ಯವನ್ನು ಭಗದತ್ತನ ಕಡೆಗೆ ಹೊರಳಿಸಿದ. 
ಭಗದತ್ತ ಅದನ್ನೂ ಎದುರಿಸಿದ. ಅವನ ಆನೆ ಸಾತ್ಯಕಿಯ ರಥವನ್ನು 
ತುಳಿದು ಹಾಕಿತು. ಪಾಂಡವ ಸೈನಿಕರಲ್ಲಿ ಗೊಂದಲ ಉಂಟಾಯಿತು. 


ಮಹಾಭಾರತ / 161 


ಅರ್ಜುನ ಕೃಷ್ಣರು ಕೂಡಲೇ ಅಲ್ಲಿಗೆ ಧಾವಿಸಿ ಭಗದತ್ತನ ಆನೆಗೆ, 
ಅರ್ಜುನ ಗುರಿಯಿಟ್ಟು ಹೊಡೆದ. ಆನೆಗೆ ತೀವ್ರವಾಗಿ ಬಾಣ ತಗುಲಿ 
ಅದು ಕುಸಿದು ಕುಳಿತಿತ್ತು ಭಗದತ್ತ ಎಷ್ಟು ಪ್ರಯತ್ನಿಸಿದರೂ ಮೇಲೇಳಲಿಲ್ಲ. 
ಆ ಪ್ರಯತ್ನದಲ್ಲಿ ಅರ್ಜುನನ ಬಾಣ ಭಗದತ್ತನನ್ನೂ ಬಲಿ 
ತೆಗೆದುಕೊಂಡಿತು. ಕೌರವ ಸೈನಿಕರು ಇದರಿಂದ ಚೆಲ್ಲಾಪಿಲ್ಲಿಯಾಗಿ ದಿಕ್ಕು 
ದಿಕ್ಕಿಗೆ ಓಡಿ ಹೋದರು. 


+, 
ಕ್ಕಿ 


162 / ಡಾ. ಎಜಯಾ ಸುಬ್ಬರಾಜ್‌ 


ಯುದ್ಧದ ಹದಿಮೂರನೇ ದಿನ 


ದ್ರೋಣರು ತಮ್ಮ ಮಾತನ್ನು ಉಳಿಸಿಕೊಳ್ಳಲಿಲ್ಲವೆಂದು ದುರ್ಯೋಧನ 
ನಿಗೆ ಅಸಮಾಧಾನವಾಯಿತು. ದ್ರೋಣರು ಬೇಕೆಂದೇ ಯುಧಿಷ್ಠಿರನನ್ನು 
ಹಿಡಿಂಉುುತ್ತಿಲ್ಲವೆ೦ದು ಬಣವಿಸಿದ. ಬೇಕಂತಲೇ ಸರ 
ಹಿಡಿಯುವುದನ್ನು ಮುಂದೂಡುತ್ತಿದ್ದಾನೆಂದು ಊಹಿಸಿದ. ದ್ರೋಣರನ್ನು 
ಆಕ್ಷೇಪಿಸಿ ಮಾತನಾಡಿದ. 

ದ್ರೋಣರಿಗೆ ಇದರಿಂದ ಅವವರಾನವಾಯಿತು. ಅವರು 
ದುರ್ಯೋಧನನಿಗೆ ಹೀಗೆಂದರು. “ದುರ್ಯೋಧನ ಯಾವಾಗಲೂ 
ಆಡಿಕೊಳ್ಳುವುದೇ ನಿನ್ನ ಕೆಲಸವಾಯಿತು. ಎಷ್ಟೇ ಪ್ರಾಮಾಣಿಕವಾಗಿ 
ನಿನಗಾಗಿ ದುಡಿದರೂ ನಿನಗೆ ನಂಬಿಕೆ ಬರುವುದಿಲ್ಲ. ಅರ್ಜುನನ ರಕ್ಷಣೆ 
ದೊರೆಯುವವರೆಗೆ ಯುಧಿಷ್ಠಿರನನ್ನು ಸೆರೆ ಹಿಡಿಯಲು ಸಾಧ್ಯವಿಲ್ಲ. 
ಆದರೂ ಮತ್ತೊಮ್ಮೆ ಪ್ರಯತ್ನಿಸೋಣ. ಈಗ ನೀನು ಸುಮ್ಮನೆ ಹೋಗು” 
ಎಂದು. 

ಹದಿಮೂರನೇ ದಿನ ಮತ್ತೆ ಅರ್ಜುನನಿಗೆ ಸಂಶಪಕ್ತರನ್ನು 
ಎದುರಿಸಬೇಕಾಯಿತು. ದ್ರೋಣರು ಈ ಅವಕಾಶವನ್ನು 
ಉಪಯೋಗಿಸಿಕೊಂಡು ಪದ್ಮವ್ಯೂಹವನ್ನು ರಚಿಸಿದರು. ಪಾಂಡವರ ಕಡೆ 
ಯಾರಿಗೂ ತಿಳಿದಿರಲಿಲ್ಲ. ಅವರೆಲ್ಲ ಚಿಂತಿತರಾದರು. ಪಾಂಡವರ ಮೇಲೆ 
ಸೇಡು ತೀರಿಸಿಕೊಳ್ಳುವಂತೆನಿಸಿತು. ಭೀಮ, ದ್ರುಪದ, ವಿರಾಟ, ಘಟೋತ್ಕಚ 
ಮತ್ತು ಇನ್ನೂ ಇತರರು ಯುಧಿಷ್ಠಿರನ ರಕ್ಷಣೆಗೆ ಇದ್ದರಾದರೂ ದ್ರೋಣರ 
ಆಘಾತವನ್ನು ತಡೆದುಕೊಳ್ಳಲು ಆಗಲಿಲ್ಲ. 

ಅಭಿಮನ್ಯುವಂತು ಹುಲಿಮರಿಯಂತೆ ಸಣ್ಣವನಾದರೂ ಬಹಳ 
ಪೌರುಷದಿಂದ ಹೋರಾಡಿದ. ದೊಡ್ಡಪ್ಪ, ಚಿಕ್ಕಪ್ಪಂದಿರ ಚಿಂತೆಯನ್ನು 


ಮಹಾಭಾರತ / 163 


ಗಮನಿಸಿದ. ತಾನಾಗಿ ಅವರ ಬಳಿಗೆ ಹೋಗಿ ಪದ್ಮವ್ಯೂಹವನ್ನು ತಾನು 
ಭೇದಿಸಿ ಒಳಗೆ ಹೋಗುತ್ತೇನೆಂದ. ತಂದೆಯಿಂದ ಇದು ತನಗೆ ತಿಳಿದಿದೆ. 
ಆದರೆ ಅದರಿಂದ ಹೊರ ಬರುವುದು ಮಾತ್ರ ತಿಳಿದಿಲ್ಲವೆಂದ. 
ಯುಧಿಷ್ಠಿರನಿಗೆ ಇದರಿ೦ದ ಸಂತೋಷವೂ ಆಯಿತು. ಭಯವೂ ಆಯಿತು. 
ತ೦ದೆಯಿಲ್ಲದ ಸಮಯದಲ್ಲಿ ಅವನು ವ್ಯೂಹ ಪ್ರವೇಶಿಸಿ ಏನಾದರೂ 
ದುರಂತ ಸಂಭವಿಸಿದರೆ! ಎಂದು ಹೆದರಿಸಿದರು. ಅಭಿಮನ್ಯು ಬೇದಿಸಿ 
ಒಳಹೊಕ್ಕು ತಾವೂ ಹಿಂಬಾಲಿಸಿ ಬರಲು ದಾರಿ ಮಾಡಿಕೊಡುವಂತೆ 
ಹೇಳಿದರು. ಅಭಿಮನ್ಯು ಅವರೆಲ್ಲರ ಆಶೀರ್ವಾದದಿಂದ ರಥವೇರಿ ವ್ಯೂಹದ 
ಕಡೆಗೆ ನಡೆದ: ಅವನ ರೂಪ, ರೀತಿ ಥೇಟ್‌ ಅರ್ಜುನನನ್ನೇ 
ಹೋಲುತ್ತಿದ್ದವು. 

ವ್ಯೂಹದ ಡೆಗೆ ನಡೆದು ಬಾಣಗಳಿಂದ ಅದನ್ನು ಭೇದಿಸುತ್ತ ಶತ್ರುಗಳನ್ನು 
ಬಲಿ ತೆಗೆದುಕೊಳ್ಳುತ್ತ ಮುನ್ನುಗ್ಗಿದ. ಭಯದಿಂದ ಸೈನಿಕರು ದೂರ 
ದೂರವೇ ನಿಂತರು. 

ಜಯದ್ರಥ, ಧೃತರಾಷ್ಟ್ರನ ಅಳಿಯ ಅನಿರೀಕ್ಷಿತವಾಗಿ ಧಾವಿಸಿ ತೆರದಿದ್ದ 
ದಾರಿಯನ್ನು ಮುಚ್ಚಿ ಬಿಟ್ಟ. ಇದರಿಂದ ಪಾಂಡವರ ಕಡೆಯವರು ಯಾರೂ 
ಬರಲಾಗಲಿಲ್ಲ. ಅಭಿಮನ್ಯು ಸಾಹಸದಿಂದಲೇ ಹೋರಾಡುತ್ತಿದ್ದರೂ 
ಏಕಾಂಗಿಯಾಗಿದ್ದ. ವ್ಯೂಹದ ಬಲೆಯಲ್ಲಿ ಸಿಕ್ಕಿ ಬಿದ್ದಿದ್ದ, ನೇರಾಗಿ 
ವೀರರನ್ನೆಲ್ಲಾ ಭೇದಿಸಿ, ಕೊಲ್ಲುತ್ತಿದ್ದ. ಕೌರವ ಸೇನೆಗೆ ಅಪಾರ ನಷ್ಟವನ್ನು 
ಉಂಟು "ಮಾಡಿದ. ಸೈನ್ಯಕ್ಕಾಗುತ್ತಿದ್ದ ನಷ್ಟವನ್ನು ನೋಡಿ ಕೃಪ, ದ್ರೋಣ, 
ಅಶ್ವತ್ಥಾಮ, ಕರ್ಣ, ಶಕುನಿ, ಶಲ್ಯ ಎಲ್ಲರೂ ಒಟ್ಟಾಗಿ ಅವನನ್ನು ಮುತ್ತಿದರು. 
ಅಭಿಮನ್ನು ಏಕಾಂಗಿಯಾಗಿ ಬಹಳ ಹೊತ್ತು ಹೋರಾಡಿದ. ತನ್ನ 
ಅಸಾಧಾರಣ ಸಾಮರ್ಥ್ಯವನ್ನು ಪ್ರದರ್ಶಿಸಿದ. ಶತ್ರುಗಳು ಅವನ 
ಪೌರುಷವನ್ನು ಮೆಚ್ಚಿದರು. ಆದರೆ ಎಳಯನೂ ಏಕಾಂಗಿಯ ಆದ 
ಅವನನ್ನು ದ್ರೋಣ, ಕೃಪರಂಥ ಮಹಾ ಸಾಹಸಿಗಳು ಅನ್ಯಾಯವಾಗಿ 
ಅವನ ಅಸಹಾಯಕತೆಯ ಪ್ರಯೋಜನ ಪಡೆದು ಹಿಂದಿನಿಂದ ಆಕ್ರಮಣ 
ಮಾಡಿ ಕೊಂದೇ ಬಿಟ್ಟರು. ಶಸ್ತ್ರ ಸಹಾಯ, ಮನುಷ್ಯ ಸಹಾಯ ಯಾವುದೂ 
ದೊರೆಯದೆ ಸತ್ತು ಬಿದ್ದ ಅವನನ್ನು ಸಾಯಿಸುವಲ್ಲಿ ಜಯದ್ರಥನದೇ 
ಮುಖ್ಯ ಕೈವಾಡವಾಗಿತ್ತು 
164 / ಡಾ. ಹಿಜಯಾ ಸುಬ್ಬರಾಜ್‌ 


ಅಭಿಮನ್ಯುವಿನ ಸಾವು ಕೌರವ ಸೈನ್ಯದಲ್ಲಿ ಸಂತೋಷೋತ್ಸಾಹಗಳನ್ನು 
ತುಂಬಿತು. ಕೌರವ ಶಿಬಿರಗಳಲ್ಲಿ ಹಬ್ಬವನ್ನು ಆಚರಿಸಿದರು. 
ಅರ್ಜುನ ತ್ರಿಗರ್ತದ ಸೈನ್ಯವನ್ನು ನಾಶ ಮಾಡಿ ಸಂಜೆಗೆ ಶಿಬಿರಕ್ಕೆ 


| "ದ ಆ ಸ್ಯ ? 
7) | 
Fibers ರ m 


RSS JA 


BN 
|| 

| 

h | 

kt || 


ಟಿ 


| 
ತ್ಮ ತೌ ಇ 
ನರಾ * 
| ಖಿ ಸಾ, ಗ 
4 
ಣೆ ಕ್ಯ 
ಶು ke 
4 ಗ 
3 
ಕ 
ಇ ಲ್ಸ) 4 
rE 
iy CCN 
ಸಃ 
ಗಟ್‌ 
} 


ದ ಕ್‌ೆ 
( 8 [ rAN ಸಾ 
Ke [| 
1 
DAY 


ರ 


ಹಿಂತಿರುಗಿದ. ಬರುತ್ತಿದ್ದಂತೆ ಅಭಿಮನ್ಯುವಿನ ಸಾವು ಅವನನ್ನು 
ಆಘಾತಗೊಳ್ಳುವಂತೆ ಮಾಡಿತು. ಅವನ ಕೋಪಕ್ಕೆ ಮಿತಿಯಿಲ್ಲವಾಯಿತು. 
ಮಗನ ಸಾವಿನ ದುಃಖಾತಿರೇಕದಿಂದ ಹುಚ್ಚನಂತಾಗಿದ್ದ. ಯಾರು ತನ್ನ 
ಮಗನ್‌ ಸಾವಿಗೆ ಕಾರಣರೋ ಅವರನ್ನು ನಾಳ 
ಸೂರ್ಯಾಸ್ತವಾಗುವುದರೊಳಗೆ ಕೊಲ್ಲುತ್ತೇನೆ. ಇಲ್ಲವಾದಲ್ಲಿ ಅಗ್ನಿ ಪ್ರವೇಶ 
ಮಾಡುತ್ತೇನೆಂದು ಪ್ರತಿಜ್ಞೆ ಮಾಡಿದ. 

ಜಯದ್ರಥ ಪ್ರತಿಜ್ಞೆಯನ್ನು ಕೇಳಿಸಿಕೊಂಡು ಹದರಿದ. ದುರ್ಯೋಧನನ 
ಬಳಿಗೆ ಓಡಿ ತನ್ನನ್ನು ರಕ್ಷಿಸಬೇಕೆಂದು ಕೇಳಿಕೂಂಡ. ದುರ್ಯೋಧನ 
ಅವನಿಗೆ ಸಮಾಧಾನ ಹೇಳಿ, ಅವನ ರಕ್ಷಣೆ ಮಾಡುವುದಾಗಿ ಭರವಸೆ 
ಕೊಟ, 


+ 
ಕ್ಕಿ 


ಮಹಾಭಾರತ / 165 


ಯುದ್ಧದ ಹದಿನಾಲ್ಕನೇ ದಿನ 


ಮಾತಿನಂತೆ ಜಯದ್ರಥನನ್ನು ಸುರಕ್ಷಿತ ಸ್ಥಳದಲ್ಲಿ ಇರಿಸಲಾಗಿತ್ತು. 
ಅವನ ರಥದ ಸುತ್ತ ಮಹಾಪರಾಕ್ರಮಶಾಲಿ ಯೋಧರು ಕಾವಲಿದ್ದರು. 
ಯಾರಿಗೂ ಪ್ರವೇಶಿಸುವುದು ಸುಲಭವಿರಲಿಲ್ಲ. ಸ್ವತಃ ದ್ರೋಣರೇ ಅವನ 
ರಕ್ಷಣೆಗೆ ನಿಂತರು. ಅರ್ಜುನ ದ್ರೋಣರ ಬಳಿಗೆ ಹೋಗಿ ಜಯದ್ರಥನಿರುವ 
ಸ್ಥಳವನ್ನು ವಿಚಾರಿಸಿದ ದ್ರೋಣರು ಸ್ವಲ್ಪವೂ ಪಾಪಪ್ರಜ್ಞೆಯಿಲ್ಲದೆ, 
“ಅರ್ಜುನಾ ನಾನಿರುವವರೆಗೂ ಜಯದ್ರಥನ ಕೂದಲು ಕೊಂಕಲು 
ಬಿಡುವುದಿಲ್ಲ. ಅವನು ನನ್ನ ರಕ್ಷಣೆಂರುಲ್ಲಿದ್ದಾನೆ. ನೀನು 
ಹೋಗಲೇಬೇಕೆಂದರೆ ಮೊದಲು ನನ್ನನ್ನು ಗೆಲ್ಲು” ಎಂದರು. 

ತನ್ನ ಗುರುಗಳೂಂದಿಗೆ ವಾದಕ್ಕೆ, ಯುದ್ದಕ್ಕೆ ನಿಲ್ಲಲು ಇಷ್ಟಪಡಲಿಲ್ಲ. 
ಆದರೆ ಕೆಲ ಕ್ಷಣಗಳ ನಂತರ ಕ್ಷಾತ್ರಧರ್ಮದ ನೆನಪಾಯಿತು. ಕೂಡಲೇ 
ಯುದ್ಧ ಮಾಡಲು ಸಿದ್ಧನಾದ. 

ದ್ರೋಣ, ಅರ್ಜುನರು ವೀರಾವೇಶದಿ೦ದ ಹೋರಾಡಿದರು. ಅಷ್ಟರಲ್ಲಿ 
ಸಂಜೆಯಾಗುತ್ತಿರುವ ಸೂಚನೆಗಳು ಕಾಣಿಸಿದವು. ಕೃಷ್ಣ ಅರ್ಜುನನನ್ನು 
ಎಚ್ಚರಿಸಿದ. ಗುರುಗಳ ಮುಂದೆ ಶಕ್ತಿ ಪ್ರದರ್ಶನಕ್ಕೆ ಇದು ಸಮಯವಲ್ಲ 
ಎಂದು ಹೇಳಿ ರಥವನ್ನು ಬೇರೆಡೆಗೆ ತಿರಿಗಿಸಿದ. ಭದ್ರವಾದ ರಕ್ಷಣೆಯಲ್ಲಿದ್ದ 
ಜಯದ್ರಥನನ್ನು ಹೇಗಾದರೂ ತಲುಪಿ ಕೊಲ್ಲಲೇಬೇಕಿತ್ತು ಆದ್ದರಿಂದ 
ಅವನ ಕಾವಲಿನ ಯೋಧರನ್ನು ಒಬ್ಬೊಬ್ಬರನ್ನಾಗಿ ಕೊಲ್ಲುತ್ತಾ ಹೋದ. 
ಆದರೆ ಜಯದ್ರಥ ಕೈಗೆ ಸಿಗಲಿಲ್ಲ. ಅವನನ್ನು ಹೇಗಾದರೂ 
ಕೊಲ್ಲಲೇಬೇಕೆಂದು ಮುಂದಕ್ಕೆ ಸಾಗುತ್ತಿರುವಷ್ಟರಲ್ಲಿ ದ್ರೋಣರು ಮತ್ತೆ 
ಬಂದು ಅವನ ದಾರಿಗೆ ಅಡ್ಡವಾದರು. ಸೂಂರ್ಯಾಸ್ತದವರೆಗೆ 
ಜಯದ್ರಥನನ್ನು ರಕ್ಷಿಸಿದರೆ ಸಾಕೆಂದು ಸೂರ್ಯಾಸ್ತಕ್ಕೆ ಕಾಯುತ್ತಿದ್ದರು. 


166 / ಡಾ. ವಿಜಯಾ ಸುಬ್ಬರಾಜ್‌ 


ಕೃಷ್ಣನಿಗೆ ಚಿಂತೆಯಾಯಿತು. ಸೂರ್ಯಾಸ್ತವಾಗಿ ಬಿಟ್ಟರೆ ಅರ್ಜುನ 
ಪ್ರಾಣದಿಂದ ಇರುವುದಿಲ್ಲ. ಅದಕ್ಕಾಗಿ ಏನಾದರೂ ಉಪಾಯ 
ಮಾಡಬೇಕೆಂದು ಯೋಚಿಸಿದ. 

ಅಷ್ಟರಲ್ಲೇ ಮೋಡ ಕವಿಯಿತು. ಕತ್ತಲಾಯಿತು. ಸಂಜೆಯಾಯಿತೆಂಬ 
ಸೂಚನೆ ದೊರೆತದ್ದೇ ಕೌರವ ಸೈನ್ಯದಲ್ಲಿ ಸಂತಸ ಗೆಲುವುಗಳು 
ಕಾಣಿಸಿಕೊಂಡವು. ಇನ್ನೇನು ಅರ್ಜುನ ಅಗ್ನಿ ಪ್ರವೇಶ ಮಾಡಿ ಪ್ರಾಣ 
ಕಳೆದುಕೊ೦ಡರೆ ಪಾ೦ಡವರನ್ನು ಗೆಲ್ಲುವುದು ಯಾವ ಲೆಕ್ಕ ಎಂದುಕೊಂಡು 
ಆಗಲೇ ಗೆದ್ದವರಂತೆ ಕಾಣಿಸಿಕೊಂಡರು. 

ಜಯದಥ ಹೊರಗ ಬಂದು ನಿರ್ಭಯವಾಗಿ ಓಡಾಡಿದ. ಕೃಷ್ಣ 
ಅರ್ಜುನನಿಗೆ ಅವನನ್ನು ತೋರಿಸಿ ಹೂಡೆ ಎಂದ. ಅರ್ಜುನ ಒಪಲಿಲ್ಲ. 
ಮಾತಿನಂತೆ ಸೂರ್ಯಾಸವಾಗಿರುವುದರಿಂದ ತನಗೆ ಸಾವೇ ಶರಣು 


ಉಲ್‌! ಕೃಷ್ಣ ಒತ್ತಾ೦ರು ಮಾಡಿದ. ಅರ್ಜುನ ಬಿಲ್ಲಿಗೆ 
ಬಾಣವೇರಿಸುತ್ತಿದ್ದಂತೆಯೇ ಕತ್ತಲು tens ಇನ್ನೂ ಬೆಳಕಿದ್ದುದು 
ಸ್ಪಷ್ಟವಾಗಿತ್ತು 


ಜಯದ್ರಥನ ಮೇಲೆ ಬಾಣ ಪ್ರಯೋಗ ಮಾಡಿ ಅವನ ತಲೆ ಹಾರಿಸಿದ. 
ಕೌರವನ ಸೈನ್ಯ ಈ ವಿಚಿತ್ರವನ್ನು ನೋಡಿ ಹೌಹಾರಿದರು. 

ಕೃಷ್ಣ ಜಯ ಕಹಳೆ ಮೊಳಗಿಸಿದ. ಪಾಂಡವರು ಮತ್ತವನ ಸೈನಿಕರು 
ಈ ಮೊಳಗನ್ನು ಕೇಳಿಸಿಕೊಂಡು ಗೆಲುವಾದರು. 

ನಂತರ ಅರ್ಜುನನಿಗೆ, ಕೃಷ್ಣ ಎಲ್ಲವನ್ನೂ ವಿವರಿಸಿ, ತಾನೇ 
ಸೂರ್ಯಾಸ್ತದ ಭ್ರಮೆಯನ್ನು ಉಂಟು ಮಾಡಿದ ವಿಷಯ ತಿಳಿಸಿದ. 

ಘಟೋತ್ಕಚ ತನ್ನ ಸೈನ್ಯದೊಂದಿಗೆ ಯುದ್ಧವನ್ನು ಆರಂಭಿಸಿದ. ಅವರು 
ರಾಕ್ಷಸರಾಗಿದ್ದುದರಿಂದ ರಾತ್ರಿಯ ಸಮಯದಲ್ಲಿ ಅವರಿಗೆ ಹೆಚ್ಚಿನ 
ಬಲವಿರುತ್ತಿತ್ತು. ಕೌರವ ಸೇನೆಯ ಮೇಲೆ ತಮ್ಮ ಮಾಯಾ ವಿದ್ಯೆಯನ್ನು 
ಪ್ರಂಯಶೋಗಿಸಿದರು. ಇದರಿಂದ ಅವರಿಗ ಇದನ್ನು ಹೇಗೆ 
ಪ್ರತಿರೋಧಿಸಬೇಕೋ ತಿಳಿಯದೆ ಗೂಂದಲಗೊಂಡಿದ್ದರು. ಯುದ್ಧ 
ತಂತ್ರಗಳು ಸೋಲುತ್ತಿದ್ದವು. 


ಮಹಾಭಾರತ / 167 


ಅವರ ಮಾಯಾ ವಿದ್ಯೆಯನ್ನು ಪ್ರತಿಬಂಧಿಸಲು ಕರ್ಣನೇ ಯುದ್ದ 
ಭೂಮಿಗೆ ಬಂದ. ದುರ್ಯೋಧನ ಮತ್ತು ಇತರ ಕೌರವ ಸೇನಾನಾಯಕರ 
ಏನಂತಿಯ ಮೇರೆಗೆ ಘಟೋತ್ಕಚನನ್ನು ಎದುರಿಸಲು ನಿಂತ. ಅವನೊಡನೆ 
ಸಾಕಷ್ಟು ಸಮಯ ಭಯಂಕರವಾಗಿ ಹೋರಾಡಿದ. ಯುದ್ಧ 
ಕೌಶಲ್ಯಗಳನ್ನೆಲ್ಲ ಉಪಯೋಗಿಸಿದ. ಆದರೂ ಘಟೋತ್ಕಚನದೇ 
ಮೇಲುಗೈ ಯಾಗಿತ್ತು. ಕರ್ಣನಿಗೆ ಬೇರೆ ದಾರಿ ಇಲ್ಲದೆ ದಿವ್ಯಾಸ್ತವನ್ನು 
ee ಲು ನಿರ್ಧರಿಸಿದ. : ಸಮಯ ನೋಡಿ ಆ ಅಸ್ತದಿಂದ 
ಘಟೋತ್ಕಚನನ್ನು ಹೊಡೆದು ಉರುಳಿಸಿದ. ದೈತ್ಯಾಕಾರದ ಘಟೋತ್ಕಚನ 
ದೇಹ ಬೀಳುತ್ತಿದ್ದಂತೆ ಅನೇಕ ಮಂದಿ fd: ಕೆಳಗೆ ಸಿಕ್ಕು ಜಜ್ಜಿ 
ಹೋದರು. ದೇಹಗಳನ್ನು ಗುರುತಿಸಲೂ ಸಾಧ್ಯವಾಗದಷ್ಟು 
ನುಜ್ಜುಗುಜ್ಜಾಗಿದ್ದವು. 

ಘಟೋತ್ಕಚನ ಸಾವಿನಿಂದ ಅರ್ಜುನನಿಗೆ ದುಃಖವಾಯಿತು. ಆದರೆ 
ಕೃಷ್ಣನಿಗೆ ಸ ಸಂತೋಷವಾಯಿತು. ಘಟೋತ್ಕಚನನ್ನು ಸಾಯಿಸಲು ಕರ್ಣ 
ತನ್ನಲ್ಲದ್ದ ದಿವ್ಯಾಸ್ತವನ್ನು ಉಪ ಪಯೋಗಿಸಿ ಬಿಟ್ಟಿದ್ದರಿ೦ದ ಅರ್ಜುನ 
ಸುರಕ್ಷಿತನಾದ LR ಕೃಷ್ಣನ ಸಂತೋಷಕ್ಕೆ ಕಾರಣವಾಗಿತ್ತು 

ಯುಧಿಷ್ಠಿರನನ್ನು ಸೆರೆಹಿಡಿಯಲು ಆಗದಿದ್ದುದಕ್ಕಾಗಿ ದ್ರೋಣರಿಗೆ 
ತಮ್ಮ ಮೇಲೇ ಸಿಟ್ಟು ಬರುತ್ತಿತ್ತು. ಜೊತೆಗೆ ಮಾತು ಮಾತಿಗೂ 
ದುರ್ಯೋಧನ ತಮ್ಮ ಅಸಮರ್ಥತೆಯನ್ನು ಎತ್ತಿ ತೋರಿಸಿ ಹಂಗಿಸುತ್ತಿದ್ದ. 
ಪ್ರತಿ ಸಲದ ಸೋಲಿಗೂ ಭೀಷ್ಮರನ್ನು ಮತ್ತು ತಮ್ಮನ್ನು ಪಾಂಡವ 
ಪಕ್ಷಪಾತಿಯೆಂಬ ಕಾರಣವನ್ನೇ ಮುಂದಿಡುತ್ತಿದ್ದ. 

ಈ ಸಲವೂ ಅದೇ ಆಯಿತು. ದುರ್ಯೋಧನ ದ್ರೋಣರಿಗೆ ಹೇಳಿದ. 
“ಗುರುಗಳೇ ನೀವು ಎಷ್ಟು ದೊಡ್ಡ ಯೋದಧರೆಂಬುದನ್ನು ನಾನು 
ಗಮನಿಸುತ್ತಿದ್ದೇನೆ. ಜಯದ್ರಥನನ್ನೇ ನಿಮ್ಮಂಥವರಿಗೆ ಕಾಪಾಡಲು 
ಸಾಧ್ಯವಾಗಲಿಲ್ಲ. ಕಾರಣ ನನಗೆ ತಿಳಿದದ್ದೇ। ನೀವು ಪಾ೦ಡವರ ವಿಚಾರದಲ್ಲಿ 
ಬಹಳ ಮೆದು ಮನಸ್ಸುಳ್ಳವರು. 

ಈ ಹಿರಿಯ ವಯಸ್ಸಿನಲ್ಲಿಯೂ ದುರ್ಯೋಧನನ ನಿಂದೆಯನ್ನು 
ಸಹಿಸಿಕೊಳ್ಳಬೇಕಾಯಿತು. ದುರ್ಯೋಧನನಿಗಾಗಿ ಎಷ್ಟು ದಿನದಿಂದ ಯುದ್ದ 


168 / ಡಾ. ಚಜಯಾ ಸುಬ್ಬರಾಜ್‌ 


ಮಾಡುತ್ತಲೇ ಇದ್ದರು. ಇಷ್ಟಾದರೂ ಅವನಿಗೆ ಕೃತಜ್ಞತೆ ಇಲ್ಲವಲ್ಲ! ಎಂದು 
ಬೇಸ ರಪಟ್ಟುಕೊಂಡರು. "ಮತ್ತು ಅವನಿಗೆ' ಹೇಳಿದರೂ ಕೂಡ, 
“ದುರ್ಯೋಧನ ನನ್ನನ್ನು ದೂರುವುದರಲ್ಲಿ ಅರ್ಥವಿಲ್ಲ. ಪಾಂಡವರ 
ಬಗ್ಗೆ ಪ್ರೀತಿ ಇರುವುದರಿಂದ ನಾನು ಯುದ್ದ ಮಾಡುತ್ತಿಲ್ಲವೆಂಬುದು 
ನಿನ್ನ ಅಭಿಪ್ರಾಯವೇ? ನಿನ್ನ ಆಲೋಚನೆಗಳಿಗೆ ಆಧಾರವೇ ಇಲ್ಲ. 
ನೀನು ಯಾರೊಂದಿಗೆ ಯುದ್ಧ ಮಾಡುತ್ತಿದ್ದೀಯೆಂಬುದನ್ನು ಮರೆತಿರುವೆ. 
ಕೃಷ್ಣನ ಸಹಾಯದಲ್ಲಿರುವ ಅರ್ಜುನನನ್ನು ಗೆಲ್ಲಲು ಸಾಧ್ಯವೇ ಇಲ್ಲ. 
ಇದನ್ನು ನಾನು ನಿನಗೆ ಹೇಳಬೇಕಾಗಿಲ್ಲ. ಅನೇಕ ಸಂದರ್ಭಗಳಲ್ಲಿ 
ನಿನಗೇ ಅನುಭವವಾಗಿದೆ” ಎ೦ದು ಹೇಳಿ ಅಲ್ಲಿಂದ ಹೊರಟು ಸೈನ್ಯವಿದ್ದಡೆ 
ಸೇರಿದರು. 

ದ್ರೋಣರು ಬದುಕಿದ್ದು ಹೋರಾಟ ಮುಂದುವರೆಸುತ್ತಿರುವವರೆಗೆ 
ಪಾಂಡವರಿಗೆ ಜಯವು ಸಾಧ್ಯವಿಲ್ಲ. ಬೇರೆ ಏನಾದರೂ ಉಪಾಯವನ್ನು 
ಆಲೋಚಿಸಬೆಕು. ದ್ರೋಣರಿಗೆ ದುಃಖಾತಿರೇಕದಿಂದ ಚೇತರಿಸಿಕೊಳ್ಳಲಾಗದ 
ಸ್ಥಿತಿಯನ್ನು ಉಂಟು ಮಾಡಬೇಕು. ಅಂತಹ ಸುದ್ದಿ ಅಶ್ವತ್ಥಾಮನ 
ಸಾವೊಂದೇ ತೀರ ಸಂದಿಗ್ದ ಸ ಸಮಯದಲ್ಲಿ ಅಶ್ವತ್ಥಾಮನ ಸಾವಿನ 
ಸುದ್ದಿಯನ್ನು ದ್ರೋಣರಿಗೆ ಕೇಳಿಸಬೇಕು. ಅದೂ ಔತ ಅಥವಾ 
ಯುಧಿಷ್ಠಿರನಿಂದಲೇ ಆಗಬೇಕು ಎನಿಸಿ ಯುಧಿಷ್ಠಿರನಿಗೆ ಕ್ಕ ಷ್ಟ ಎಲ್ಲವನ್ನು 
ವಿವರಿಸಿ ತಿಳಿಸಿದ. “ಯುಧಿಷ್ಠಿರ ನನಗೆ ಗೊತ್ತು ನೀನು ಎಂದಿಗೂ 
ಸುಳ್ಳು ಹೇಳಲಾರೆ. ಅದಕ್ಕೆಂದೇ ನೀನು ಅಶ್ವತ್ಥಾಮ ಎ೦ಬ ಆನೆ ಸತ್ತು 
ಹೋಯಿತು ಎಂದಷ್ಟೇ ಹೇಳು. ನಾನು ಉಳಿದದ್ದನ್ನು ನೋಡಿಕೊಳ್ಳುತ್ತೇವೆ” 
ಎಂದು ಉಪಾಯವನ್ನು ಸೂಚಿಸಿದ. 

ಕೃಷ್ಣನ ಸ es ಬೀಮ ಅಶ್ವತ್ಥಾಮ ಎಂಬ ಆನೆಯನ್ನು 
ಕೊಂದು, “ಅಶ್ವತ್ತಾಮ ಸತ್ತ... ಅಶ್ವತ್ಥಾಮ ಸತ್ತ ಎಂದು ಕಿರುಚುತ್ತಾ 
ಓಡಿಬಂದ. 

ಯುಧಿಷ್ಠಿರನೂ ಇದನ್ನು ಪುನರುಚ್ಚರಿಸಿದ. ಆದರೆ ಜೊತೆಗೆ ಆನೆ 
ಎ೦ಬ ಪದವನ್ನು ಸೇರಿಸಿ ಹೇಳಿದಾಗ, ಜೋರಾಗಿ ಕಹಳ ಸದ್ದಾಗಿ ಆನೆ 
ಎಂಬ ಪದ ಕೇಳಿಸಲಿಲ್ಲ. 


ಮಹಾಭಾರತ / 169 


ದ್ರೋಣರು ಭೀಮನು ಕೂಗಿ ಹೇಳಿದಾಗ ನಂಬಿದಂತೆ ಕಾಣಲಿಲ್ಲ. 
ಆದರೆ ಯಾವಾಗ ಯುಧಿಷ್ಠಿರನೂ ಅದೇ ಮಾತನ್ನು ಉಚ್ಛರಿಸಿದನೋ, 
ದ್ರೋಣರಿಗೆ ನಂಬದೆ ಇರಲು ಸಾಧ್ಯವಾಗಲಿಲ್ಲ. ಅಯ್ಯೋ ಅಶ್ವತ್ತಾಮ 
ಎಂದು ದುಃಖದಿಂದ ಹೇಳುತ್ತಾ ಕೆಳಗೆ ಬಿದ್ದರು. ಅವರ ಶಕ್ತಿಯೆಲ್ಲ 
ಕರಗಿ ಹೋದಂತೆ ಬಾಸವಾಯಿತು. ಈ ಅವಕಾಶವನ್ನು 
ಉಪಯೋಗಿಸಿಕೊಂಡು ದೃಷ್ಟದ್ಯುಮ್ನ ಬಾಣದ ಮಳಗೆರೆದ. ದ್ರೋಣರ 
ದೇಹವೆಲ್ಲಾ ಬಾಣಗಳಿಂದ ತುಂಬಿ ಹೋಯಿತು. ದೃಷ್ಟದ್ಯುಮ್ನ ಇದಿಷ್ಟೇ 
ಸಾಲದೆಂಬಂತೆ ತನ್ನ ಖಡ್ಗದಿಂದ ದ್ರೋಣರ ತಲೆಹಾರಿಸಿ, ಸೇಡು 
ತೀರಿಸಿಕೊಂಡ. 

ದ್ರೋಣರ ಸಾವಿನ ಸುದ್ದಿ ಕೌರವ ಸೈನ್ಯದಲ್ಲಿ ಭಯಂಕರ 
ಕಂಪನವನ್ನುಂಟು ಮಾಡಿತು. ಪಾ೦ಡವ ಸೈನ್ಯ ಕೌರವ ಸೈನ್ಯದ ಮೇಲೆ 
ಮಾರಣ ಹೋಮ ನಡೆಸಿತು. ರಣಕ್ಷೇತ್ರದಲ್ಲಿ ಭಯಂಕರ ವಾತಾವರಣ 
ಕವಿಯಿತು. ಎಲ್ಲಿ ನೋಡಿದರೂ ಹಣಗಳ ರಾಶಿ. ಮುರಿದು ಬಿದ್ದ 
ರಥಗಳು, ಶಸ್ತಾಸಗಳು! ರಕ್ತದ ಹೊನಲುಗಳು. ಹಾಹಾಕಾರ, ಚೀತ್ಕಾರಗಳು! 


ಘು 


ನೋಡುವವರಿಗೆ ತಲ್ಲಣವುಂಟಾಗುತ್ತಿತ್ತು 


ಕ್ಕ 
ಳ್ಳಿ 


170 / ಡಾ. ವಿಜಯಾ ಸುಬ್ಬರಾಜ್‌ 


ಯುದ್ಧದ ಹದಿನೈದನೇ ದಿನ 


ದ್ರೋಣರ ಸಾವಿನ ನಂತರ ಕರ್ಣನನ್ನು ಸೇನಾಪತಿಯಾಗಿ 
ನೇಮಿಸಲಾಯಿತು. ಶಲ್ಕ ಕರ್ಣನ ಸಾರಥ್ಯವನ್ನು ವಹಿಸಿಕೊಂಡ. ಕರ್ಣ 
ಸೈನ್ಯವನ್ನು ನಡೆಸಿಕೊಂಡು ರಣಭೂಮಿ ಪ್ರವೇಶಿಸಿದ. 

ಕರ್ಣ ಬರುವುದನ್ನು ಅರ್ಜುನ ನೋಡಿದ. ಇದು ಬಹಳ ಒಳ್ಳೆ 
ಅವಕಾಶ ಎನಿಸಿತು. ಕರ್ಣನನ್ನು ದ್ವಂದ್ವಯುದ್ದಕ್ಕೆ ಆಹ್ವಾನಿಸಬಹುದು 
ಎಂದುಕೊಂಡ. 

ಭೀಮ, ದುಶ್ಕಾಸನರು ಯುದ್ದ ಭೂಮಿಯ ಮತ್ತೊಂದು ಕಡೆ 
ಸೆಣಸಾಟಕ್ಕೆ ಇಳಿದಿದ್ದರು. ಹಸಿದ ಹುಲಿಗಳಂತೆ ಒಬರ್ಬ ಮೇಲೊಬ್ಬರು 
ಬಿದ್ದರು. ಜಿದ್ದಿನಿಂದ ಹೋರಾಡಿದರು. ಒಬ್ಬರನ್ನೊಬ್ಬರು ಮುಗಿಸಿಯೇ 
ಬಿಡಬೇಕೆಂದು ತೀರ್ಮಾನಿಸಿದಂತಿತ್ತು. ಭೀಮ ಅಬ್ಬರಿಸಿ, “ನೀಚ 

ಶ್ಯಾಸನ ನಿನ್ನನ್ನು ಮುಗಿಸಿ ಬಿಡುವ ಸಮಯ ಬ೦ದಿದೆ. ನಿನ್ನ 
ಪಾಪದ ಕೊಡ ತುಂಬಿತು. ನಿನಗೊಂದು ಪಾಠವನ್ನು ಕಲಿಸದೆ ಬಿಡುವುದಿಲ್ಲ. 
ದ್ರೌಪದಿಯ ಸೀರೆಗೆ ಹಾಕಿದ ಕೈಗಳು ಇವೇ ತಾನೇ?” ಎಂದು ಹೇಳುತ್ತಾ 
ದುಶ್ಶಾಸನನ ಕೈಗಳ ಮೇಲೆ ಬಲವಾಗಿ ಹೊಡೆದು ಮುರಿದು ಕಳಚಿ 
ಬಿಸಾಡಿದ. ದುಶ್ಯಾಸನನ ಮುರಿದ ಕೈಗಳ ಎಡೆಯಿಂದ ಒಂದೇ ಸಮನೆ 
ರಕ್ತ ಉಕ್ಕುಕ್ಕಿ ಹರಿಯಿತು. ಭೀಮ ಇಲ್ಲಿಗೇ ನಿಲ್ಲಿಸಲಿಲ್ಲ. ಅವನನ್ನು 
ಕೆಳಕ್ಕೆ ಕೆಡವಿ ಬೀಳಿಸಿ ಅವನ ಎದೆ ಮೇಲೆ ಕುಳಿತು ತನ್ನೆರಡೂ ಕೈಗಳಿಂದ 
ಎದೆ. ಬಗೆದು ಸೀಳಿ, ತನ್ನ ಬೊಗಸೆಯಿಂದ ಮೊಗೆ ಮೊಗೆದು ರಕ್ತವನ್ನು 
ಕುಡಿದ. so ಕಾಣಿಸಿದ. ವಿಕಟಾಟ್ರಹಾಸದಿಂದ. "ನಾನು 
ಸಾಧಿಸಿದೆ! ನಾನು ಸಾಧಿಸಿದೆ? ಎಂದು ಹುಚ್ಚನಂತೆ ಕಿರುಚಿದ. ತನ್ನ 
ಪ್ರತಿಜ್ಞೆಯನ್ನು ಮುಗಿಸಿದೆ ಎಂದು ಗಟ್ಟಿಯಾಗಿ "ಘೋಷಿಸಿದ. 

ದೌಪದಿಗಾಗಿ ಹೇಳಿ ಕಳಿಸಿದ. ಅವಳು ಬಂದು ದುಶ್ಶಾಸನನ ಬದಿಯಲ್ಲಿ 
ನಿಂತಳು. ಮುಗುಳ್ನಕ್ಕು ಒಂದು ದೀರ್ಫ ನಿಟ್ಟುಸಿರು ಎಳೆದಳು. ಅವಳು 


ಮಹಾಭಾರತ / 17] 


ಅವನ ಎದೆಯಿಂದ ರಕ್ತವನ್ನು ಮೊಗೆದು ತಲೆಗೆ ಸವರಿಕೊಂಡು ಬಿಚ್ಚಿದ 
ಮುಡಿಯನ್ನು ಕಟ್ಟಿದಳು. ಕರುಳನ್ನು ಹೊರತೆಗೆದು ಸುತ್ತಿ ಮಲ್ಲಿಗೆ 
ದಂಡೆಯಂತೆ ಮುಡಿದುಕೊಂಡಳು. 

ಆ ದೃಶ್ಯ ನೋಡಲು ಭಯಾನಕವೂ ಭೀಭತ್ತವೂ ಆಗಿತ್ತು ಆದರೆ 
ಭೀಮ ಮತ್ತು ದ್ರೌಪದಿಗೆ ಅದೊಂದು ಸಾಧನೆಯ ಪ್ರತೀಕವಾಗಿತ್ತು. 
ಬಿಡುಗಡೆಯಾಗಿತ್ತು. 

ಮತ್ತೊಂದು ೨ದೆ ಅರ್ಜುನ ಮತ್ತು ಕರ್ಣರ ನಡುವೆ ಯುದ್ಧ 
ನಡೆಯುತ್ತಿತ್ತು. ಬಹಳ ಹೊತ್ತು ಅವರಿಬ್ಬರ ನಡುವೆ ಬಾಣ ಪ್ರಯೋಗ 
ನಡೆಯಿತು. ` ಯಾರೊಬ್ಬರೂ ಸೋಲುವಂತಿರಲಿಲ್ಲ. ಅರ್ಜುನನನ್ನು 
ಕೊಲ್ಲಲೇಬೇಕೆಂದು ಅರ್ಜುನನ ಕುತ್ತಿಗೆಗೆ ಗುರಿಯಿಟ್ಟು 'ಮಹಾಸ್ತವೊಂದನ್ನು 
ಬಿಟ್ಟ ಬೆಂಕಿಕಿಡಿಗಳನ್ನು ಉಗುಳುತ್ತ' ವೇಗವಾಗಿ ಅರ್ಜುನನ ಬರುತ್ತಿದ್ದ 
ಬಾಣವನ್ನು ನೋಡಿ ಕೃಷ್ಣ ಸಮಯ ಸ್ಫೂರ್ತಿಯಿಂದ ರಥವನ್ನು ಕಕ್ಕೆ 
ಒತ್ತಿದ. ಜ್ಜ" ಗುರಿತಪ್ಪಿ ಅರ್ಜುನನ ಕಿರೀಟ ಹಾರಿತೇ ಜ್‌ 
ತಲೆ ಸುರಕ್ಷಿತವಾಗಿತ್ತು. 

ಕೃಯಿಂದ ತಪ್ಪಿದ ಗುರಿಯಿಂದ ಕರ್ಣನಿಗೆ ಖೇದ ಮತ್ತು 
ಅವಮಾನವಾಯಿತು. ಕೃಷ್ಣನು ಬೇರೆ, ಅವನಿಂದ ಆದ ಅಪರಾಧಗಳನ್ನು 
ನೆನಪಿಸಿದ್ದರಿ೦ದ ಮತ್ತಷ್ಟು ನಾಚಿಕೆಯಿ೦ದ ಕುಗ್ಗಿ ಹೋದ. ಅದಕ್ಕೂ 
ಮೊದಲೇ ಕರ್ಣ ಮತ್ತು ಶಲ್ಕರ ನಡುವೆ ಏನೋ ಮಾತುಕತೆಯಾಗಿ 
ಶಲ್ಯನೂ ಸಾರಥ್ಯವನ್ನು ಬಿಟ್ಟು ಕೋಪದಿಂದ ಹೊರಟು ಹೋದ. ಸಾಲದ್ದಕ್ಕೆ 
ರಥದ ಚಕ್ರ ಬೇರೆ ಮಣ್ಣಿನಲ್ಲಿ ಹೂತು ಹೋಗಿತ್ತು. ಶಲ್ಯನನ್ನು 
ಕೇಳಿಕೊಂಡರೂ ಸಹಾಯಕ್ಕೆ ಬರಲಿಲ್ಲ. ಆದ್ದರಿಂದ ಕರ್ಣನೇ ಸ್ವತಃ 
ಇಳಿದು ರಥದ ಚಕ್ರವನ್ನು ಮಣ್ಣಿಂದ ಹೊರತೆಗೆಯಲು ಪ್ರಯತ್ನಿಸುತ್ತಿದ್ದ. 
ಕೃಷ್ಣ ಅರ್ಜುನನಿಗೆ ಈ ಅವಕಾಶ ಉಪಯೋಗಿಸಿಕೊಂಡು ಬಾಣ 
ಬಿಡಲು ಸಲಹೆ ನೀಡಿದ. ಆದರೆ ಅರ್ಜುನನಿಗೆ ಹಾಗೆ ಮಾಡಲು 
ಸಂಕಟವಾಯಿತು. ಅಪರಾಧಿಭಾವ ಕಾಡಿತು. ಕೃಷ್ಣ ನೋಡಿದ, ಮತ್ತೊಮ್ಮೆ 
ಅರ್ಜುನನನ್ನು ಎಚ್ಚರಿಸಿದ. ವಿಧಿಯಿಲ್ಲದೆ. ಅರ್ಜುನನಿಗೆ ಕರ್ಣನೆಡೆಗೆ 
ಬಾಣ ಬಿಡಲೇಬೇಕಾಯಿತು. ಸಮಯ ಹಾಳು ಮಾಡುವುದು ಬೇಡವೆಂದು 
ಕೃಷ್ಣನಿಂದ ಮೇಲಿಂದ ಮೇಲೆ ಪ್ರಚೋದನೆ ಬೇರೆ ಇತ್ತು 


172 / ಡಾ. ಡಿಜಯಾ ಸುಬ್ಬರಾಜ್‌ 


ಅರ್ಜುನ ಕೃಷ್ಣನ ಆದೇಶದಂತೆ ಬಾಣ ಬಿಟ್ಟಿದ್ದೇ ಅದು ನೇರವಾಗಿ 
ಪ್ರಚಂಡ ಶಕ್ತಿಯೊಂದಿಗೆ ಹೊರಟು ಕರ್ಣನ ತಲೆ ಹಾರಿಸಿತು. 

ದುರ್ಯೋಧನ ಸುದ್ದಿ ತಿಳಿದು ಎದೆ ಹೊಡೆದುಕೊಂಡ. ಕರ್ಣ 
ತನ್ನ ಬಲಭುಜದಂತಿದ್ದ. ಅವನು ಅವನ ಭರವಸೆಯಾಗಿದ್ದ; ಆತ್ಮವಾಗಿದ್ದ: 
ಆಪ್ತನಾಗಿದ್ದ. ಕರ್ಣನ ಸಾವಿನಿಂದ ತನ್ನ ಸರ್ವಸ್ವವೂ ಹೊರಟು 
ಹೋಯಿಂತೆ೦ದು ಹಲುಬಿದ. ಆದರೂ ೦ರದೃವ'ನ್ನ್ನು 
ಮುಂದುವರಿಸಲೇಬೇಕಾಗಿತ್ತು. 

ದುರ್ಯೋಧನ ಅದಕ್ಕೆಂದೇ ಕೃಪಾಚಾರ್ಯರ ಬಳಿಗೆ ಬಂದ. 
ಮುಂದೇನು ಮಾಡಬೇಕೆಂದು ಕೇಳಿದ. ಕೃಪಾಚಾರ್ಯರು ಸ್ವಲ್ಪ ಹೊತ್ತು 
ಯೋಚಿಸಿ ಹೇಳಿದರು. “ದುರ್ಯೋಧನ, ನಾವು ಏನೇನು ನಷ್ಟವನ್ನು 
ಅನುಭವಿಸಿದ್ದೇವೆಂಬುದನ್ನು ಈವರೆಗೆ ನೋಡಿದ್ದೀಯ. ನಮ್ಮ 
ಯೋಧರನ್ನು, ಬಂಧುಗಳನ್ನು ಕಳದುಕೂಂಡಿದ್ದೇವೆ. ಉಳಿದಿರುವರು 
ಕೇವಲ ಬೆರಳೆಣಿಕೆಯಷ್ಟು ಮಾತ್ರ ಆದ್ದರಿಂದ ನಾವು ಇನ್ನಾದರೂ 
ಯೋಚನೆ ಮಾಡಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳಬೇಕಾಗುತ್ತದೆ. 
ಕಡೆ ಪಕ್ಷ ನಿನ್ನ ಕಡೆ ಉಳಿದಿರುವವರನ್ನಾದರೂ ಉಳಿಸಿಕೋ. ಪಾಂಡವರ 
ಜೊತೆ ಸಂಧಿ ಮಾಡಿಕೋ. ಯುಧಿಷ್ಠಿರ ಒಪ್ಪುತ್ತಾನೆ. ಅವನು ಧರ್ಮಿಷ್ಟ, 
ಯೋಗ್ಯವಂತ”” ಎಂದೆಲ್ಲಾ ಹೇಳಿ ಅವನ ಮನಸ್ಸನ್ನು ಬದಲಾಯಿಸುವ 
ಪ್ರಯತ್ನ ಮಾಡಿದರು. ದುರ್ಯೋಧನನಿಗೆ ಸಂಧಿಯ ಮಾತೇ 
ಬೇಡವಾಗಿತ್ತು. ತನ್ನವರ, ತನ್ನ ಸೋದರರ ಸಾವಿಗೆ ಪಾಂಡವರ ಮೇಲೆ 
ಸೇಡು ತೀರಿಸಿಕೊಳ್ಳಬೇಕೆಂದಿದ್ದ. ಅದಕ್ಕೆಂದೇ, “ಆಚಾರ್ಯ, ನನ್ನವರನ್ನೆಲ್ಲಾ 
ಕಳೆದುಕೊಂಡು ನಾನು ಹೇಗೆ ತಾನೇ ಸಂತೋಷದಿಂದ ಇರಲಿ? ನಾನು 
ಸಾಯುವ ಕ್ಷಣದವರೆಗೂ ನಾನು ಕಳೆದುಕೊಂಡವರ ಆತ್ಮಶಾಂತಿಗಾಗಿ 
ಹೋರಾಡುತ್ತೇನೆ” ಎಂದು ತನ್ನ ನಿರ್ಧಾರವನ್ನು ಸ್ಪಷ್ಟಪಡಿಸಿದ. 

ಕೃಪಾಚಾರ್ಯರಿಗೆ ಮುಂದೇನು ಹೇಳುವುದಕ್ಕೂ ಅವಕಾಶ 
ಇಲ್ಲದಾಯಿತು. ದುರ್ಯೋಧನ ಹೇಳಿದ್ದನ್ನು ಮೌನವಾಗಿ ಸ್ವೀಕರಿಸಿದರು. 
ನೇ ಮುಂದಿನ ಸೇನಾಪತಿಯಾದ. 


ಳ್ಳಿ 


ಮಹಾಭಾರತ / 173 


ಯುದ್ಧದ ಹದಿನಾರನೇ ದಿನ 


ಹದಿನಾರನೇ ದಿನದ ಯುದ್ಧದಲ್ಲಿ ಶಲ್ಯ ಮತ್ತು ಯುಧಿಷ್ಠಿರನ ನಡುವೆ 
ಯುದ್ದ ನಡೆಯಿತು. ನೋಡಲು ಮೃದುವಾಗಿ ಸೌಮ್ಯವಾಗಿ ಕಾಣುತ್ತಿದ್ದ. 
ಯುಧಿಷ್ಠರ ಯುದ್ಧ ಮಾಡಲು ನಿಂತರೆ ಮಹಾಯೋಧನಂತಿದ್ದ. ಅವನು 
ಯುದ್ಧ ಮಾಡುವುದನ್ನು ನೋಡಿದವರು ಸಂಭಿತರಾದರು. ಶಲ್ಯನನ್ನು 
ಕೆಡವಿ ಬೀಳಿಸುವ ಯಾವ ಅವಕಾಶವನ್ನೂ ಹೋಗಗೊಡಲಿಲ್ಲ. ಕಟ್ಟ 
ಕಡೆಗೆ ಯುಧಿಷ್ಠಿರ ಶಲ್ಕನೆಡೆಗೆ ಭರ್ಜಿಯೊಂದನ್ನು ಬಲವಾಗಿ ಬೀಸಿದ 
ಅದು ವೇಗವಾಗಿ ಬಂದು ಶಲ್ಯನ ಎದೆಗೆ ನಾಟಿತು. ರಕ್ತವು ಚೆಲುಮೆಯಂತೆ 
ಚಿಮ್ಮಿತು. 

ಶಲ್ಯನೂ ಹತನಾದ ಮೇಲೆ ಧೃತರಾಷ್ಟ್ರನ ಉಳಿದ ಮಕ್ಕಳು 
ಭೀಮನೊಂದಿಗೆ ಹೋರಾಟಕ್ಕೆ ನಿಂತರು. ಶಕುನಿ ಸಹದೇವನ ಎರುದ್ದ 
ಹೋರಾಡಿದ. ಸಹದೇವನಿಗೆ ಶಕುನಿಯನ್ನು ಕೊಲ್ಲಲು ಹೆಚ್ಚು ಸಮಯ 
ಹಿಡಿಸಲಿಲ್ಲ. ತೀಕ್ಷ್ಣವಾದ ಖಡ್ಗದಿಂದ ಶಕುನಿಯನ್ನು ಮುಗಿಸಿದ. 

ನಾಯಕರಿಲ್ಲದೆ ಕೌರವಸೇನೆ ಚಲ್ಲಾಪಿಲ್ಲಿಯಾಯಿತು. ಪಾಂಡವರಿಗೆ 
ಮುಂದಿನ ಯುದ್ಧ ಕಷ್ಟವೆನಿಸಲಿಲ್ಲ. ಪಾ೦ಡವ ಸೈನ್ಯ ಕೌರವಸೈನ್ಯವನ್ನು 
ಬೆನ್ನಟ್ಟಿ ತುಂಡುತು೦ಡು ಮಾಡಿತು. ಕುರಿಕೋಳಿಗಳಂತೆ ಮುರಿದು ಬಿದ್ದರು. 


+, 
ಳೀ 


174 / ಡಾ. ಖಜಯಾ ಸುಬ್ಬರಾಜ್‌ 


ಹದಿನೇಳನೇ ದಿನ ಭೀಮ - ದುರ್ಯೋಧನರ ಯುದ್ಧ 


ದುರ್ಯೋಧನ ಈಗ ಒಬ್ಬೊಂಟಿಯಾಗಿದ್ದ; ಅಸಹಾಯಕನಾಗಿದ್ದ. 
ಸಂಪೂರ್ಣವಾಗಿ ಸೋತು ಹೋಗಿದ್ದ. ಅವನಿಗೆ ತಾನು ಒಂಟಿಯಾಗಿ 
ಹೋರಾಟ ಮಾಡಲು ಸಾಧ್ಯವಿಲ್ಲ ಎನಿಸಿತು. ಚೇತರಿಸಿಕೊಳ್ಳಲು ಸ್ವಲ್ಪ 
ಕಾಲಾವಕಾಶಬೇಕೆನಿಸಿ,. ಪಾಂಡವರ ಕಣ್ಣಿಗೆ ಬೀಳದಂತಹ ಜಾಗಕ್ಕಾಗಿ 
ಹುಡುಕುತ್ತಿದ್ದ. ಅಲ್ಲಿ ಅವಿತುಕೊಳ್ಳುವುದು? ಪಾಂಡವರು ಹೇಗಾದರೂ 
ಪತ್ತೆ ಮಾಡಿಬಿಡುವರು. ಆದ್ದರಿಂದ, ಪಾಂಡವರಿಗೆ ಊಹಿಸಲೂ 
ಆಗದಂತಹ ಒಂದು ರಹಸ್ಯ ಸ್ಥಳ ಅವನಿಗೆ ಹೊಳೆಯಿತು. 

ಕೊಳದಲ್ಲಿ ಜಲಸ್ಥಂಭನ ವಿದ್ಯೆಯಿಂದ ಅಡಗಿ ಕುಳಿತುಕೊಳ್ಳುವುದೆಂದು 
ತೀರ್ಮಾನಿಸಿ ಕೊಳವನ್ನು ಪ್ರವೇಶಿಸಿದ. ಅದರಲ್ಲಿ ಅವನ ಪ್ರತಿಬಿಂಬ 
ಅವನನ್ನೇ ಅಣಕಿಸುವಂತೆ ಕಾಣಿಸಿತು. 

ಅಷ್ಟರಲ್ಲಿ ಪಾಂಡವ ಸೋದರರು ದುರ್ಯೋಧನನನ್ನು ಹುಡುಕಿಕೊಂಡು 
ಬಂದರು. ಒಂದು ಕಡೆ ಹೆಜ್ಜೆ ಗುರುತುಗಳು ಜಾಡನ್ನು ಹಿಡಿದು ನಡೆದು 
ಕೊಳವನ್ನು ಸಮೀಪಿಸಿದರು. ಅವನನ್ನು ಹೇಗಾದರೂ ಹೊರಗೆ ಬರುವಂತೆ 
ಪ್ರಚೋದಿಸಬೇಕಿತ್ತು ಅದಕ್ಕಾಗಿ, “ದುರ್ಯೋಧನ ನಿನಗೆ ನಾಚಿಕೆಯಿಲ್ಲವೇ, 
ನಿನ್ನವರನ್ನು, ನಿನ್ನ ವಂಶದವರನ್ನು ಬಲಿಗೊಟ್ಟು ನೀನೊಬ್ಬನೇ ಪ್ರಾಣ 
ಉಳಿಸಿಕೊಳ್ಳಲು ಇಲ್ಲಿ ಅವಿತುಕೂಂಡಿರುವೆಯಾ? ಪ್ರಾಣದ ಮೇಲೆ 
ಅಷ್ಟೊಂದು ಆಸೆಯೇ? ಬದುಕುವುದಕ್ಕೆ ನಿನಗೆ ಪ್ರೇರಣೆಯಾದರೂ 
ಏನು9 ನೀನು ನಿಜವಾದ ಕ್ಷತ್ರಿಯನಾದಲ್ಲಿ ಹೊರಗೆ ಬಂದು ನಮ್ಮೊಂದಿಗೆ 
ಯುದ್ಧ ಮಾಡು” ಎಂದು ಹಲವು ರೀತಿಯಲ್ಲಿ ಮೂದಲಿಕೆಯ 
ಮಾತುಗಳನ್ನಾಡಿದರು. 


ಮಹಾಭಾರತ / 175 


ದುರ್ಯೋಧನನಿಗೆ ಅವರ ಮೂದಲಿಕೆಯ ಮಾತುಗಳು ಬಾಣಗಳಿಗಿಂತ 
ತೀಕ್ಷ್ಣವಾಗಿ ಚುಚ್ಚಿದವು. ಅವನಿಗೆ ಮುಂದೆ ಸಹಿಸಿಕೊಳ್ಳಲಾಗಲಿಲ್ಲ. 
ನೀರೊಳಗಿಂದ ಹೊರಕ್ಕೆ ಜಿಗಿದ. ಯುಧಿಷ್ಠಿರನಿಗೆ, “ಯುಧಿಷ್ಠಿರ ನೀವು 
ನನ್ನನ್ನು ಯುದ್ಧ ಮಾಡಲು ಕರೆಯುತ್ತಿದ್ದೀರಿ. ಆದರೆ ನಾನಿರುವವನು 
ಒಬ್ಬನೇ. ನೀವು ಐದು ಮಂದಿ ಇದ್ದೀರಿ. ಅದು ಹೇಗೆ ಸಾಧ್ಯ? ಆದ್ದರಿಂದ 
ನೀವೆಲ್ಲರೂ ಒಟ್ಟಾಗಿ ನನ್ನ ಮೇಲೆ ಬೀಳಬಾರದು. ಯಾರಾದರೂ 
ಒಬ್ಬರು ಬನ್ನಿ. ನಾನು ಯುದ್ಧಕ್ಕೆ ಹೆದರುವುದಿಲ್ಲ ಎಂದು ಸವಾಲನ್ನು 
ಒಪ್ಪಿಕೊಂಡಂತೆ ಹೇಳಿದ. 

ಯುಧಿಷ್ಠಿರ ನಕ್ಕು, “ದುರ್ಯೋಧನ, ಸಣ್ಣ ಹುಡುಗನಾಗಿದ್ದ 
ಅಭಿಮನ್ಯುವನ್ನು ಏಳು ಮಂದಿ ಮಹಾಯೋಧರು ಸೇರಿ ಕೊಂದರಲ್ಲ! 
ಆಗ ಒಂಟಿ, ಅಸಹಾಯಕ ಎಂಬುದೆಲ್ಲ ನೆನಪಾಗಲಿಲ್ಲವೇ? ಇರಲಿ 
ಈಗ ನೀನೇ ನಿನಗೆ ಯಾರು ಬೇಕೋ ಆಅರಿಸಿಕೋ” ಎಂದು ಹೇಳಿದ. 

ಎಲ್ಲರೂ ಊಹಿಸಿದಂತೆ, ದುರ್ಯೋಧನ ಭೀಮನನ್ನು ಆರಿಸಿಕೊಂಡ. 
ಭೀಮನಿಗೂ ತನನು, ಆರಿಸಿಕೊಂಡಿದು pe ತಂದಿತು. 


176 / ಡಾ. ವಿಜಯಾ ಸುಬ್ಬರಾಜ್‌ 


ದುರ್ಯೋಧನನ ಜೊತೆ ಹೋರಾಡಿ ಅವನ ತೊಡೆಗಳನ್ನು ಮುರಿದು 
ತನ್ನ ಪ್ರತಿಜ್ಞೆಯನ್ನು ಪೂರೈಸಿಕೊಳ್ಳಬೇಕಿತ್ತು. 

ಅವರಿಬ್ಬರೂ ದ್ವಂದ್ದಯುದ್ಧವನ್ನು ಆಯ್ಕೆ ಮಾಡಿಕೊಂಡಿದ್ದರು. ಇಬ್ಬರೂ 
ಗದೆಗಳನ್ನೇ ಆಯುಧಗಳನ್ನಾಗಿ ಬಳಸಿ, ಅದ್ಭುತ, ಭಯಂಕರ, 
ರೋಮಾಂಚಕಾರಿ ಯುದ್ಧವನ್ನು ಮಾಡಿದರು. ಅವರಿಬ್ಬರ ಗದಾಯುದ್ಧ 
ಅಪರೂಪದ ದೃಶ್ಯವಾಗಿತ್ತು. ಗದೆಗಳ ಘರ್ಷಣೆಯಿಂದ ಕಿಡಿಗಳು ಎಲ್ಲೆಡೆ 
ಚಿಮ್ಮಿದವು. ಯಾರೊಬ್ಬರೂ ಸೋಲುವಂತೆ ಕಾಣಲಿಲ್ಲ. ಆದರೆ ಒಮ್ಮೆ 
ದುರ್ಯೋಧನ ಗದೆಯಿಂದ ಭೀಮನ ಎದೆಗೆ ಹೊಡೆದ. ಬಲವಾದ 
ಪೆಟ್ಟು ಬಿತ್ತು ಆದರೂ ಭೀಮ ಸಹಿಸಿಕೊಂಡ. ದುರ್ಯೋಧನನನ್ನು 
ಹೇಗೆ ಸೋಲಿಸುವುದೆಂದು ತೋಚದೆ ಅಸಹಾಯಕನಾಗಿ ಕೃಷ್ಣನ ಕಡ 
ನೋಡಿದ. ಕೃಷ್ಣ ಸನ್ನೆಯಿಂದ ತೊಡೆಗಳನ್ನು ತೋರಿಸಿದ. ಭೀಮ ಸೂಚನೆ 
ಪಡೆದು ಗದೆಯನ್ನು ತೊಡೆಗಳೆಡೆಗೆ ಬಲವಾಗಿ ಬೀಸಿದ. ದುರ್ಯೋಧನ 
ಚೀರುತ್ತ ಮಾರಣಾಂತಿಕ ಬಾಧೆಯಿಂದ ಕೆಳಗೆ ಬಿದ್ದ. “ಭೀಮ ಇದು 
ಅನ್ಯಾಯ, ಯುದ್ದ ದ ನಿಯಮಗಳನ್ನು ಮೀರಿದ್ದೀಯ” ಎಂದು ಚೀರಿದ. 

ಕೃಷ್ಣ ಮಧ್ಯೆ ಪ್ರವೇಶಿಸಿ, “ದುರ್ಯೋಧನ ಈಗ ನೀನು ಯುದ್ಧ 
ನೀತಿಗಳ ಬಗ್ಗೆ ಮಾತಾಡುತ್ತಿರುವೆಯಾ? ಎಷ್ಟು ಸಂದರ್ಭಗಳಲ್ಲ ನೀನು 
ನ್ಯಾಯ, ನೀತಿ ನಿಯಮಗಳನ್ನು ಮೀರಿಲ್ಲ? ಇವುಗಳ ಬಗ್ಗೆ ನಿನಗೆ 
ಮಾತಾಡುವ ಹಕ್ಕೂ ಇಲ್ಲ; ಯೋಗ್ಯತೆಯೂ ಇಲ್ಲ. ನಿನ್ನ ಸ್ವಾರ್ಥ, 
ಅಹಂಕಾರಗಳೇ ಕೊನೆಗೆ ನಿನ್ನನ್ನು ಈ ಸ್ಥಿತಿಗೆ ತಂದಿರುವುದು” ಎಂದು 
ಅವನು ಮಾಡಿದ್ದನ್ನು ಅವನಿಗೆ ಮತ್ತೊಮ್ಮೆ ನೆನಪಿಸಿ, ದುರ್ಯೋಧನನನ್ನು 
ಅಸಹಾಯಕ ಸ್ಥಿತಿಯಲ್ಲಿ ಅಲ್ಲಿಯೇ ಬಿಟ್ಟು ಹೋದರು. 

ಸ್ವಲ್ಪ ಸಮಯದ ನಂತರ ಅಲ್ಲಿಗೆ ಬಂದ ಬಲರಾಮ, ದುರ್ಯೋಧನ 
ಅಸಹಾಯಕನಾಗಿ, ಅನಾಥನಾಗಿ ಬಿದ್ದಿರುವುದನ್ನು ನೋಡಿದ. ಅವನಿಗೆ 
ಸಂಕಟವಾಯಿತು. ದುರ್ಯೋಧನನನ್ನು ಆ ಸ್ಥಿತಿಗೆ ತಂದ ಭೀಮನ 
ಮೇಲೆ ಸಿಟ್ಟಿನಿಂದ ಕೂಗಾಡಿದ. ಯುದ್ಧ ನಿಯಮಗಳನ್ನು ಮೀರಿ ಹೀಗೆ 
ಮಾಡಿದವನನ್ನು ಆಕ್ಷೇಪಿಸಿದ. ಹೊರಬಿದ್ದ ಅವರನ್ನು ತಡೆದು ಕೃಷ್ಣನಿಗೆ, 


ಮಹಾಭಾರತ / 177 


“ಕೃಷ್ಣ, ನೀತಿ ಬಾಹಿರವಾದ ಈ ಯುದ್ಧವನ್ನು ನೀನು ಒಪ್ಪಿದರೂ, 
ನಾನು ಒಪಲಾರೆ ಎಂದು ವೇಗವಾಗಿ ಭೀಮನತ್ತ ಧಾವಿಸಿದ. ತನ್ನ 
ಹಲಾಯುಧ(ನೇಗಿಲು)ವನ್ನು ಎತ್ತಿ ಅವನ ಮೇಲೆ ಬೀಸಲಿದ್ದ ಕೃಷ್ಣ 
ಎಚ್ಚಿತ್ತಕೊ೦ಡು ಅಣ್ಣನೆಡೆಗೆ ಓಡಿ ಅವನನ್ನು ತಡೆದ. ಪಾಂಡವರಿಗೆ 
ದುರ್ಯೋಧನನಿಂದ ಆದ ಅನ್ಯಾಯ, ಹಿಂಸೆ ಮುಂತಾದವುಗಳನ್ನು 
ನೆನಪಿಸಿ ತಿಳಿಸಿದ. ಒಂದೇ ಸಮನೆ ಪಾಂಡವರು ಅನುಭವಿಸಿದ ಕಷ್ಟ 
ಪರಂಪರೆಗಳ ಬಗ್ಗೆ ವಿವರ ನೀಡಿದ. ಅಲ್ಲದೆ ಸಭೆಯಲ್ಲಿಯೇ ದೌಪದಿಗೆ 
ದುರ್ಯೋಧನನಿಂದ ಅವಮಾನ ಆದಾಗಲೇ ಭೀಮ ಅವನ ತೊಡೆ 
ಮುರಿಯುವುದಾಗಿ ಮಾಡಿದ ಪ್ರತಿಜ್ಞೆಯನ್ನು ನೆನಪು ಮಾಡಿದ. ಇದೆಲ್ಲ 
ಕೇಳಿದ ಮೇಲೆ ಬಲರಾಮ ತಣ್ಣಗಾದ. 

ಅಶ್ವತ್ಥಾಮ, ಮತ್ತೊಂದು ಬಗೆಯಲ್ಲಿ ತನ್ನ ತಂದೆಯ ಸಾವಿಗೆ 
ಕಾರಣರಾದ ಪಾಂಡವರ ಮೇಲೆ ಸೇಡು ತೀರಿಸಿಕೊಳ್ಳಲು ಅವಕಾಶಕ್ಕಾಗಿ 
ಕಾಯುತ್ತಿದ್ದ. ಕೌರವರ ಕಡೆ ಈಗ ಕೃಪ, ಕೃತವರ್ಮ, ಅಶ್ವತ್ಥಾಮ 
ಮೂವರು ಮಾತ್ರವೇ ಉಳಿದಿದ್ದರು. ಇವರಿಗೆ ದುರ್ಯೋಧನನಿಗೆ ಒದಗಿದ 

ಸ್ಥಿತಿಯ ಸುದ್ದಿ ತಲುಪಿ ಅವನಿದ್ದಲ್ಲಿಗೆ ಹೋದರು. ಅವನ ಸ್ಥಿತಿಗೆ 
ಅತಿಯಾಗಿ ದುಃಖಿಸಿದರು. ಅಶ್ವತ್ಥಾಮನಿಗ೦ತೂ ಗೆಳೆಯನ ಸ್ಥಿತಿ 
ಕರುಳಿರಿದಂತೆನಿಸಿತು. "ಕೌರವೇಂದ್ರ ಕೌರವ ಸಾಮ್ರಾಜ್ಯ ಚಕ್ರವರ್ತಿಗೆ 
ಇಂತಹ ಗತಿಯೇ' ಎಂದು ಮನನೊಂದ. ಈ ಸ್ಥಿತಿಗೆ ತಂದವರ 
ಹುಟ್ಟು ಅಳಿಸಿ ಬಿಡಬೇಕೆಂದು ಕೊಂಡ. ಅವನು ಗೆಳಯನನ್ನು ಸಮೀಪಿಸಿ, 
“ಗೆಳೆಯಾ, ನೀನು ಚಿಂತೆ ಮಾಡಬೇಡ. ನಿನ್ನೀ ಸ್ಥಿತಿಗೆ ಕಾರಣರಾದ 
ಪಾಂಡವರು ಇನ್ನಿಲ್ಲದಂತೆ ನಾಶ ಮಾಡಿ ಬಿಡುತ್ತೇನೆ” ಎಂದು ಸಮಾಧಾನ 
ಹೇಳಿದ. | | 

ಅಶ್ವತ್ಥಾಮನ ವೀರಾವೇಶದ ಪ್ರತಿಜ್ಞೆಯನ್ನು ಕೇಳಿ ಸ್ವಲ್ಪ ಮನಸ್ಸಿಗೆ 
ನೆಮ್ಮದಿ ಎನಿಸಿತು. ಆದಷ್ಟು ಬೇಗ ಪ್ರತಿಜ್ಞೆಯನ್ನು ಪೂರೈಸುವಂತೆ 
ಕೇಳಿಕೊಂಡ, ನೋವಿನಿಂದ ಕಣ್ಣು ಮುಚ್ಚಿದ. 


178 / ಡಾ. ಮಿಯಾ ಸುಬ್ಬರಾಜ್‌ 


ಅಶ್ವತ್ಥಾಮನಿಗೆ ಶಾಂತಿ ಇಲ್ಲವಾಯಿತು. ಕೃತವರ್ಮ, ಕೃಪಾಚಾರ್ಯ 
ರೊಂದಿಗೆ ಪಾಂಡವ ಶಿಬಿರದ ಕಡೆ ಹೆಜ್ಜೆ ಹಾಕಿದ. ಮೊದಲು ದೃಷ್ಟದ್ಕುಮ್ಮನ 
ಶಿಬಿರಕ್ಕೆ ಹೋಗಿ ಅವನನ್ನು ಕೊ೦ದ. ನಂತರ ಪಾಂಡವರ ಶಿಬಿರದೊಳಗೆ 
ಪ್ರವೇಶಿಸಿ, ಐದು ಮಂದಿ ಮಲಗಿರುವುದನ್ನು ನೋಡಿ ಒಟ್ಟಿಗೆ ಐದೂ 
ಜನ ಸಿಕ್ಕಿದರಲ್ಲ ಎಂದು ಸಂತಸಪಟ್ಟು ಕತ್ತಿಯ ಬೀಸಿನಿಂದ ಒಮ್ಮೆಲೇ 
ಐವರನ್ನೂ ಮುಗಿಸಿದ. ವಾಸ್ತವವಾಗಿ ಆ ಐವರು ಪಾಂಡವರಾಗಿರದೆ 
ಅವರ ಮಕ್ಕಳಾಗಿದ್ದರು. ಕತ್ತಲು ಮತ್ತು ಆವೇಶದ ಅವಿವೇಕದಿಂದ 
ಅವನು ಅವರು ಯಾರೆಂದು ಗಮನಿಸುವ ಗೋಜಿಗೆ ಹೋಗಿರಲಿಲ್ಲ. 

ತಾನು ಮಹತ್ತಾದ್ದನ್ನು ಸಾಧಿಸಿದೆನೆಂದೊ ಗೆಳೆಯನು ಮನಸಿಗೆ ನೆಮ್ಮದಿ 
ತಂದೆನೆಂದೊ ಸಂಭ್ರಮಿಸಿ ದುರ್ಯೋಧನನಿದ್ದೆಡೆಗೆ ಬಂದು ನಡೆದದ್ದನ್ನು 
ವಿವರಿಸಿದ. ಇನ್ನು ತನಗೆ ಶತ್ರು ಶೇಷವಿಲ್ಲವೆಂದು ಭಾವಿಸಿದ. ತಾನು 
ಮಾಡದ್ದನ್ನು ಅಶ್ವತ್ಥಾಮ ಮಾಡಿದನಲ್ಲಾ ಎ೦ದು ಸಂತೋಷಪಟ್ಟ ಕೊನೆ 
ಗಳಿಗೆಯಲ್ಲಿ ನೆಮ್ಮದಿ ಎನಿಸಿತು. ಇದರೊಂದಿಗೆ ಅವನ ಪಾಂಡವ ದ್ವೇಷ 
ಮುಗಿಯಿತು. 

ನಂತರ ಪಾಂಡವರಿಗೆ ಮತ್ತು ದ್ರೌಪದಿಗೆ ಈ ಕಗ್ಗೊಲೆ ವಿಷಯ 
ತಿಳಿಯಿತು. ಐವರು ಮಕ್ಕಳನ್ನು ಕಳೆದುಕೊಂಡ ಅವಳ ಸಂಕಟಕ್ಕೆ 
ಮಿತಿಯಿಲ್ಲವಾಯಿತು. ಅವಳನ್ನು ಸವನಾದಾನಪಡಿಸುವುದು 
ಸುಲಭವಾಗಿರಲಿಲ್ಲ. ಪಾಂಡವರು, ತಮ್ಮ ನಿರಪರಾಧಿ ಮಕ್ಕಳನ್ನು 
ಕೊಂದವನನ್ನು ಹುಡುಕಿ ತೆಗೆದು ಚೂರು ಚೂರು ಮಾಡಬೇಕೆಂದೆನಿಸಿ 
ಅವನನ್ನು ಹುಡುಕಲು ಹೊರಟರು. 


+ 
ಳ್ಳಿ 


ಮಹಾಭಾರತ / 179 


ಯುದ್ಧದ ಹದಿನೆಂಟನೇ (ಕೊನೆಯ) ದಿನ 


ಅಶ್ವತ್ಥಾಮನನ್ನು ಹುಡುಕುತ್ತಾ ಅಲೆಯುತ್ತಿದ್ದ ಪಾಂಡವರಿಗೆ ಅಶ್ವತ್ಥಾಮ 
ವ್ಯಾಸರೆ ಆಶ್ರಮದಲ್ಲಿ ಕಾಣಿಸಿಕೊಂಡ. ಅಶ್ವಕ್ಥಾಮನನ್ನು ಮುಗಿಸಲೆ6ದೇ 
ಬಂದಿರುವುದನ್ನು ಅರ್ಥಮಾಡಿಕೊಂಡರು" ಅಶ್ವತ್ಥಾಮ” ಅವರು ತನ್ನನ್ನು 
ಕೊಲ್ಲುವುದಕ್ಕೆ ಮುಂಚೆ ತಾನೇ ಅವರನ್ನು ಕೊಲ್ಪಬೇಣೆಂದು ಬ್ರಹಾಸ್ತವನ್ನು 
ಹೂಡಿದ. ಅರ್ಜುನನೂ ಸುಮ್ಮನಿರಲಿಲ್ಲ. ಅವನೂ ತನ್ನ ಬ್ರಹಾಸ್ತೆವನ್ನು 
ಹೊರತೆಗೆದ. 

ಕೃಷ್ಣ, ಇಬ್ಬರೂ ಬ್ರಹ್ಮಾಸ್ತಗಳೊಂದಿಗೆ ನಿಂತುದನ್ನು ನೋಡಿ 
ಗಾಬರಿಯಾದ ಎರಡೂ `ೌದಕ್ಕೂಂದು ತಾಗಿದರೆ ಪ್ರಪಂಚವೇ 
ನಾಶವಾಗುತ್ತದೆ. ಆದ್ದರಿಂದ ಅರ್ಜುನನಿಗೆ ಅಸ ಸವನ್ನು ಹಿಂದಕ್ಕೆ 
ಪಡೆಯುವಂತೆ ಹೇಳಿದ. ಅರ್ಜುನ ಕೃಷ್ಣನ ಮಾತಿನಂತೆ ಹಿಂದಕ್ಕೆ 
ತೆಗೆದುಕೊಂಡು ಬಿಟ್ಟ. ಆದರೆ ಅಶ್ವತ್ಥಾಮ ಅಸ ಸ್ತವನ್ನು ಹೂಡೆ 
ಬಿಡುವುದರಲ್ಲಿದ್ದ. ಅವನಿಗೆ ಅಸ್ತವನ್ನು "ಓಂದಕ್ಕೆ "ಮರಳಿಸುವುದು 
ತಿಳಿದಿರಲಿಲ್ಲ. ಅಸ್ತವನ್ನು ಪ್ರಯೊಕಿಗಿಸ ಲೇಬೇಕಿತ್ತು "ದಿಕ್ಕನ್ನು ಬದಲಿಸಿ 
ಉತ್ತರೆಯ ಗಭನ್ಕೆ ಗುರಿಯಿಟ್ಟ ಕೃಷ್ಣ ಅಪಾಯ ಅರಿತು ತಪ್ಪಿಸಿದ. 
ಉತ್ತರೆಯ ಗರ್ಭ" ಉಳಿಯಿತು. ಕೃಷ್ಣನು ಅಡ್ಡ ಬಂದು ಅಪೌಯ 
ತಪ್ಪಿಸದಿದ್ದರೆ ಪಾಂಡವರ ವಂಶವೇ ಉಳಿಯುತ್ತಿರಲಿಲ್ಲ. ಅದೃಷ್ಟವಶಾತ್‌ 
ಉತ್ತರೆಯ ಗರ್ಭಕ್ಕೆ ಏನೂ ಆಗಲಿಲ್ಲ. 

ಅಶ್ವತ್ಥಾಮನಿಗೆ ದಿಷ್ಟು ಹೊತ್ತಿಗೆ ಎಲ್ಲ ಜ್ಞಾನೋದಯವಾಗಿ ಪಶ್ಚಾತ್ತಾಪ 
ಪಡುತ್ತಿದ್ದ. ತಾನು ಮಾಡಿದ ಅಪರಾಧಿಗಳಿಗೆ ಶಿಕ್ಷೆಯನ್ನು 
ವಿಧಿಸಿಕೊಳ್ಳಬೇಕೆಂದು ಯೋಚಿಸುತ್ತಿದ್ದ. ಅದಕ್ಕೆಂದೇ ತಪಸ್ಸಿಗೆ ತೆರಳಲು 
ನಿರ್ಧರಿಸಿದ. ಹೋಗುವ ಮೊದಲು ತನ್ನ ಸೋಲಿನ ಕುರುಹಾಗಿ. ತನ್ನ 
ತಲೆಯ ಮೇಲಿನ ಅಮೂಲ್ಯವಾದ ಮಣಿಯನ್ನು ಚವರಿ 


ಕಿತ್ತುಕೊಟ್ಟುಬಿಟ್ಟ ನಂತರ ಎಲ್ಲರಿಂದ ಬೀಳ್ಕೊಂಡು ತಪಸ್ಸಿಗೆ ತೆರಳಿದ. 


ಕ್ಕಿ 
ಕ್ಕಿ 


180 / ಡಾ. ಡಿಜಯಾ ಸುಬ್ಬರಾಜ್‌ 


ಪಾಂಡವರು ವಿಜಯಿಗಳಾದರು 


ಹದಿನೆಂಟು ದಿನಗಳ ಕುರುಕ್ಟೇತ್ರ ಕಡೆಗೂ ಕೊನೆಯಾಯಿತು. 
ಪಾಂಡವರು ಗೆದ್ದರಾದರೂ ಗೆಲುವಿರಲಿಲ್ಲ. ಬಂಧುಬಾಂಧವರ, 
ಒಡಹುಟ್ಟಿದವರ, ಸ್ನೇಹಿತರ, ಪ್ರಿಯರ, ನಿರಪರಾಧಿ ಸೃನಿಕರ 
ಮಾರಣಹೋಮದಿಂದ ಗಳಿಸಿದ ಗೆಲುವು ಯುಧಿಷ್ಠಿರನಿಗೆ ಪ್ರಿಯವಾಗಲಿಲ್ಲ. 
ಅವನು ಶೋಕ ಸಾಗರದಲ್ಲಿ ಮುಳುಗಿದ. 

ಸಂಜಯನ ಮೂಲಕ "ಧೃತರಾಷ್ಟ್ರ ಯುದ್ದದ ಎಲ್ಲ ಏವರಗಳನ್ನು, 
ಅನುಭವಿಸಿದ ನಷ್ಟವನ್ನು, ಕುರುವಂಶದ ನಾಶವನ್ನು ಕೇಳಿ So 
ಕಳೆದುಕೊಂಡ ನೂರು ಮಕ್ಕಳಿಗಾಗಿ ಧೃತರಾಷ್ಟ್ರ ಗಾಂಧಾರಿಯರು 
ದುಃಖಿಸಿದರು. ಪಾಂಡವರ ಸ hn ಬಂತಾದರೂ ತಮ್ಮ ಮಕ್ಕಳ 
ತಪ್ಪು ಇದೆಯೆಂದರಿತು ಸುಮ್ಮನಾದರು. 

ಯುಧಿಷ್ಠಿರ ತನ್ನ ತಮ್ಮಂದಿರೊಡಗೂಡಿ ದೊಡ್ಡಪ್ಪ ದೊಡ್ಡಮ್ಮನನ್ನು 
ನೋಡಿ ಮಾತಾಡಿಸಲು ಹಸ್ತಿನಾಪುರಕ್ಕೆ ಬಂದ. 

ಧೃತರಾಷ್ಟ್ರ ಅವರು ಬರುವ ಉದ್ದೇಶವನ್ನು ತಿಳಿದು ಅವರಿಗಾಗಿ 
ಎದುರು ನೋಡಿದ. ಅವನಿಗೆ ಗೊತ್ತು ಇಗ ತಮ್ಮ ಒಳ್ಳತನ, 
ಧರ್ಮದಿಂದಲೇ ಗೆದ್ದಿರುವುದು ಎಂಬುದು. ಆದರೂ ಮಕ್ಕಳ "ಾವಿಗಾಗಿ 
ಗಂಡ ಹೆಂಡತಿ ಇಬ್ಬರು ಬಹಳವಾಗಿ ಶೋಕಿಸಿದರು. 

ಪಾಂಡವರೊಂದಿಗೆ ವ್ಯಾಸರೂ ಕೃಷ್ಣನು ಬಂದಿದ್ದರು. ವ್ಯಾಸರು ಬದುಕು 
ಸಾವುಗಳ ಬಗ್ಗೆ ಒ೦ದೆರಡು ಮಾತುಗಳನ್ನಾಡಿ ಸಮಾಧಾನ ಪಡಿಸಿದರು. 
“ಮಗು ಧೃತರಾಷ್ಟ್ರ ನೋಡಿಲ್ಲಿ ಯುಧಿಷ್ಠಿರ ನಿನಗೆ ನಮಸ್ಕರಿಸುತ್ತಿದ್ದಾನೆ. 
ಮನಸ್ಸಿನ ನೋವು. ಅಶಾಂತಿಯನ್ನು ಮರೆತು ಅವನನ್ನು ಆಶೀವನದಿಸು” 
ಎಂದರು. 

ಧೃತರಾಷ್ಟ್ರ ಯುಧಿಷ್ಠಿರನನ್ನು ಹತ್ತಿರಕ್ಕೆ ಕರದು ಅಪ್ಪಿಕೊಂಡ. ಅವನು 
ಭೀಮನ ಬಗ್ಗೆ ವಿಚಾರಿಸಿದ. ಕೃಷ್ಣನಿಗೆ ಅಪಾಯ ತಿಳಿಯಿತು. ಭೀಮನ 

ಮಹಾಭಾರತ / 18] 


ಒಂದು ಮೂರ್ತಿಯನ್ನು ತರಿಸಿ, ಧೃತರಾಷ್ಟ್ರನ ಮುಂದಿಟ್ಟ, ಧೃತರಾಷ್ಟ 
ನಿಜವಾದ ಫೀಮುನೆಂದು ಭಾವಿಸಿ ತನ್ನ ಮನಸಿನ ಸಿಟ್ಟನ್ನೆಲ್ಲ ಅಪುಗೆಯಲ್ಲಿ 
ತಂದ. ಆ ಪ್ರತಿಮೆ ಹ tl "ಧೃತರಾಷ್ಟ್ರನಿಗೆ 
ಭಯವಾಯಿತು. "ಅಯ್ಯೋ ಇದೇನು ಮಾಡಿಬಿಟ್ಟೆ. ಭೀಮನನ್ನು 
ಸಾಯಿಸಿಬಿಟ್ಟನಲ್ಲ!” ವ್‌ ಹಲುಬಿದ. ಕೃಷ್ಣ ಆಗ ಮುಂದೆ ಸ 
ಧೃತರಾಷ್ಟ್ರನಿಗೆ ಸಮಾಧಾನ ಮಾಡಿ, ಅವನು ಬದುಕಿದ್ದಾನೆಂಬುದನ್ನು 
ತಿಳಿಸಿ, 5ೌಶೀರ್ವಾದ ಮಾಡುವಂತೆ ಕೇಳಿದ. ಒಬ್ಬರಾದ ಮೇಲೊಬ್ಬರು 
ಧೃತರಾಷ್ಟ್ರ ನಿಗೆ ನಮಸ ಸ್ಮರಿಸಿ ಆಶೀರ್ವಾದ ಪಡೆದು ಮತು 
ಗಾಂಧಾರಿಯದ್ದಲ್ಲಿಗೆ ಹೋದರು. ವ್ಯಾಸರು ಗಾಂಧಾರಿಗೆ “ಮಗಳೆ, ಕೋಪ 
ಮಾಡಿಕೊಳ್ಳಬೇಡ, ಇವರು ನಿನ್ನ "ಮಕ್ಕಳೆ. ಇದು ಯುದ್ಧ, ಸಾವು, 
ಬದುಕುಗಳು ನಮ್ಮ ಕೈಲಿಲ್ಲ. ನಿನ್ನ ಮಕ್ಕಳ Bia ಹಠಮಾರಿತನವೇ 
ಇಷ್ಟೆಲ್ಲಾ ಸಾವು ನೋವಿಗೆ ಕಾರಣವಾಯಿತು. ಆದದ್ದಾಯಿತು ಎಲ್ಲವನ್ನು 
ಮರೆತುಬಿಡು. ಶಾಂತಳಾಗು” ಎಂದರು. 

ಯುಧಿಷ್ಠಿರ ಗಾಂಧಾರಿಯ ಬಳಿಗೆ ಬಂದು ನಮಸ್ಕಾರ ಮಾಡಿದ. 
ಗಾ೦ಧಾರಿಯ ದೃಷ್ಟಿ ಅವನ ಕೈಬೆರಳಿನ ಉಗುರುಗಳ ಮೇಲೆ ಬಿತ್ತು 
ತಕ್ಷಣವೇ ಅವು ಸೀದಂತೆ ಕಪ್ಪಗಾದವು. ಉಳಿದ ಸೋದರರು ಇದನ್ನು 
ನೋಡಿ ಗಾಬರಿಯಿ೦ದ ಹಿ೦ಜರಿದರು. ಯಾಕೆ ಅವರು ಹಾಗೆ ಹೆದರಿ 
ದೂರ ನಿಂತಿದ್ದಾರೆ೦ದು ಗಾಂಧಾರಿ ಕೇಳಲು, ಯುಧಿಷ್ಠಿರನು ಆದದ್ದನ್ನು 
ಎವರಿಸಿದನು. “ಮಕ್ಕಳೇ ಕ್ಷಮಿಸಿ. ನಿಮಗೆ ಹೀಗಾಗುವುದಿಲ್ಲ. ಯುಧಿಷ್ಠಿರನು 
ಹತ್ತಿರ ಬಂದ ಕ್ಷಣದಲ್ಲಿ ನನ್ನ ಮನಸ್ಸಿನಲ್ಲಿ ಕ್ರೋಧ ತುಂಬಿತ್ತು. ಕಣ್ಣಿನ 
ಬಟ್ಟೆ ಸ್ನಲ್ಪ ಸರಿದಿತ್ತು ಈಗ ನಾನು ಶಾಂತವಾಗಿದ್ದೇನೆ” ಎಂದು ತಿಳಿಸಿದಳು. 

ಆಮೇಲೆ ಒಬ್ಬೊಬ್ಬರೂ ಅವಳಿಂದ ಆಶೀರ್ವಾದ ಪಡೆದರು. ಗಾಂಧಾರಿ 
ಎಲ್ಲರನ್ನೂ ಕ್ಷಮಿಸಿದಳು. ಆದರೆ ಕೃಷ್ಣನನ್ನು ಮಾತ್ರ ಕ್ಷಮಿಸಲಿಲ್ಲ. ಅವನೇ 
ಈ ಅನಾಹುತಗಳಿಗೇ ಕಾರಣ ಎಂದು ಬಲವಾಗಿ “ನಂಬಿದ್ದು. 

“ಕೃಷ್ಣ ಎಲ್ಲರನ್ನೂ ಕ್ಷಮಿಸಿರುವೆನಾದರೂ ನಿನ್ನನ್ನು ಮಾತ್ರ ಕ್ಷಮಿಸುವುದಿಲ್ಲ. 
ನನ್ನಂತೆ ನೀನೂ ಅನುಭವಿಸಬೇಕು. ನಿನ್ನ ವಂಶವೂ ನಾಶವಾಗಬೇಕು. 
ಆಗ ಮಾತ್ರವೇ ನನ್ನ ಮನಸ್ಸಿಗೆ ಸಮಾಧಾನ. ಇದು ನನ್ನ ಶಾಪವೆಂದು 
ತಿಳಿ” ಎ೦ದು ಉಕ್ಕಿ ಬಂದ ದುಃಖದಲ್ಲಿ ಹೇಳಿದಳು. ಠೇ 


182 / ಡಾ. ವಿಜಯಾ ಸುಬ್ಬರಾಜ್‌ 


ಭೀಷ್ಮರನ್ನು ಕಂಡದ್ದು 


ಯುಧಿಷ್ಠಿರನಿಗೆ, ತನ್ನವರನ್ನು ಕಳೆದುಕೊಂಡ ದುಃಖದಿಂದ 
ಯಾವುದರಲ್ಲಿಯೂ ಆಸಕ್ತಿ ಇಲ್ಲದಂತಾಗಿತ್ತು ಎಷ್ಟೊಂದು ಮಂದಿಯ 
ಸಾವಿನಿಂದ ಗಳಿಸಿದ ಹಣ, ರಾಜ್ಯ ಅಧಿಕಾರ ಯಾವುದರಲ್ಲಿಯೂ 
ಅರ್ಥವಿಲ್ಲವೆನಿಸಿತು. ೦೫ರ ಸಾವು ನೋವಿಗೂ ತಾನು 
ಜವಾಬ್ದಾರನಲ್ಲವಾದರೂ ತನ್ನನ್ನು ಅಪರಾಧಿಯೆಂದೇ ಭಾವಿಸಿದ್ದ. 
ಪರಿಹಾರಕ್ಕೆ ರಾಜ್ಯಕೋಶಗಳನ್ನು ಬಿಟ್ಟು ಕಾಡಿಗೆ ತೆರಳಿ ತಪಸ್ಸು 
ಮಾಡಬೇಕೆಂದು ಬಯಸಿದ. ಆದರೆ ವ್ಯಾಸರು ಸಮಾಧಾನ ಹೇಳಿದರು. 
ಕೃಷ್ಣನೂ ಒಂದೆರಡು ಮಾತಾಡಿ ಮನವೊಲಿಸಲು ಪ್ರಯತ್ನಿಸಿದ. ವಿಧಿಯೇ 
ಎಲ್ಲವನ್ನೂ ಮಾಡಿಸಿದೆ ಎಂದರು. 

“ಯುಧಿಷ್ಠರ ಈಗ ನಿನ್ನ ಜವಾಬ್ದಾರಿ ಹೆಚ್ಚಿದೆ. ನಿನ್ನ ದೊಡ್ಡಪ್ಪ 
ದೊಡ್ಡಮ್ಮ ಅಮ್ಮ ಸೋದರರು, ಮಡದಿ ಎಲ್ಲರನ್ನೂ ನೋಡಿಕೊಳ್ಳಬೇಕಾದ 
ಹೊಣೆ ನಿನ್ನ ಮೇಲಿದೆ. ಆದ್ದರಿಂದ". ನೀನು ರಾಜ್ಯವನ್ನು 
ವಹಿಸಿಕೊಳ್ಳಲೇಬೇಕೆಂದರು. 

ಯುಧಿಷ್ಠಿರನಿಗೆ ಅವರ ಮಾತನ್ನು ಗೌರವಿಸದೆ ಬೇರೆ ದಾರಿ ಇರಲಿಲ್ಲ. 

ರಾಜ್ಯಭಾರವನ್ನು ವಹಿಸಿಕೊಳ್ಳುವ ಮೊದಲು ಭೀಷ್ಮರನ್ನು ನೋಡಿ 
ಬರಲು ಹೊರಟರು. ಭೀಷ್ಮರು ಧರ್ಮಮಾರ್ಗವನ್ನು ಬೋಧಿಸಿದರು. 
ನ್ಯಾಯ, ನೀತಿ, ಪ್ರೀತಿ, ವಿಶ್ವಾಸಗಳನ್ನು ಎಂದಿಗೂ ಬಿಡದಿರು. ದೇವರು 
ನಿನಗೆ ಒಳ್ಳೆಯದು ಮಾಡಲಿ” ಎಂದು ಹೇಳುತ್ತಲೇ ಕಣ್ಣು ಮುಚ್ಚಿದರು. 

ಮಹಾಭಾರತ / 183 


ಬೀಷ್ಮರ ಸಾವಿನ ಸುದ್ದಿಯಿಂದ ಎಲ್ಲರೂ ದುಃಖಿತರಾದರು. 
ಪಾಂಡವರು, ಧೃತರಾಷ್ಟ್ರ ಮತ್ತು ಉಳಿದ ರಾಜರು ಭೀಷ್ಮರ ಅಂತಿಮ 
ಸಂಸ್ಕಾರವನ್ನು ರಾಜಯೋಗ್ಯವಾದ ರೀತಿಯಲ್ಲಿ ಮಾಡಿ ಮುಗಿಸಿದರು. 

ರಾಜಧಾನಿಗೆ ಹಿಂತಿರುಗಿದ ಮೇಲೆ ಸೂತಕ ಕಳೆಯುತ್ತಿದ್ದಂತೆ, 
ಯುಧಿಷ್ಠಿರನಿಗೆ ರಾಜ್ಯಾಭಿಷೇಕ ಮಾಡಿದರು. 

ಯುಧಿಷ್ಠಿರ, ಧೃತರಾಷ್ಟ್ರ ಗಾಂಧಾರಿಯರನ್ನು ಕಣ್ಣಿನ ರೆಪ್ಪೆಗಳೊಳಗಿಟ್ಟು 
ಕೂಂಡು ಕಾಪಾಡಿದ. ಪ್ರಜೆಗಳಿಗೆ ಯಾವುದೇ ಕೊರತೆಯಿಲ್ಲದಂತೆ 
ನೋಡಿಕೊಂಡ. 

ಯುದ್ಧದಲ್ಲಿ ಬಂಧುಬಾ೦ಧವರನ್ನು, ಗಂಡಂದಿರನ್ನು, ಸೋದರರನ್ನು, 
ತಂದೆಯವರನ್ನು ಕಳದುಕೊಂಡವರ ಯೋಗಕ್ಷೇಮದ ಜವಾಬ್ದಾರಿಯನ್ನೂ 
ವಹಿಸಿಕೊಂಡ. 

ಯುದ್ದದಲ್ಲಿ ಬಂಧುಬಾಂಧವರನ್ನು ಗಂಡಂದಿರನ್ನು, ಸೋದರರನ್ನು, 
ತಂದೆಯವರನ್ನು ಕಳೆದುಕೊಂಡವರ ಯೋಗಕ್ಷೇಮದ ಜವಾಬ್ದಾರಿಯನ್ನೂ 
ವಹಿಸಿಕೊಂಡ. 

ಕೆಲವೇ ವರ್ಷಗಳಲ್ಲಿ ರಾಜ್ಯದಲ್ಲಿ, ಶಾಂತಿ, ಸುಭಿಕ್ಷತೆಗಳು ನೆಲೆಸಿದವು. 
ತನ್ನ ಪ್ರೀತಿ, ಔದಾರ್ಯ ಸಹಾನುಭೂತಿಗಳಿಂದಾಗಿ ಪ್ರಜೆಗಳ 
ಮೆಚ್ಚುಗೆಯನ್ನು ಗಳಿಸಿದ. ರಾಜ್ಯವನ್ನು ಸಾಕಷ್ಟು ವಿಸ್ತರಿಸಿದ. ಅಶ್ಚಮೇಧ 
ಯಾಗ ಮಾಡಿ ಸಾಧು, ಸಂತರು, ಬ್ರಾಹ್ಮಣರು, ಬಡವರು ಎಲ್ಲರಿಗೂ 
ತೃಪ್ತಿಯಾಗುವಷ್ಟು ದಾನಧರ್ಮ ಮಾಡಿದ, ಧೃತರಾಷ್ಟ್ರ "ಮಗು ಯಧಿಷ್ಠರ, 
ನನ್ನ ಮಗನಿಗಿ೦ತಲೂ ನನ್ನನ್ನು ನೀನು ಚೆನ್ನಾಗಿ ನೋಡಿಕೊಂಡಿರುವೆ. 
ನಮ್ಮಿಬ್ಬರಿಗೆ ಯಾವುದಕ್ಕೂ ಇಲ್ಲಿ ಕೊರತೆಯಿಲ್ಲ. ನೀವೂ ಕೂಡ ಒಂದು 
ನೆಲೆಗೆ ಬಂದಿದ್ದೀರಿ... ಇನ್ನು ನಾವು ವಾನಪುಸ್ಥಕ್ಕೆ ಹೋಗಬೇಕೆಂದಿದ್ದೇವೆ. 
ನಾವು ಮಾಡಿದ ಪಾಪಗಳಿಗೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳಬೇಕಲ್ಲವೇ?” 


184 / ಡಾ. ವಿಜಯಾ ಸುಬ್ಬರಾಜ್‌ 


ಎ೦ದು ಪ್ರೀತಿಯಿ೦ದಲೇ ಮಾತನಾಡಿಸಿ ಹೇಳಿದ. ಈ ಮಾತನ್ನು ಕೇಳಿ 
ಯುಧಿಷ್ಠಿರನಿಗೆ ದುಃಖವಾಯಿತು. ಹಿರಿಯರು ಯಾರೂ ಜೊತೆಗೆ ಇಲ್ಲದೆ 
ಇದ್ದರೆ ಹೇಗೆಂದು ಪ್ರಶ್ನಿಸಿದ. ಅಷ್ಟರಲ್ಲಿ ವ್ಯಾಸರು ಮಧ್ಯೆ ಪ್ರವೇಶಿಸಿ, 
ಧೃತರಾಷ್ಟ್ರನನ್ನು ಅವನ ಇಚ್ಛೆಯಂತೆ ಹೋಗಲಿ ಬಿಡು, ಕಡೆಗಾಲದಲ್ಲಿ 
ಪ್ರಶಾಂತ ಬದುಕು, ತಪಸ್ಸುಗಳು ಬೇಕಾಗುತ್ತವೆ ಎಂದರು. 

ಯುಧಿಷ್ಠಿರ ವಿಧಿಯಿಲ್ಲದೆ ಒಪ್ಪಿಕೊಂಡ, ಧೃತರಾಷ್ಟ್ರ ಗಾಂಧಾರಿ ಹೊರಟು 
ನಿಲ್ಲಲು, ಸಂಜಯ, ಕುಂತಿ ಇವರಿಬ್ಬರೂ ಅವರ ಜೊತೆಗ 
ಸೇರಿಕೊಳ್ಳುವುದಕ್ಕಾಗಿ ಹಠ ಹಿಡಿದರು. 

ರಾಜ್ಯವನ್ನು ತೊರೆದು ಎಲ್ಲರೂ ವನವಾಸಕ್ಕೆ ಹೊರಟರು. ಕಾಡಿನಲ್ಲಿ 
ಮೂರು ವರ್ಷ ಕಳೆದರು. ಸಂಜಯನೂ ಜೊತೆಗೇ ಉಳಿದಿದ್ದ. ಒಂದು 
ದಿನ ಇದ್ದಕ್ಕಿದ್ದಂತೆ ಕಾಡಿನಲ್ಲಿ ಬೆಂಕಿ ಕಾಣಿಸಿಕೊಂಡಿತು. ಪಶು ಪಕ್ಷಿಗಳು 
ಪ್ರಾಣ ರಕ್ಷಣೆಗಾಗಿ ಓಡಿದವು. ಬೆಂಕಿ ಭಯಂಕರವಾಗಿ ಎಲ್ಲೆಡೆ ಹಬ್ಬಿತು. 
ಧೃತರಾಷ್ಟ್ರ ಸಂಜಯನಿಗೆ ತಪ್ಪಸಿಕೊ೦ಡು ಓಡುವಂತೆ ಹೇಳಿದ. ಉಳಿದವರು 
ಮೂವರೂ ಯೋಗಮುದ್ರೆಯಲ್ಲಿ ಕುಳಿತು ಬೆಂಕಿಯನ್ನು ಆಹ್ಲಾನಿಸಿಕೊಂಡು 
ಆತ್ಮಾಹುತಿ ಮಾಡಿಕೊಂಡರು. 


ಮಹಾಭಾರತ / 185 


ಪಾಂಡವರ ಅಂತಿಮ (ಸ್ವರ್ಗಕ್ಕೆ ಪ್ರಯಾಣ 


ಕೃಷ್ಣನು ಪ ಪಾಂಡವರಿಗೆ ಮಾಡಬೇಕಾಗಿದ್ದ ಎಲ್ಲ ತನ್ನ ಕರ್ತವ್ಯಗಳನ್ನು 
ಮುಗಿಸಿ ಅವರಿಂದ ಬೀಳ್ಕೊಂಡು ದ್ವಾರಕೆಗೆ ಹೋದ. ದ್ದಾರಕೆಗೆ ಟೆ 
ಮೇಲೆ ಮೂವತ್ತು 10 ದ್ಲಾರಕೆಯನ್ನು ಆಳಿದ. 

ಕೃಷ್ಣನ ವಂಶದವರು ಸ್ವಲ್ಪ ಬಾಟಂ ಬೇಜವಾಬ್ದಾರಿಗಳಾಗಿ 
ಯಾವಾಗಲೂ ಕುಡಿತ, ಕುಣಿತಗಳಲ್ಲಿ, ಜೂಜಾಟಗಳಲ್ಲಿ ಮುಳುಗಿರುತ್ತಿದ್ದರು. 
ಎಲ್ಲರನ್ನೂ ಕೀಟಲೆ ಮಾಡುವುದು, ದೊಡ್ಡವರು ಚಿಕ್ಕವರು ಸಾಧು 
ಸಂತರು ಎನ್ನುವ ಪ್ರಜ್ಞೆಯೇ ಇರಲಿಲ್ಲ. ವಿನೋದಕ್ಕಾಗಿ ಹಾಸ್ಯಕ್ಕಾಗಿ 
ಅವರಿವರೆನ್ನದೆ ಎಲ್ಲರನ್ನೂ ಕೀಟಲೆ ಮಾಡುತ್ತಿದ್ದರು. ಅವರ ಕೋಪಕ್ಕೆ 
ಗುರಿಯಾಗುತ್ತಿದ್ದರು. 

ಒಮ್ಮೆ ಈ ಯಾದವರೊಂ೦ದಷ್ಟು ಮಂದಿ ಯಷಿಯೊಬ್ಬನನ್ನು ನೋಡಿ, 
ಅವನಿಗೆ ತಮಾಷೆ ಮಾಡಲು ಯೋಚಿಸಿ, ಒಬ್ಬನಿಗೆ ಬಸುರಿವೇಷ ಹಾಕಿ, 
ಅವರ ಬಳಿಗೆ ಕರೆದೊಯ್ದು "“ಹಷಿಗಳೇ ಇವಳಿಗೆ ಹೆಣ್ಣಾಗುವುದೋ, 
ಗಂಡಾಗುವುದೋ ಹೇಳಬಲ್ಲಿರಾ?” ಎಂದು ಗೇಲಿ ಮಾಡುವ ದನಿಯಲ್ಲಿ 
ಕೇಳಿದರು. 

ಯಷಿಗೆ ಸಿಟ್ಟು ಬಂದಿತ್ತು. ಅವರಿಗೆ ಇವರು ಆಡಿದ ನಾಟಕ ತಿಳಿಯಿತು. 
ಅವರೆಂದರು. “ಹೆಣ್ಣು ಅಲ್ಲ; ಗಂಡೂ ಅಲ್ಲ; ಒನಕೆಯೊಂದು ಹುಟ್ಟುವುದು. 
ಅದರಿಂದಲೇ ನೀವು ಹೊಡೆದಾಡಿಕೊಂಡು ನಾಶವಾಗುವಿರಿ” ಎಂದು 
ಶಾಪವನ್ನು ಉಚ್ಚರಿಸಿದರು. 

ಮುಂದೆ ಹಾಗೆಯೇ ಆಯಿತು. ಪಾನೋನತ್ತರಾಗಿ ಒಬ್ಬರನ್ನೊಬ್ಬರು 
ಬಡಿದಾಡಿಕೂಂಡು ಸತ್ತು ಬಿದ್ದರು. 


186 / ಡಾ. ವಿಜಯಾ ಸುಬ್ಬರಾಜ್‌ 


ತನ್ನ ಕಣ್ಣ ಮುಂದೆಯೇ ತನ್ನ ವಂಶನಾಶವಾದದ್ದನ್ನು ನೋಡಿ 
ಬಹಳವಾಗಿ ದುಃಖಿಸಿದ. ಅದರಲ್ಲಿಯೂ ಬಲರಾಮ ಇಲ್ಲವಾದ ಮೇಲೆ 
ಅವನ ಒಂಟಿತನ ಭಯಂಕರವೆನಿಸಿತು. ಇನ್ನು ತನ್ನ ಅವತಾರ 
ಸಾಕೆಂದೆನಿಸಿತು. 

ಒಂದು ದಿನ ಒಂದು ಮರದ ಕೆಳಗೆ ಹಾಗೇ ಧ್ಯಾನಸ್ಥನಂತೆ 
ಮಲಗಿರಲು, ವ್ಯಾಧನೊಬ್ಬನ ಬಾಣ ಬಂದು ಅವನ ಪಾದಗಳಿಗೆ ತಾಕಿತು 
ಅಷ್ಟೇ! ಕೃಷ್ಣ ಕೊನೆಯುಸಿರೆಳೆದ. 

ಕೃಷ್ಣನ ಸಾವಿನ ದುರಂತದ ಸುದ್ದಿ ಪಾಂಡವರನ್ನು ತಲುಪಿ ಅವರನ್ನು 
ಮತ್ತಷ್ಟು ಧೈರ್ಯ ಕಳೆದುಕೊಳ್ಳುವಂತೆ ಮಾಡಿತು. ಕೃಷ್ಣನಂತಹ 
ಮಹಾನುಭಾವನೇ ಸಾವಿಗೀಡಾದಾಗ ತಮ್ಮದು ಯಾವುದು ಶಾಶ್ವತ 
ಎನಿಸಿ, ಯುಧಿಷ್ಠಿರ ಸ್ಪರ್ಗಾರೋಹಣಕ್ಕೆ ಸಿದ್ಧನಾಗಿ ಹೊರಟ. ಜೊತೆಯಲ್ಲಿ 
ಸಹೋದರರೂ, ದ್ರೌಪದಿಯೂ ಇದ್ದರು. ಮೊಮ್ಮಗ ಪರೀಕ್ಷಿತನಿಗೆ 
ರಾಜ್ಯವಹಿಸಿ ಬಿಟ್ಟಿದ್ದರು. ನಿರಾಳವಾಗಿ ಜಮಾಲಯದ ಕಡೆ ಹೊರಟು, 
ಪರ್ವತಾರೋಹಣ ಮಾಡತೊಡಗಿದರು. 

ಅವರೆಲ್ಲರಿಗೂ ತಡೆಯಲಾಗದ ದಣಿವು ಮತ್ತು ಬಾಯಾರಿಕೆಗಳು 
೦ಟಾದವು. ಇನ್ನು ಒಂದು ಹೆಜ್ಜೆ ಹಾಕುವುದೂ ಸಾಧ್ಯವಾಗಲಿಲ್ಲ. ಒಬ್ಬರಾದ 
ಮೇಲೆ ಒಬ್ಬರೂ ಕುಸಿದು ಬಿದ್ದು ಪ್ರಾಣ ಕಳೆದುಕೊಂಡರು. ಅವರವರಲ್ಲಿದ್ದ 
ವೈಯಕ್ತಿಕ ದೌರ್ಬಲ್ಯಗಳೇ ಅವರನ್ನು ಸ್ಪರ್ಗದವರೆಗೆ ಹೋಗಲು ಬಿಡಲಿಲ್ಲ. 
ಯುಧಿಷ್ಠಿರ ಇವುಗಳಿಂದ ಒಂದಿಷ್ಟು ವಿಚಲಿತನಾಗದೆ ತನ್ನ ಪ್ರಯಾಣ 
ಮುಂದುವರೆಸಿದ. ಅವನ ಜೊತೆಗೆ ಅವನ ಪ್ರೀತಿಯ ನಾಯಿಯೂ 
ಇತ್ತು. ತನ್ನವರೆಲ್ಲ ಪ್ರಾಣ ಕಳೆದುಕೊ೦ಡ ಮೇಲೆ ಅವನು ಹಿಂತಿರುಗಿಯೂ 
ನೋಡದೆ ಇನ್ನೊಂದಷ್ಟು ದೂರ ಹೋದ ಮೇಲೆ ಇಂದ ಕಾಣಿಸಿಕೊಂಡು, 
"ಯುಧಿಷ್ಠಿರ ನಡೆ, ನಿನಗಾಗಿ ರಥವನ್ನು ತಂದಿದ್ದೇನೆ. ನಿನ್ನವರೆಲ್ಲ 
ನಿನಗಾಗಿ ಕಾಯುತ್ತಿದ್ದಾರೆ. ನೀನು ಮಾಡಿದ ಪುಣ್ಯದಿಂದ ನಿನ್ನ 
ಧರ್ಮದಿಂದ ದೇಹದೊಂದಿಗೆ ಸ್ವರ್ಗ ಪ್ರವೇಶ ಮಾಡುವ ಅದೃಷ್ಟ 
ನಿನ್ನದಾಗಿದೆ” ಎಂದನು. 


ಮಹಾಭಾರತ / 187 


ಈ 4 ಮಾ 
Po ದಾ 


ರ್ಕ ಲಗ ಅರ್ಭಟ ಟ್‌ 


ಎ ಹಾಸ ಸೀ 
NM ] 


ಯುಧಿಷ್ಠಿರ ಇಂದನ ಮಾತನ್ನು ಗೌರವಿಸಿ ರಥವೇರಲು ಹೋದ. 
ಅವನ ಹಿಂದಿನಿಂದ ನಾಯಿಯೂ ಹತ್ತಿತು. ಇಂದ್ರ ಅದನ್ನು ತಡೆದ. 

"ದೊರೆಯೇ ಕ್ಷಮಿಸು, ನಿನಗೆ ಮಾತ್ರ ಸ್ಪರ್ಗದಲ್ಲಿ ಪ್ರವೇಶವಿದೆಯೇ 
ಹೊರತಾಗಿ ನಿನ್ನ ನಾಯಿಗಿಲ್ಲ” ಎಂ-೬ದು ಹೇಳಿ ತಡೆದನು. 

"ಸರಿ ಹಾಗಾದರೆ ಇದಕ್ಕೆ ಬರಲು ಅವಕಾಶವಿಲ್ಲದ ಮೇಲೆ ನನಗೂ 
ಸ್ವರ್ಗ ಬೇಡ. ಜೀವಮಾನವೆಲ್ಲ ಇದು ನನ್ನ ಸೇವೆ ಮಾಡಿದೆ. ಇದನ್ನು 
ಇದರ ಪಾಡಿಗೆ ಬಿಟ್ಟು ನಾನು ಮಾತ್ರ ಸ್ವರ್ಗಕ್ಕೆ ಬರಲು ಸಿದ್ಧನಿಲ್ಲ” 
ಎಂದು ಹೇಳಿಯೇ ಬಿಟ್ಟ. 

ಅವನ ಮಾತಿನಿಂದ ಇಂದ್ರನಿಗೆ ಸಂತೋಷವಾಯಿತು. ಹೇಳಿದ, 

"ಯುಧಿಷ್ಟಿರ ನೀನು ಪರೀಕ್ಷಯಲ್ಲಿ ಗದ್ದ. ಈ ನಾಯಿ ಬೇರೆ ಯಾರೂ 
ಅಲ್ಲ, ಸ್ವತಃ ಧರ್ಮರಾಯ, ಯಮಧರ್ಮ" ಎಂದ. 

ಅಷ್ಟರಲ್ಲಿ ನಾಯಿ ರೂಪದಲ್ಲಿದ್ದ ಯಮಧರ್ಮ ತನ್ನ ನಿಜ ರೂಪವನ್ನು 
ತೋರಿದ. ತನ್ನ ಮಗನನ್ನು ಹರಸಿದ. ಅದೃಶ್ಯನಾದ. 
ಯುಧಿಷ್ಠಿರ ಇಂದ್ರನೊಡನೆ ಸ್ಪರ್ಗಕ್ಕೆ ಪ್ರಯಾಣ ಮಾಡಿದ. 


188 / ಡಾ.ಳಜಯಾ ಸುಬ್ಬರಾಜ್‌ 


ಸ 
NTN 
Yk 

Wy 


ತ್ತ 
ತ್ತ 
ತ 
ತ್ತ 
ತ 
ತ್ತ 
ತ 
ತ 
ತ್ತ 
ತ 
ತ 
ತ್ತ 


WP SRN 
ಈ ಕೃತಿಯನ್ನು ರಚಿಸಿದ ಡಾ. ವಿಜಯಾ ಸುಬ್ಬರಾಜ್‌ ಎಂ.ಇ.ಎಸ್‌. ಕಾಲೇಜಿನ ನಿವೃತ್ತ 
ಪ್ರಾಧ್ಯಾಪಕರಾಗಿರುವುದೇ ಅಲ್ಲದೆ ನಾಡಿನ ಖ್ಯಾತ ಲೇಖಕಿಯೂ ಆಗಿದ್ದಾರೆ. ಸಾಹಿ 
ಶಿಕ್ಷಣದಲ್ಲಿ ಅವರದೇ ಆದ ರೀತಿಯಲ್ಲಿ ಛಾಪು ಮೂಡಿಸಿದ್ದಾರೆ. ಮೂವತ್ನಾಲ್ಕು ವಷ 
ಮೇಲ್ಪಟ್ಟು ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದ ಇವರಿಗೆ 2002ರಲ್ಲಿ ಕರ್ನಾಟಕ ಸರ 
ಕಾಲೇಜು ಶಿಕ್ಷಣ ಇಲಾಖೆ ವತಿಯಿಂದ “ಆದರ್ಶ ಶಿಕ್ಷಕಿ" ಪ್ರಶಸ್ತಿ ಲಭಿಸಿದೆ. 

ಕೇವಲ ಅಧ್ಯಾಪಕ ವೃತ್ತಿಗಷ್ಟೇ ಸೀಮಿತವಾಗದೆ ಕಾವ್ಯ, ನಾಟಕ, ವಿಮರ್ಶೆ, ಕತೆ, 
ಕಾದಂಬರಿ ಇತ್ಯಾದಿ ಹಲವಾರು ಸಾಹಿತ್ಯ ಪ್ರಕಾರಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು, ತ 
ಸಾಹಿತ್ಯ ಸಾಧನೆಗಾಗಿ ಹಲವಾರು ಪ್ರಶಸ್ತಿ, ಪುರಸ್ಕಾರಗಳನ್ನು ಪಡೆದಿದ್ದಾರೆ. ನಲವತ್ತಕ್ಕೂ ಹೆಚ್ಚು 
ಕೃತಿಗಳನ್ನು ಬರೆದು ಕನ್ನಡ ಸಾಹಿತ್ಯಕ್ಕೆ ತಮ್ಮ ಕೊಡುಗೆ ನೀಡಿದ್ದಾರೆ. 

ಸಾಹಿತ್ಯ ಶಿಕ್ಷಣವಷ್ಟೇ ಅಲ್ಲದೆ ರಂಗಭೂಮಿ, ಸಂಗೀತಗಳು ಅಷರ 
ಕಾರ್ಯಕ್ಷೇತ್ರಗಳಾಗಿವೆ. ನಾಟಕ ರಚನೆ, ನಿರ್ದೇಶನ, ಅಭಿನಯ ಇವು ಮೂರೂ ಅವಕ 
ಆಸಕ್ತಿಯ ವಲಯಗಳಾಗಿವೆ. 

ಅವರ ನಿರಂತರ ಕ್ರಿಯಾಶೀಲತೆ, ಸೃಜನಶೀಲತೆಗಳಿಗೆ ಗೌರವ, ಪ್ರಶಸ್ತಿಗಳು ಹಲವಾರು 
ಇದ್ದರೂ, ಗೊರೂರು ಪ್ರಶಸ್ತಿ, ಮಲ್ಲಿಕಾ ಪ್ರಶಸ್ತಿ, ಕಡಂಗೋಡ್ದು ಪ್ರಶಸ್ತಿ, ಪೆರ್ಲ ಪ್ರಶಸ್ತಿ, ನೀಳಿ 
ಗಂಗಾ ಪ್ರಶಸ್ತಿ, ಕೆಂಪೇಗೌಡ ಪ್ರಶಸ್ತಿ, ಎಂ.ಇ.ಎಸ್‌. ಕಾಲೇಜಿನ ರಜತೋತ್ಸವ ಪ್ರಶಸ್ತಿ 
ಮುಂತಾದವುಗಳನ್ನು ಮುಖ್ಯವಾಗಿ ಹೆಸರಿಸಬಹುದು. 

ಅವರ ವಿದ್ಯಾರ್ಹತೆಯೂ ಸಾಮಾನ್ಯವಾದುದಲ್ಲ. ಕನ್ನಡದಲ್ಲಿ ಎಂಎ, ಪಿಎಚ್‌ಡಿ, 
ಇಂಗ್ಲಿಷಿನಲ್ಲಿ ಎಂಎ, "ಲಾ' ಪದವಿ, ಫೆಂಚ್‌ನಲ್ಲಿ ಡಿಪ್ತೋಮಾ, ಹಿಂದಿಯಲ್ಲಿ ಸಾಹಿತ್ಯ ರತ್ನ- 
ಹೀಗೆ ಬೆಳೆಯುತ್ತದೆ ಅವರ ವಿದ್ಯಾರ್ಹತೆಗಳು. 

ಇಂತಹ ಪ್ರತಿಭಾಶೀಲ ವ್ಯಕ್ತಿ ನಮ್ಮ ಪ್ರಾರ್ಥನೆಯನ್ನೂ ಮನ್ನಿಸಿ ನಮಗಾಗಿ, ಮಕ್ಕಳಿಗಾಗಿ 
ಹಿಂದೂಧರ್ಮದ ಮಹಾಕಾವ್ಯಗಳಾದ ರಾಮಾಯಣ ಮತ್ತು ಮಹಾಭಾರತ ಕೃತಿಗಳನ್ನು 
ಕಥಾರೂಪದಲ್ಲಿ ಬರೆದುಕೊಟ್ಟಿದ್ದು ನಮ್ಮ ಅದೃಷ್ಟ ಈ ಎರಡು ಕೃತಿಗಳಲ್ಲದೆ ನಮ್ಮ ಸಂಸ್ಕೃತಿ 
ಸಂಬಂಧವಾದ ಇನ್ನೂ ಹಲವಾರು ಕೃತಿಗಳನ್ನು ಬರೆದು ಕೊಡಲು ಒಪ್ಪಿದ್ದಾರೆ. ಅದಕ್ಕಾಗಿ 
ನಾವು ಅವರಿಗೆ ಎಂದೆಂದಿಗೂ ಖುಣಿಯಾಗಿದ್ದೇವೆ. ನಮ್ಮ ಕೃತಿಮಾಲೆಯಲ್ಲಿ ಬಂದಿರುವ ಈ 
ರಾಮಾಯಣ ಕೃತಿ ಎಲ್ಲರಿಗೂ ಮೆಚ್ಚುಗೆಯಾಗುವುದೆಂಬ ಭರವಸೆ ಇದೆ. 

ಬಿಡುವಿಲ್ಲದ ಅವರ ವೇಳೆಯನ್ನು ಈ ಕೃತಿ ರಚನೆಗೆ ಮತ್ತು ಇನ್ನೂ ಅನೇಕ ಕೃತಿಗಳಿಗೆ 
ಮೀಸಲು ಇಟ್ಟಿರುವುದಕ್ಕಾಗಿ ಅವರಿಗೆ ನಾನು ಹೃತ್ಪೂರ್ವಕವಾಗಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ: 

- ಪ್ರಕಾಶಕರು 


₹150 


